


ಜನಪ್ರಿಯ ಪುಸ್ತಕ ಮಾಲೆ 


ಬಹುರೂಪಾ ವಸುಂಧರಾ 


ಗುರುಮೂರ್ತಿ ವಿರುಪಣ್ಣ ಪೆಂಡಕೂರು ಅವರು ( ಜನನ ೧೯೩೮) 
ಕರ್ನಾಟಕ ವಿಶ್ವವಿದ್ಯಾಲಯದ ಬಿ.ಎ (ಆನರ್ಸ್‌) ಮತ್ತು ಬಿ. ಕ್ಳ್ಯಾ 
ಪದವೀಧರರು. " ಕೆನಡಾದಲ್ಲಿ ಕನ್ನಡಿಗ ' ಪತ್ರಸಂಕಲನವನ್ನೂ ಅನುವಾದ 
ಗಳನ್ನೂ ಪ್ರಕಟಿಸಿದ್ದಾರೆ, ಸ್ನೇಹಿತರೊಂದಿಗೆ ಕಥಾಸಂಕಲನ, ಕವನ ಸಂಕಲನ 
ಗಳನ್ನು ಸಂಪಾದಿಸಿದ್ದಾರೆ, ಹಲವ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಘ 
ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದಾರೆ, ಈಗ ಬಳ್ಳಾರಿ ಜಿಲ್ಲಾ ಕನ್ನಡ ಸಾಹಿತ್ಯ 
ಪರಿಷತ್ತಿನ ಅಧ್ಯಕ್ಷರು. ಭಾರತದಲ್ಲಿ ವಿಸ್ತಾರವಾಗಿ ಪ್ರವಾಸ ಮಾಡಿರು 
ವುದಲ್ಲದೆ ಯಹಾರೋಪ್‌. ಅಮೇರಿಕ, ದಕ್ಷಿಣ ಏಷ್ಯಾ, ಜಪಾನ್‌ ಮೊದಲಾಗಿ 
ಜಗತ್ತಿನ ಹಲವು ಭಾಗಗಳಿಗೆ ಭೇಟಿ ನೀಡಿದ್ದಾರೆ. ಬಳ್ಳಾರಿ ಜಿಲ್ಲೆಯ 
ಹಗರಿದೊಮ್ಮನಹಳ್ಳಿಯ ರಾಮನಗರದಲ್ಲಿ ಶ್ರೀ ವಿರೂಪಾಕ್ಷ ಎಂಟರ್‌- 
ಪ್ರೈಸಸ್‌ ವ್ಯವಹಾರ ನಡೆಸುತಿದ್ದಾರೆ. 


ಜನಪ್ರಿಯೆ ಪುಸ್ತಕ ಮಾಲೆ 


ಬಹುರೂಪಾ ವಸುಂಧರಾ 


ಗುಕುಮೂರ್ತಿವಿ .ಪೆಂಡಕೂರೆತಿ. 


ಕರ್ನಾಟಕ ಸರ್ಕಾರ 
ಕನ್ನಡ ಪುಸ್ತಕ ಪ್ರಾಧಿಕಾರ 
ಪಂಪಮಹಾಕವಿ ರಸ್ತೆ ಚಾಮರಾಜಪೇಓಿ 
ಬೆಂಗಳೂರು ೫೬೦ ೦೧೮ 


BAHUROOPA VASUNDHARA : a travellogue (giving 
an account of the author's visit to several countries) 
by Gurumurthy Pendakur Published by Kannada Pustaka 
Pradhikara (Kannada Book Authority), Kannada Sahitya 
Parishat Premises, Pampa Mahakavi Road, Chamarajpet, 
Bangalore-560 018 1994 


Pegee 192+ 


ಗ್ರಂಥಸ್ಕಾಮ್ಮು ಕನ್ನಡ ಪುಸ್ತಕ ಪ್ರಾಧಿಕಾರ 


ಬೆಲೆ: ರೂ, 16/- 


ವುದ್ರಣ : “ನಿರ್ಬಲರ ನೆರವು ಸ್ಮಾಸ? 
ಮಹಿಳೆಯರ ಮುದ್ರಣ ತರಬೇತಿ ನಿದ್ಕಾಲಯೆ 
೪೬/೨, ಔದ್ಯೋಗಿಕ ಸೆಡ್ಡುಗಳ ಸಂಕೀರ್ಣ 
ಜಯನಗರ ಪೂರ್ವ, ಬೆಂಗಳೂರು . ೬೯ 


ಮುನ್ನುಡಿ 


ಮೊದಲನೆಯ ವಿಶ್ವ ಕನ್ನಡ ಸಮ್ಮೇಳನದ ಸಂದರ್ಭದಲ್ಲಿ ಕರ್ನಾಟಕ 
ಸರ್ಕಾರವು ಒಂದು ಅತ್ಮಂತ ಉಪಯುಕ್ತವಾದ ಹೆಜ್ಜೆಯನ್ನಿಟ್ಟಿತು. ಒಂದತಿ 
ನೂರಕ್ಕೂ ಹೆಚ್ಚು ಪುಸ್ತಕಗಳನ್ನು ಸುಲಭ ಬೆಲೆಗೆ ದೊರೆಯುವಂತೆ ಪ್ರಕಟಿಸಿತುಃ 

ಈ ಘನವಾದ ಕಾರ್ಯವನ್ನು ಕರ್ನಾಟಕ ಸರ್ಕಾರವು “ಜನಪ್ರಿಯ 
ಪುಸ್ತಕ ವಾಲೆ'ಯ ಮೂಲಕ ಮುಂದುವರೆಸಿತು. “ಕನ್ನಡ ಓದುಗರಲ್ಲಿ 
ಉತ್ತಮ ವಾಚನಾಭಿರುಚಿಯನ್ನು ಮೂಡಿಸುವ ಹಾಗೂ ಕನ್ನಡ ಪುಸ್ತಕ 
ಗಳನ್ನು ಎಲ್ಲರಿಗೂ ಸುಲಭ ಬೆಲೆಯೆಲ್ಲಿ ಲಭ್ಯವಾಗುವಂತೆ ಮೂಡುವ ದೃಷಿ 
ಯಿಂದ ೧೯೮೯-೯೦ರ ಸಾಲಿನಿಂದ "ಜನಪ್ರಿಯ ಪುಸ್ತಕ ವಕಾಲೆ'ಯ ಯೋಜನೆ 
'ಯನ್ನು ಕಾರ್ಯಗತ ವರಾಡಿತೂ.. ೧೯೯೩-೯೪ರ ವರ್ಷದ ಹೊತ್ತಿಗೆ ಈ 
ವಾಲೆಯಲ್ಲಿ ೭೮ ಪುಸ್ತಕಗಳು ಪ್ರಕಟವಾದವು, 


ಕನ್ನಡ ಪುಸ್ತಕ ಪ್ರಾಧಿಕಾರವು 'ಜನಪ್ರಿಯ ಪುಸ್ತಕ ವಕಾಲೆ' ಯ 
ಮೂಲ ಉದ್ದೇಶವನ್ನು ಕಣ್ಣ ಮುಂದಿರಿಸಿಕೊಂಡು ಮುಂದುವರೆಯುತ್ತಿದೆ. 
ಜನಪ್ರಿಯತೆಯನ್ನು ಗಳಿಸಿದ ಮೌಲಿಕವಾದ ಕೃತಿಗಳು ಹಲವು ಇಂದು 
ಓದಬಯಸಾವವರಿಗೆ ಲಭ್ಯವಿಲ್ಲ. ಇಂತಹ ಕೃತಿಗಳನ್ನು ಅರಿಸಿ, ಒಂದು 
ಆವೃತ್ತಿಯ ಪ್ರಕಟಣೆಯ ಹಕ್ಕನ್ನು ಪಡೆಯಲು ಸಾಧ್ಯವಾದ ಸಂದರ್ಭದಲ್ಲಿ 
ಅವನ್ನು ಆದಷ್ಟು ಸುಲಭ ಬೆಲೆಗೆ ಓದುಗರಿಗೆ ಲಭ್ಯವಕಾಡಿಕೊಡಲು ಕನ್ನಡ 
ಪುಸ್ತಕ ಪ್ರಾಧಿಕಾರವು ಉದ್ದೇಶಿಸಿದೆ. 


ಈ ವರಾಲಿಯಲ್ಲಿ ಪುಸ್ತಕಗಳು ಅರಳಲು ನೆರವಾದವರು, ನಾವು ಆರಿಸಿದ 
ಪುಸ್ತಕಗಳ ಕೃತಿಸ್ವಾವ್ಮವನ್ನು ಪಡೆದಿದ್ದು ಅದನ್ನು ಈ ವರಾಲೆಯಲ್ಲಿ ಸೇರಿ 
ಸಲಾ ಅನುಮತಿ ನೀಡಿದ ಮಿತ್ರರು, ಈ ಪುಸ್ತಕವನ್ನು ಕನ್ನಡ ಪುಸ್ತಕ 
ಪ್ರಾಧಿಕಾರವು ಪ್ರಕಟಿಸಲು ಒಪ್ಪಿಗೆಯನ್ನು ನೀಡಿದ ಶ್ರೀ ಗುರುಮೂರ್ತಿ 
ಪೆಂಡಕೂರು ಅವರಿಗೆ ನಾವು ಕೃತಜ್ಞರು. ಪುಸ್ತಕವನ್ನು ಅಂದವಾಗಿ ಸಕಾಲಕ್ಕೆ 
ಮುದ್ರಿಸಿಕೊಟ್ಟ ಮಹಿಳೆಯರ ಮುದ್ರಣ ತರಬೇತಿ ವಿದ್ಯಾಲಯ, ಅವರಿಗೂ 
ನಮ್ಮ ವಂದನೆಗಳು, ಈ ವಕಾಲೆಯ ನಿರ್ವಹಣೆಯಲ್ಲಿ ನೆರವಾದ ಕನ್ನಡ 


ಪುಸ್ತಕ ಪ್ರಾಧಿಕಾರದ ಸದಸ್ಮರಿಗೂ ಜನಪ್ರಿಯ ಪುಸ್ತಕ ವಕಾಲೆಯ ಉಪ 
ಸಮಿತಿಯ ಸದನ್ಮರಿಗೂ ನಾನು ಕೃತಜ್ಞ. 


ಸಹೃದಯ ಕನ್ನಡಿಗರು ಈ ಪುಸ್ತಕವನ್ನು ಸ್ವಾಗತಿಸುವರೆಂಬ 
ವಿಶ್ವಾಸ ನಮಗಿದೆ. 
ಎಲ್‌.ಎಸ್‌ ಶೇಷಗಿರಿ ರಾವ್‌ 
ಕನ್ನಡ ಪುಸ್ತಕ ಪ್ರಾಧಿಕಾರ 
ಆಧ್ಯಕ್ಷಗು 


ಬೆಂಗಳೂರು. 
೧೯-೯-೧೯೯೪ 


ಲೇಖಕನ ಮಾತು 


ನಾನು ೧೯೬೯ರಲ್ಲಿ ಮಾಡಿದ ವಿಶ್ವಪರೈಟನೆಯ ಕಥೆಯಾ ನಾಲು 
ವರುಷಗಳನಂತರವಾದರೂ ಪ್ರಕಟವಾಗಾತ್ತಿರುವುದು ಸಂತೋಷವೆನಿಸಿದೆ, 


ಈ ಪ್ರವಾಸವನ್ನು ಏರ್ಪಡಿಸಿದ ನನ್ನ ಅಣ್ಣನಿಗೂ, ಈ ಪುಸ್ತಕಕ್ಕೆ 
ಮುನ್ನುಡಿಯ ಹೊನ್ನಕಳಶವಿಟ್ಟ ಪೂಜ್ಯ ಶ್ರೀ ಹೊ. ವೆ. ಶೇಷಾದ್ರಿ ಅವರಿಗೂ, 
ಅಂದವಾಗಿ ಮುದ್ರಿ ಸಿಕೊಟ್ಟ ರಾಷ್ಟ್ರೋತ್ಥಾನ ಮುದ್ರಣಾಲಯದವರಿಗೂ, 
ಪ್ರಕಟಣೆಯ ಹೊರೆ ಹೊತ್ತ ರಾಮನಗರದ ಯುವಕರ ಸಂಘ (ರಿ) ಅವರಿಗೂ, 
ನನ್ನ ಬೆಂಬಿಡದೆ ಈ ಕಥನವನ್ನು ಬರೆಸಿದ ಗೆಳೆಯರಾದ ಶ್ರೀ ಕೆ. ವಿರೂಪಾಕ್ಷ 
ಗಾಡರಿಗೂ ನಾನು ಚಿರಯುಣಿ. 


ಕನ್ನಡ ಓದುಗರು ಈ ಕೃತಿಯನ್ನು ಔದಾರ್ಯದಿಂದ ಸ್ವಾಗತಿಸುವ 
ರೆಂದು ಆಶಿಸುವೆ. 


ಶ್ರೀನಿ ವಾಸ? ತಮ 


ಆ 


ರಾಮನಗರ ಗುರುಮೂರ್ತಿ ವಿ. ಪೆಂಡಕೂರು 
3-3-73 


ಮೊದಲ್ಲುಡಿ 


ಹೋದ ವರ್ಷ ಗೆಳೆಯ ಶ್ರೀ ಗುರುವಕೂರ್ತಿ ಪೆಂಚಕೂರರು ಟಂಕಪ್ಪತಿ, 
ಯೊಂದನ್ನು ನನ್ನ ಕೈಲಿಟ್ಟರು, ಓದಿ ಮರಳಿ ಅವರಿಗೆ ಕೊಡುವಾಗ "ನಿಮ್ಮ 
ಅಭಿಪ್ರಾಯ ಏನು ?' ಎಂದರು ಸಹಜವಾಗಿ. ನಾನು 'ಏಕೆ ಅಚ್ಚುಹಾಕಿಸ 
ಬಾರದು ?” ಎಂದೆ. ಅನಂತರ ಈಚೆಗೆ ಮತ್ತೆ ಸಂಧಿಸಿದಾಗ “ಅಚ್ಚೆಗೆ ಹೋಗಿದೆ, 
ಮೊದಲ್ನುಡಿ ನಿಮ್ಮದೇ ಇರಬೇಕು' ಎಂದರು! ನಾನು ಹಳ್ಳಕ್ಕೆ ಬಿದ್ದುದು ಆಗ 
ನನಗೆ ಗೋಚರಕ್ಕೆ ಬಂದಿತು. [ : 


ವಿಶ್ತಸಂಚಾರಿಯ ಕತೆಯ ಕಾರಿತು ದೇಶಸಂಚಾರದ ಅನುಭವವೂ 
ಇಲ್ಲದಂತಹ ನನ್ನಿಂದ ಮೊದಲ್ಲುಡಿ ಕೇಳಿದ್ದು ನೋಡಿ ನಾನು ಅವಾಕ್ಕಾದೆ. 
ಬಹುಶಃ ಅದೇ ಕಾರಣಕ್ಕೇ, ಇಂತಹ ಒಬ್ಬ ವ್ಯಕ್ತಿಯ ಪ್ರತಿಕ್ರಿಯೆ ಏನೆಂಬುದೂ 
ಈ ಪುಸ್ತಕದಲ್ಲಿ ಬೆಳಕು ಕಾಣಲಿ ಎನ್ನುವ ಕಾರಣಕ್ಕೇ ಇದ್ದರೂ ಇರಬಹುದು 
ಎಂದೂ ನಾನೆಣಿಸಿದೆ. ಅಲ್ಲದೆ, ಮನುಷ್ಯನ ಮೊದಲ್ಲುಡಿ ಯಾವಾಗಲೂ 
ತೊದಲ್ನುಡಿಯಾಗಿಯೇ ಇರುತ್ತದೆ, ಎನ್ನುವ ವಾಸ್ತವಾಂಶವೂ ನನಗೆ ಧೈರ್ಯ 
ಕೊಟ್ಟಿತು ! 


ಇಲ್ಲಿ ಶ್ರೀ ಪೆಂಡಕೂರರು ನಮ್ಮನ್ನು ಅಕ್ಷರಶಃ ಪ್ರಪಂಚದ ಪ್ರದಕ್ಷಿಣೆಗೆ 
ಕರೆದೊಯ್ಯುತ್ತಾರೆ. ಪರ್ಷಿಯ, ಅರಬ ದೇಶಗಳಿಂದ ಪ್ರಾರಂಭಿಸಿ ಯುರೋ 
ಪಿನ ಹಲವಾರು ದೇಶಗಳಲ್ಲಿ ಸುತ್ತಾಡಿಸ್ಕಿ ಇಂಗ್ಲೆಂಡಿನಿಂದ ಅಮೇರಿಕೆಗೆ 
ಸಾಗರದ ಮೇಲೆ ಹಾರಿಸಿ, ಕೆನಡಾದಿಂದ ಮತ್ತೆ ಸಾಗರೋಲ್ಲಂಘನ ವರಾಡಿಸಿ 
ಜಪಾನಿನಲ್ಲಿ ನಮ್ಮನ್ನು ಇಳಿಸುತ್ತಾರೆ. ಅಲ್ಲಿಂದ ಕಂಭೋಜ್ಕ ಸಯಾವಾ 
ಥೈಲೆಂಡ್‌ಗಳಂತಹ ಆಗ್ನೇಯ ಏಷಿಯಾ ದೇಶಗಳನ್ನು ತೋರಿಸಿ ಸ್ವದೇಶಕ್ಕೆ 
ಮರಳಿ ಕರೆತರುತ್ತಾರೆ. ಅಂದರೆ ಪಶ್ಚಿಮದಿಂದ ಪೂರ್ವಾಭಿಮುಖವಾಗಿ ಒಂದಂ 
ಭೂ ಸುತ್ತಾ ಪ್ರದಕ್ಷಿಣೆ, 


ದಾರಿಯುದ್ದಕ್ಕೂ ಭೂದೇವಿಯ ಅನಂತ ಭಾವ ಭಂಗಿಗಳನ್ನು ಅವರು 
ತೋರಿಸುತ್ತಾರೆ, ಆಯಕಾ ಭೂಮಿಯೊಂದಿಗೆ ಬೆರೆತ ಅಲ್ಲಲ್ಲಿನ ಜನರ ನಿನ್ನಿನ 
ಇಂದಿನ ಬದುಕಿನ ಹತ್ತು ಹಲವು ಮಾಖಗಳ ಮೇಲೆ ಬೆಳಕು ಬೆಲುತ್ತಾರೆ. 
ಆ ಜನರೊಂದಿಗೆ ನಾವೂ ಒಮ್ಮೊಮ್ಮೆ ಎದೆಯುಬ್ಬಿಸುವಂತೆ ಅನಿಸುತ್ತದೆ: 
ಕಣ್ಣೀರು ಮಿಡಿಯುವಂತೆಯೂ ಅನಿಸುತ್ತದೆ. ಯಾವ ಪೂರ್ವಗ್ರಹವೂ 
ಇಲ್ಲದ ಲೇಖಕರ ಸಿಹು ನುಭೂತಿಯ ಹೃದಯದ ಸ್ಪಂದನವನ್ನು ಕಥನದ 
, ಉದ್ದಕ್ಕೂ ನಾವು ಆಲಿಸುತ್ತೇವೆ. ಅಲ್ಲಲ್ಲಿ ಹಾಸ್ಕದ ನವಿರೂ ಬೆರೆತಿದೆ, 
(ಅದು ಇನ್ನೂ ಸ್ವಲ್ಪ ಇರಬಹುದಾಗಿತ್ತೇನೋ, ) ಹೊರಗಣ್ಣು ಒಳಗಣ್ಣು 
ಎರಡರಿಂದಲೂ ಕಂಡ ಪ್ರಪಂಚದ ನೋಟ ಇಲ್ಲಿದೆ, ಆದರಿಂದ ವಸುಂಧರೆಯ 
ಬಹುರೂಪ ಜೀವತಾಳಿ ಕಣ್ಮುಂದೆ ನಿಲ್ಲುತ್ತದೆ, 


A 


ಆದರೆ ಇಷ್ಟೆಲ್ಲ ಹೊರಜಗತ್ತಲ್ಲಿ ಸಂಚರಿಸುವಾಗಲೂ ತಾವು ಹೊರಟ 
ನೆಲವನ್ನು ವಕಾತ್ರ ಮರೆಯದೆ ಲೇಖಕರ ಉಜ್ವಲ ಮನೋಧರ್ಮ 
ಉದ್ದಕ್ಕೂ ಮಿಂಚುತ್ತದೆ. ಭಾರತದ ಮಣ್ಣಿನ ವಾಸನೆ ಜೊತೆಜೊತೆಗೇ 
ಬರುತ್ತದೆ. 

ಇವೆಲ್ಲಕ್ಕೂ ಜೀವಕಳೆ ತುಂಬಿದೆ ಶೈಲಿಯ ಸಹಜತೆ, 

ತೀರ್ಥಯಾತ್ರೆ ವಕಾಡಿಬಂದ ನಂತರ ಬಂಧುಮಿತ್ರರನ್ನು ಕರೆದು 
"ಗಂಗಾಸವಕಾರಾಧನೆ' ವಕಾಡಿಸುವುದು ನಮ್ಮ ಸಂಪ್ರದಾಯ, ಶ್ರೀ ಪೆಂಡ 
ಕೂರರು `ಸಾಹಿತ್ಯ ಸವಣರಾಧನೆ” ವಾಾಡಿಸಿ ಆ ಪರಂಪರೆಗೆ ಹೊಸ 
ಮೆರಗು ನೀಡಿದ್ದಾರೆ. ಅವರ ಈ "ಸವಣರಾಧನೆ' ಅಖಂಡವಾಗಿ ಮುಂದು 
ವರೆಯಲಿ, 'ಲಿಖೇಚ ಶರದಶ್ಶತಂ' ಎನ್ನುವಂತೆ ಸಾರ್ಥಕ್ಕ ಕಾಣಲಿ 
ಎಂಬುದೇ ನನ್ನ ವೂನಃಪೂರ್ವಕ ಹಾರೈಕೆ, ಪ ಥ್ರ ಭುಚರಣದಲ್ಲಿ ಪ್ರಾರ್ಥನೆ, 


"ಕೇಶವಕೃಪಾ? ಹೊ.ವೆ.ಶೇಷಾದ್ರಿ 
ಬೆಂಗಳೂರು 

ಮಾಘ ಬಹುಳ ಪಂಚವೀ 

ಪರೀಧಾವಿ ಸಂವತ್ಸರ 


೧ ಆರಂಭ , , . 


ಎಂದಿನಂತೆ ಅದೂ ಒಂದು ಬೆಳಗು, ಸೂರ್ಯಪಥವನ್ನನುಸರಿಸಿ 
ಉದ್ಯೋಗದ ಪರಿಭ್ರಮಣದಲ್ಲಿ ಸಿಲುಕಿ ನನ್ನಲ್ಲಿ ನಾನೂ ಲೀನವಾಗಿದ್ದೆ. 
ಬೆಳಗಿನ ಟಪಾಲು ನ:ಗಾಗಿ ಕಾದಿತ್ತು. ನಾಲ್ಕಾರು ಕಾಗದಗಳಲ್ಲಿ ಕೆನಡಾ 
ದಿಂದ ಬಂದ ಅಣ್ಣನ ಲಕೋಟೆ ನನ್ನ ಲಕ್ಷ್ಯವನ್ನು ಸೆಳೆಯಿತು. ಆತುರದಿಂದ 
ಹರಿದೆ........ ಮತ್ತೆ ಮತ್ತೆ ಓದಿದೆ, 


ಈ ಕಾಗದದ ಒಡಲಲ್ಲಿ ಅಡಗಿತ್ತು ನನ್ನ ವಿಶ್ವಪ್ರವಾಸದ ಹಂಚಿಕೆ. 
1955 ರಿಂದ ಕೆನಡಾದಲ್ಲೇ ವಾಸಿಸುತ್ತಾ ಬ್ರಿಟಿಷ್‌ ಕೊಲಂಬಿಯಾ ವಿಶ್ವ 
ವಿದ್ಯಾಲಯದಲ್ಲಿ ಪ್ರಾಧ್ಯಾಪಕನಾಗಿರುವ ನನ್ನ ಅಣ್ಣ ತನ್ನ ಪರಿಶ್ರಮದಿಂದ 
ನನ್ನನ್ನು ಪ್ರಪಂಚ ಪರ್ಯಟನೆಗೆ ತೊಡಗಿಸಲು ಹವಣಿಸಿದ್ದ. ಇಂತಹ ಅನೇಕ 
ಸೂಚನೆಗಳನ್ನು ಈ ಮೊದಲು ಅನೇಕ ಬಾರಿ ಆತನಿಗೇಕೆ ಹೊರೆಯಾಗಬೇಕೆಂಬ 
ಭಾವನೆಯಿಂದ ಆ ಈ ಕಾರಣ ಮುಂದೆ ಮಾಡಿ ಹಿಂದೆ ಸರಿಸಿದ್ದೆ. ಆದರೆ 
ಈ ಬಾರಿ ಆತನ ಬರವಣಿಗೆ ಬಿಗುವಾಗಿತ್ತು. “ನಿನ್ನಿಂದ ನನಗೆ ನಕಾರಾತ್ಮಕ 
ಉತ್ತರ ಬೇಕಾಗಿಲ್ಲ. ನೀನು ಕೂಡಲೇ ಪಾಸ್‌ಪೋರ್ಟಿಗೆ ಅರ್ಜಿ ಹಾಕು. 
ಪ್ರಯಾಣದ ಸಕಲ ಏರ್ಪಾಟನ್ನೂ ನಾನು ಅನಂತರ ಮಾಡುತ್ತೇನೆ” ಎಂದಕಿ 
ಆಜ್ಞಾ ಪಿಸಿದ್ದ. 


ಸ “ಬಹುರೂಪಾ ವಸುಂಧರ? 


ಆಶನ ವರಾತಿಗೆ "ಸರಿ' ಎಂದೊಡನೆ ಪ್ರಾರಂಭವಾಯಿತು ಕೆಲಸ. ಎಲ್ಲ 
ಮುಗಿದು ಪ್ರಯಾಣಕ್ಕೆ ಸಿದ್ಧವಾಗುವ ಹೊತ್ತಿಗೆ ಆರು ತಿಂಗಳೇ ಆಯಿತು, 
ಆದರೆ ಹೊರಟು ನಿಂತಾಗ ನನಗೆ ನನ್ನ ಸನ್ನಾಹ ಕನಸೋ ನನಸೋ 
ತಿಳಿಯದಂತಾಯ್ತು. ಒಮ್ಮೊಮ್ಮೆ ನೆನಸಿಕೆಗಳು ನಿಜವಾಗುತ್ತವೆ. 


ಕನ್ನಡದ ಅನೇಕ ಮಹನೀಯರ ಸಾಗರದಾಚೆಯ ಪಯಣಗಳ ಕಥನಗ 
ಳನ್ನು ಓದಿದಾಗಲೆಲ್ಲ ನನ್ನಲ್ಲಿ ಆ ನಾಡುಗಳಲ್ಲಿ ಸಂಚರಿಸಬೇಕೆಂಬ ಹಂಬಲದ 
ಕಾರಂಜಿ ಪುಟಿದದ್ದುಂಟು. ಆದರೆ ವಾಸ್ತವತೆಯ ಅರಿವಾದಾಗಲೆಲ್ಲ ಈಡೇರದ 
ಆಶೆಯೆಂದು ತಿಳಿದಾ ನಿರ್ಲಿಪ್ತನಾದದ್ದೂ ಉಂಟು. ವಣಖ್ಯವಾಗಿ ನನ್ನ 
ಪ್ರವಾಸದ ಉದ್ದೇಶವಾಗಿ ನಾನೆಣಿಸಿದು - ವಕಾನವತೆಯ ಸಾಧನೆಯನ್ನು ಅರಿ 
ಯುವುದು ಮತ್ತು ಬಹುರೂಪಿ ವಸುಂಧರೆಯನ್ನು ಅರ್ಚಿಸುವುದು. ಭಿನ್ನ 
ಭಿನ್ನ ಸಂಸ್ಕೃತಿಗಳ, ಇತಿಹಾಸಗಳ ನಾಡುಗಳಲ್ಲಿ ಸಂಚರಿಸಿದಾಗ ನಮ್ಮ ನಾಡಿನ 
ಕುರಿತತ ನಾವು ತಿಳಿಯುತ್ತೇವೆ. ಪ್ರಪಂಚದ ಸುಂದರ ತಾಣಗಳಲ್ಲಿ ಸಂಚರಿಸಿ 
ದಾಗ ಜೀವನ ಆನಂದಮಯವೆನಿಸುತ್ತದೆ. ಇಂತಹ ಸಂಚಾರದಲ್ಲಿ ಉಂಟಾ 
ಗುವ ಭಾವಸ್ಪಂದನಗಳನ್ನು ಬರೆದಿಟ್ಟು ಸಹೃದಲಂರಿಗೆ ನೀಡಾವುದು ಇನ್ನೊಂದು 
ಹಂಬಲ. 

ಈ ಉದ್ರೇಶದಿಂದ ನನ್ನ ಪ್ರಯಕಾಣದ ಹಂಚಿಕೆಯನ್ನು ವಕಾಡಿದಾಗ 
ಕೆಲ ಸಂಸ್ಕೃತಿಕೇಂದ್ರಗಳನ್ನು  ಮಧ್ಮಬಿಂದುವಾಗಿ ಮಾಡಿಕೊಂಡು ನನ್ನ 
ಪ್ರಯಾಣದ ಹಂದರವನ್ನು ನಿರ್ಮಿಸಿದೆ. ಐಗಾಪ್ತ್ನ ಪರ್ಶಿಯ, ಯೂರೋಪ್‌, 
ಅಮೇರಿಕಾ, ಜಪಾನ್‌, ಕಾಂಬೋಡಿಯಾ, ಮುಂತಾದೆಡೆಯ ಕೇಂದ್ರಗಳನು 
ಸಂದರ್ಶಿಸಿ ನಾನು ಕಂಡಂತೆ, ನನಗನಿಸಿದಂತೆ ಬರೆಯಬೇಕೆಂದು ನಿಯೋಜಿಸಿ 
ಕೊಂಡೆ. 


ನನ್ನ ವಾಸ್ತವ್ಯದ ಕ್ಲುಪ್ತತೆಯಿಂದಲೂ, ಬದುಕ:"2ರುವ ಸಂಕರತೆ, 
ಅಗಾಧತೆಗಳಿಂದಲೂ ನಾನಾ ಆಯಕಾ ಜನಾಂಗಗಳ ಜೀವನದ ಯಉಕಾವುದೇ 
ಮಹತ್ತರ ಸ್ತರಗಳ ಅಳತೆಯನ್ನು ವಕಾಡಲು ಹವಣಿಸಿಲ್ಲ. ಆದರೆ ಅವರ 
ಮಧ್ಯದಲ್ಲಿ ಭಾರತೀಯನಾಗಿ ನಿಂತು ನೋಡಿ ಅವರಲ್ಲಿ ಎದ್ದುಕಾಣುವ ವಿಶೇಷ 
ಗಳನ್ನು, ವಸ್ತಾವಿಶೇಷಗಳನ್ನು ಬರೆಯಲಾ ಪ್ರಯತ್ನಿಸಿದ್ದೇನೆ. ಇದು ಇಂದಿನ 


"ಬಹುರೂಪಾ ವಸಂಂಧರ್ಲ್ಲಾ' ೩ 


ಮನುಕುಲದ ಬಗೆಗೆ ಕೆಲನರ ಅಂತರಂಗವನ್ನಾದರೂ ತಲುಪೀತೆಂದಂ 
ಭಾವಿಸುವೆ. ದೇಶ ಶಿಶುಗುವುದರಿಂದ ಮನಸ್ಸು ಹಣ್ಣಾಗುತ್ತದೆಂಬ ಕನ್ನಡ 
ಗಾದೆಮಾತು ಸತ್ಯಸ್ಯ ಸತ್ಯವಾದುದು. ಭಾ”ತೀಯರು ಹೆಚ್ಚು ಹೆಚ್ಚು 
ಪರ್ಯಟನೆ  ವಾಡಬೇಕು. ಅಂತಹ ಪರ್ಯಟನೆಯ ಭಾರತೀಯತೆಯನ್ನೂ 
ಸ್ವಾಭಿವಕಾನವನ್ನೂ ಉದ್ದೀಪನಗೊಳಿಸುತ್ತದೆ. ಇದರಿಂದ ನಾಡಿಗೆ ಭದ್ರಂ 
ಶಾಭಂ ಆದೀತು, 
ಅಂತರಂಗದ ಪರಿಧಿಯಲ್ಲಿ... 

ಮೂರಾ ತಿಂಗಳವರೆಗೆ ಬದುಕಿನ ಜಂಜಾಟವನ್ನು ಬಿಟ್ಟು ಪರ್ಯಟನೆಗೆ 
ಹೊರಟಾಗ ನಾನು ಅನೇಕರ ಅಂತಃಕರಣದ ಮಗುವಾದೆ. ಮೊದಲನೆಯ 
ದಾಗಿ ನನ್ನನ್ನು ಸಂತೋಷದಿಂದ ' ಹರಸಿ ಕಳಿಸಿಕೊಟ್ಟ ನನ್ನ ತಂದೆ ತಾಯಿ 
ಯರು, ಅನಂತರ ನನಗೆ ಆಸರೆಯಾಗಿ ನಿಂತ ಸೋದರರು. ಕೊನೆಗೆ ಮುಗಿ 
ಳ್ನಗೆಯಿಂದ ಕಳಿಸಿಕೊಟ್ಟ ಸಹಧರ್ಮಿಣಿ ಮತ್ತು ಮಕ್ಕಳು. 


ಇವರೆಲ್ಲರನ್ನು ಬಿಟ್ಟು ಕೈ ಬೀಸಿ "ಟಾಟಾ' ಮಾಡಿ ಮುನ್ನಡೆದಾಗ 
ಸಾಂತ್ವನಕ್ಕೆ ಜೊತೆಯಾಗಿ ಬಂದದ್ದು ಸೋದರ ಮಂಜುನಾಥ. ಮಂಜು 
ನಾಥ ತನ್ನ ಮುಂದಿನ ಶಿಕ್ಷಣಕ್ಕಾಗಿ ' ಕೆನಡಾಕ್ಕೆ ನಡೆದಿದ್ದನು. 


ಕೊನೆಗೊಮ್ಮೆ ನಮ್ಮ ಚಿಕ್ಕ "ಫಿಯಟ್‌'ನಲ್ಲಿ ಹಗರಿಬೊಮ್ಮನಹಳ್ಳಿ- 
ರಾಮನಗರದಿಂದ ನಾನು, ಮಂಜುನಾಥ, ಆನಂದ, ವಿಠೋಬ (ಮತ್ತಿಬ್ಬರು 
ಸೋದರರು) ಬೆಂಗಳೂರಿಗೆ ಹೊರಟೆವು. ಸಾಯಂಕಾಲ ಬೆಂಗಳೂರು ಸೇರಿ 
ನಮ್ಮ ಪ್ರವಾಸದ ಏಜೆಂಟ್‌ ಥಾಮಸ್‌ ಕುಕ್‌ ಅವರಲ್ಲಿ ಹೋಗಿ ನಮ್ಮ 
ಪಾಸ್‌ಪೋರ್ಟ್‌, ವೀಸಾ ದಾರಿಯ ವೆಚ್ಚದ ಹಣ ವಗೈರೆ ತೆಗೆದುಕೊಂಡ 
ಮೇಲೆ ನವ್ಮ ಸನ್ನಾಹ ಮುಗಿಯಿತು. 

ಮಾರನೆಯ ಮುಂಜಾನೆ ಗೆಳೆಯ ಶ್ರೀ ಆದೆಣ್ಣನವರಲ್ಲಿ ಹೋಳಿಗೆ ಊಟ 
ವಾಡಿ ಪ್ರಾಚಾರ್ಯ ವಿ.ಕೃ. ಗೋಕಾಕರ ಹರಕೆ ಪಡೆದು ವಿವರಾನ ನಿಲ್ದಾಣ 
ಸೇರುವ ಹೊತ್ತಿಗೆ ವಿಮಾನ ಕಾದಿತ್ತು, ಗೆಳೆಯರಾದ ಆದೆಣ್ಣ, ಸರ್ವಜ್ಞ, 
ರಾಜಶೇಖರ, ಗಿಡ್ಡಯ್ಯ, ಪ್ರಭಾತ್‌ ಮುಂತಾದವರೂ ಅಲ್ಲಿ ಬಂದು ಸೇರಿದ್ದರು. 
ಎಲ್ಲರ ಹರಕೆಯನ್ನು ರಕ್ಷೆಯಾಗಿ ಹೊತ್ತು ವಿವಕಾನವೇರಿದಾಗ ಹೃದಯ 


೪ “ಬಹುರೂಪಾ ವಸುಂಧರ್ನಾಾ' 


ಹನಿಗೂಡಿತು, ಆನಂದ ಕಣ್ಣೀರು ಸುರಿಸುತ್ತಿದ್ದೆ, ಬಿಡುಗಡೆಯಿಲ್ಲದ ವಿರಹ, 

ಕರ್ಣಾಟಕದ ಆಕಾಶದಲ್ಲಿ ವಿಮಾನ ಪುಷ್ಪಕದಂತೆ ತೇಲುತ್ತಿರುವಾಗ ನನ್ನ 
ಮನಸ್ಸ ಲೋಲಕದಂತೆ ಹಿಂದೊಮ್ಮೆ ಮುಂದೊಮ್ಮೆ ಓಲಾಡಿತು. ಜಿಗಟೇರಿಯ 
ಹಿರಿಯರಾದ ಮುದೇನೂರ ಸಂಗಣ್ಣನವರ ಔತಣ, ಹಳ್ಳಿಯಾ ಕಿರಿಗೆಳೆಯರ 
ತೋಟದ ಊಟ, ಯುವಕರ ಸಂಘದಿಂದ ಪಾನ ಸವಕಾರಂಭ. ಹೀಗೆ 
ಒಂದೊಂದೇ ಒಂದೊಂದೇ ಚಿತ್ತಭಿತ್ತಿಯ ಮೇಲೆ ಸ್ಟಿಟವಾಗಿ ಮೂಡಿದವು, 
ಇದರ ಜೊತೆಜೊತೆಗೆ ಮುಂದೆ ನೋಡಲಿರುವ ನಾಡುಗಳ ಕನಸು ವರಾಲೆ 
ವಾಲೆಯಕಾಗಿ ಮನಸ್ಸಿನಲ್ಲಿ ಮೂಡುತ್ತಿತ್ತ, ಆದರೆ ಆಗಲೇ ಮುಂಬಯಿಯ 
ಸಾಂತಾಕ್ರುಜ್‌ ವಿವಕಾನತಾಣ ಬಂದಿತ್ತು, 


ವಿವಾನದಿಂದ ಇಳಿದಕೂಡಲೇ ದೀಪಾಲಿ ಬಂಧುಗಳು ಕಂಡರು. 
ಅವರೊಡನೆ ಗೋರೆಗಾಂವದ ಅವರ ಮನೆಗೆ ಹೋದೆವು. ಮನಸ್ಸಿಗೆ 
ತಂಪಾಗುವಂತೆ ತವ್ಮೂ ಟೇಪ್‌ ರಿಕಾರ್ಡರ್‌ನಲ್ಲಿಯ ಕೆಲ ಕನ್ನಡ ಹಾಡು 
ಗಳನ್ನು ಕೇಳಿಸಿದರು; ಉದರಕ್ಕೆ ಶಾಂತಿಯಕಾಗುವಂತೆ ಮೃಷ್ಟಾನ್ನ ಭೋಜನ 
ಮಾಡಿಸಿದರು. ದಾರಿಯ ಬುತ್ತಿಗೆಂದು ಚೆನ್ನಾದ ವಕಾವಿನಹಣ್ಣು ಮತ್ತಾ 
ರಂಚಿಗೆಂದು ಅಡಿಕೆಯಪುಡಿ ಕಟ್ಟಿ ಕೊಟ್ಟರೂ, ರಾತ್ರಿ ಅವರಿಂದ ಬೀಳ್ಕೊಟ್ಟು 
ಏರ್‌ ಇಂಡಿಯಾದವರ ಬೋಯಾಂಗ್‌ 707 ಹತ್ತಿದಾಗ ಒಂದು ಗಂಟೆ 
ಯಣಗಿತ್ತು. ಏರ್‌ ಇಂಡಿಯಾದವರ ಈ ವಿವಣಾನದ ಹೆಸರು - ಗೌರೀ 
ಶಂಕರ. ಒಳಗಿನ ಅಲಂಕಾರ ವ್ಯವಸ್ಥೆ ಪ್ರತಿಯೊಂದೂ ಭಾರತೀಯವಾಗಿತ್ತು. 


ಒಂದು ಮೋಜಿನ ಸಂಗತಿಯೆಂದರೆ ನಾನು ನನ್ನ ತಮ್ಮ ಬೆಂಗಳೂರಿನಿಂದ 
ವಾಂಬಯಿಗೆ ಪಯಣಿಸಿದ ಮೇಲೆ ಏರ್‌ ಇಂಡಿಯಕಾದವರ ಕಡೆ ಹೋಗಿ 
ನಮ್ಮ ಮುಂದಿನ ಪಯಣದ ವಿಚಾರ - ಸವಯ ವಗೈರಾ ಕೇಳಿದೆವು. 
ಅಲ್ಲಿದ್ದ ಮಹಿಳೆ ಆಶ್ಚರ್ಯದಿಂದ ನನ್ನ ಕಡೆ ನೋಡಿ “ಬೆಂಗಳೂರಿನಿಂದ ನಮ್ಮ 
ಯಾದಿಯ ಪ್ರಕಾರ ಒಬ್ಬರೇ ಪೆಂಡಕೂರ್‌ ಪಯಣಿಸಿದ್ದಾರೆ. ಅದು ಹೇಗೆ 
ನೀವು ಇಬ್ಬರೆಂದು ಹೇಳುತ್ತೀರಿ?” ಎಂದಳು. ಆಗ ನಾವು “ಸರಿ, ನಮ್ಮ 
ಕಡೆ ನೀವಿತ್ತ ಬೋರ್ಡಿಂಗ್‌ ಪಾಸ್‌ ಇವೆ. ನಮ್ಮ ಲಗೇಜ್‌ ಇನ್ನೂ ನಿಮ್ಮ 
“ಕಡೆಯೇ ಇದೆ. ಕೊಂಚ ಪರಿಶೀಲಿಸಿರಿ” ಎಂದೆವು. ಆಕೆ ಒಳಗೆ ಹೋಗಿ 


“ಬಹುರೂಪಾ ವಸಾಂಧರ್ಲ್ದ್ಲಾ.' ೫ 


ಪರಿಶೀಲಿಸಿ ತೆಪ್ಪಗಾದಳು, ನಮ್ಮ ಕಾರ್ಯಾರೀತಿ ನಡೆದರೆ ವಾಲ್‌ಕಾಟ್‌ 
ಆಗಲೀ ಧರ್ಮಾತೇಜಾ ಆಗಲೀ ಇವರ ಕಣ್ಣಿಗೆ ಮಣ್ಣೆ ರಚಿದ್ದು ಆಶ್ಚರ್ಯ 
ವೇನಲ್ಲ, 

ಎರಡನೆಯದೆಂದರೆ ನಾವಿಬ್ಬರೂ ಸೋದರರಾದ ಕಾರಣ ನಮ್ಮ ಮನೆ 
ಹೆಸರು ಒಂದೇ, ಟಿಕೆಟ್‌ನಲ್ಲಿ ಸ್ಪಷ ಪ್ಲವಾಗಿ ನಮ್ಮ ಹೆಸರು ಬರೆದಂ ಕೊಟ್ಟಿ ದ್ದಾರೆ, 
ಆದರೂ ಇವರ ಯಾದಿಗಳಲ್ಲಿಲ್ಲಾ ತ್‌್‌ )ೀ ಮತ್ತಿ ಶ್ರೀವಾತಿ ನೆಂಡಕೂರು 
ಆಗಿದ್ದೆವು, 

ಗೌರೀಶಂಕರದ ಒಳಗೆ ನಮಗೆ ಚಿಕ್ಕ ಉಪಾಹಾರ ನೀಡಿದರು. ಅನಂತರ: 
ಪ್ರತಿಯೊಬ್ಬರಿಗೆ ಉಡುಗೊರೆಯೆಂದು ಚಂದವಾದ ರಟ್ಟಿನ ಮಡಿಕೆಯ ಒಳಗಡೆ 
ಕೆಲವಕಾಹಿತಿಯ ಪುಸ್ತಿಕ್ಕೆ ಚಿತ್ರಮಯ ಅಂಚೆಕಾರ್ಡ ನೀಡಿದರೂ, ಅದರಲ್ಲಿ 
ನಮ್ಮ ಸಲಹೆ ಸೂಚನೆಗಳಿಗೆಂದು ಚಿಕ್ಕ ಪತ್ರವನ್ನು ಇಟ್ಟಿದ್ದರು, ಸರಿ, ನಾವು 
ಕೆಲ ಸೂಚನೆಗಳನ್ನೂ ಬರೆದಾ ಗಗನ ಸಖಿಯ ಕಡೆ ನೀಡಿದೆವು. 


ಎವಕಾನದ ಕ್ಯಾಪ್ಟನ್‌ “ತೆಹರಾನ್‌ ಬಂದಿದೆ, ನಾವು ಇನ್ನು ಕೊಂಚ 
ವೇಳೆಯಲ್ಲಿ “ಮೆಹರಾಬಾ' ವಿವಣನತಾಣದಲ್ಲಿ ಇಳಿಯುತ್ತೇವೆ* . ಎಂದಾಗ 
ನಮ್ಮ ಗಡಿಯಾರಗಳು ಬೆಳಗಿನ 4-30 ತೋರಿಸುತ್ತಿದ್ದವು. ಆದರೆ ತೆಹರಾನ್‌ 
ವೇಳೆ ಆಗ 2-೨5 ಆಗಿತ್ತು. ರಾತ್ರಿಯ ರೋವಕಾಂಚಕಾರಕ ಜಗತ್ತಿನಲ್ಲಿ 
ತೆಹರಾನ್‌ ಕನಸು ಕಾಣುತ್ತಿಕು. ರಂಗಾ ರಂಗಿನ ದೀಪಾಲಂಕಾರದಿಂದ ಬೀದಿ 
ಗಳು ರಭಾಗರುಗಿಸುತ್ತಿದ್ದವು. ರಸ್ತೆಯ ಪಕ್ಕದಲ್ಲಿ ಚೀನಾರಿ ಸಿಡಗಳು ಕೈವರಾಡಿ 
ಸುಸ್ವಾಗತ ನೀಡಿದವು. ನಮ್ಮ ಗಮ್ಮಾಸ್ಥಾನವಾದ ತೆಹರಾನ್‌ ಹಿಲ್ಬನ್‌ 
ಹೋಟಲ್‌ ಸೇರಿದಾಗ ಪೂರ್ವ ದಿಕ್ಕಿನಲ್ಲಿ ಬೆಳ್ಳಿ ಮೂಡಿತು. 


ತೆಹರಾನ್‌ ರಾಯೆಲ್‌ ಹಿಲ್ಬನ್‌ ಸೇರಿದೊಡನೆ ನವೂಗೆ ಮೊದಲನೆಯ 
ದಾಗಿ ಒದಗಿದ ಸಂಕಟ ಪಾಯಖಾನೆಯದು. ಹುಟ್ಟಿದಂದಿನಿಂದ ಬಹಿರ್ದೇಶಕೆ 
ಹೋದಾಗ pig ವಠಾತ್ರ ಉಪಯೋಗಿಸಿದ ನಮಗೆ ಇದ್ದಕ್ಕಿದ್ದಂತೆ ಕಾಗದ 
ಉಪಯೋಗಿಸಂ ಸಂದರ್ಭ ತುಂಬಾ ಮುಜಂಗರಕ್ಕೆ MPR, A ಆದರೆ 
ಆವಶ್ಯ್ಮಕತೆಯೋ Fens ಕಾರಣವೆಂಬ SS ಕೊಂಚ 
ಯೋಚಿಸಿದೆವು, ಇಲ್ಲಿಯ ಪಾಯಖಾನೆಗಳಲ್ಲಿ ಹೆಂಗಸರ ಉಪಯೋಗಕ್ಕೆಂದು 


೬ 'ಬಹುರೂಪೂ ವಸುಂಧರಾ, ` 


ಡ್ಕುಷ್‌ ವ್ಯವಸ್ಥೆ ಇರುತ್ತದೆ. ನಾವು ಮುಂಜಾನೆಯ ಕಾರ್ಯ ಕ್ರಮಕ್ಕೆ ಈ 
ಡ್ಕುಷ್‌ ಉಪಯೋಗಿಸಬಾರದೇಕೆ? ಎಂದು ಕಾರ್ಯಪ್ಪವೃತ ರಾದೆವು. 
ಪಾಶ್ಚಾತ್ಮ ರೀತಿಯ ಪಾಯಖಾನೆಯನ್ನು ವತ್ತು ಈ ಡ್ಕುಷನ್ನು ಉಪ 
ಯೋಗಿಸಿ ನಾವು ನಿಜವಾಗಿ ಮನಶ್ಶಾಂತಿ ಪಡೆದೆವು. 


ತೆಹರಾನಿನ ಮೊದಲ ಸುಪ್ರಭಾತದ ಫಳಾರಕ್ಕೆ ಬೇರೆಲ್ಲ ತಿಂಡಿಯ 
ಜೊತೆಗೆ ನುವು ಬಂಯಲ್ಲ್‌ ಎಗ್‌ ಕೂಡಾ ಕೇಳಿದೆವು. ನಮ್ಮಲ್ಲಿಯ ಈ ತಿನಿಸಂ 
-ಎಂದರೆ ಚೆನ್ನಾಗಿ ಉಗಿಯಲ್ಲಿ ಬೇಯಿಸಿ ಅನಂತರ ಅದರ ಚಿಪ್ಪನ್ನು ತೆಗೆದು 
ತಿನ್ನಲು ತಯಾರಾಗಿರುತ್ತದೆ. ಆದರೆ ತೆಹರಾನಿನ ಈ ಹೋಟಲ್‌ನವರು 
ಕೊಟ್ಟದ್ದೇ ಬೇರೆ. ಇಲ್ಲಿ ಇವರು ಮೊಟ್ಟೆಯನ್ನು ಪೂರ್ತಿಯಾಗಿ ಬೇಯಿಸಿಯೂ 
-ಅದರ ಮೇಲಿನ ಟೊಕಳೆಯನ್ನು ತೆಗೆದೂ ಇಲ್ಲ. ಈ ಟೊಕಳೆಯನ್ನು ತೆಗೆದು 
ಈ ಅಮೃತ ಆರೋಗಣೆಯನ್ನು ಮುಗಿಸುವ ಹೊತ್ತಿಗೆ ನಮಗೆ ಸಾಕಾಯಿತು. 
ಅದೇ ಮೊದಲು, ಅದೇ ಕಡೆ. ಅನಂತರ ನಾವು ಬಾಯಲ್ಲ್‌ ಎಗ್‌ನ್ನೂ 
ಎಲ್ಲಿಯೂ ನೆನಸಲಿಲ್ಲ. 


la 


ಪರ್ಶಿಯದ ಹೊನಿಲು-ತೆಹರಾನ್‌ : 


ಭಾರತದಂತೆ ಅನಂತ ಇತಿಹಾಸಭರಿತ ದೇಶ ಇರಾನ್‌. ಕಲೆ, ಸಂಸ್ಕೃತಿ ವೀರ, 
ಸೌಂದರ್ಯದ ತವರೆನಿಸಿ ಏಶಿಯಾ ಮತ್ತ್ತು ಯೂರೋಪ್‌ ಖಂಡಗಳನ್ನು 
ಅಳಿದ ಪರ್ಶಿಯದ ಆಧುನಿಕ ರೂಪ ಇರಾನ್‌. ಮುಸ್ಲಿಮ್‌ ತತ್ವ ಮತ್ತು 
ಪ್ರಸಾರದ ಬಿರುಗಾಳಿಗೆ ಸಿಕ್ಕು ಹಳೆಯ ಪಾರ್ಸಿ ಮತ ಇರಾನ್‌ ಬಿಟ್ಟಾ ಬೆಚ್ಚನೆಯ 
ದೂರದ ನಾಡುಗಳಿಗೆ ಓಡಿತು, ಇರಾನ್‌ ಇಸ್ಲಾಂ ರಾಜ್ಯವೆನಿಸಿತು. ಇರಾನಿನ 
ರಾಜಧಾನಿ ತೆಹರಾನ್‌. ಈ ರಾಜ್ಯಕ್ಕೆ ಪ್ರಭಾ ಪಹೆಲವಿ ವಂಶದ ಷಾ ರೇಜಾ 
ಪಹಲವಿ ಆರ್ಯಮೆಹರ್‌, ಇರಾನಿನ ಅರಸರು ಅತ್ಯಂತ ಸೌಂದರ್ಕಾಭಿಲಾಷೆ 
ಯಿಂದ ನಗರವನ್ನು ಕಟ್ಟಿ ಬೆಳೆಸಿಕೊಂಡು ಬಂದಿದ್ದಾರೆ, ಎಂತಹ ಬಿಸಿಲುಕಾಲ 
ದಲ್ಲಿಯೂ ಹಿಮ ಹೊತ್ತು ನಿಂತಿರುವ ಪರ್ವತಗಳ ತಪ್ಪಲಿನಲ್ಲಿ ಕಾಲು ಚಾಚಿದೆ 
ತೆಹರಾನ್‌. ಬೆಟ್ಟದ ಮೇಲಿನಿಂದ ಕರಗಿ ಕರಗಿ ಹರಿದು ಬರುವ ಜುಳುಜುಳು 
ನೀರೇ ಊರಿನ ಸಸ್ಕಕ್ಕೆ, ಜೀವಕ್ಕೆ ಆಧಾರ. ಹೆಚ್ಚಿನ ನೀರು ಪ್ರತಿಯೊಂದು 
ರಸ್ತೆಯ ಇಕ್ಕೆಲಗಳಲ್ಲಿ ಹರಿಯುತ್ತದೆ. ಸ್ವಚ್ಛ ಸ್ಪಟಿಕದಂತೆ ಹರಿವ ನೀರಿನ 
ದಾರಿಯಲ್ಲಿ ಚೀನಾರಿ ಗಿಡಗಳನ್ನು ನಾಟಿದ್ದಾರೆ. ಪ್ರತಿ ರಸ್ತೆಯ ಎಡಬಲದಲ್ಲಿ 
ಕಾಲುದಾರಿಯ ಮೇಲೆ ಪಥಿಕನಿಗೆ ನೆರಳಾಗಿ ಚೀನಾರಿ ಗಿಡಗಳು ಬೆಳೆದಿವೆ, 


೮ “ಬಹುರೂಪಾ ವಸುಂಧರಾ 


ಇರಾನೀ ಜನರು ತುಂಬಾ ಸುಂದರರು. ನಮ್ಮಲ್ಲಿಯ ಪಠಾಣರಂತೆ ದೃಢ 
ಕಾಯರಾ. ನೂರಕ್ಕೆ ೬೦ ರಷ್ಟು ಜನರು ಮುಸ್ಲಿಮರು. ಮಿಕ್ಕವರು ಪಾರ್ಸಿ 
ಗಳು, ಕ್ರಿಸ್ತೀಯರು, ವಾತ್ತಿತರರು. ಇವರ ಪ್ರಮುಖ ಭಾಷೆ ಪರ್ಶಿಯನ್‌. 
ಯಾರಿಗೂ ಇಂಗ್ಲಿಷ್‌ ಅಥವಾ ಬೇರೆ ಯೂರೋಪಿಯನ್‌ ಭಾಷೆಯ ಪರಿಚಯ 
ಎಲ್ಲ. ಶಾಲೆಯಿಂದ ವಿಶ್ವವಿದ್ಕಾಲಯದವರೆಗೆ ಅವರ ಶಿಕ್ಷಣ ಪರ್ಶಿಯನ್‌ 
ನಲ್ಲಿಯೇ ನಡೆಯುತ್ತದೆ. ಕೆಲವರಿಗೆ ಉರ್ದು ಮತ್ತು ಅರಾಬಿಕ್‌ ಬರುತ್ತದೆ. 
ಜನರು ತುಂಬಾ ಸರಳರೂ ಕಷ್ಟಜೀವಿಗಳೂ ಆಗಿದ್ದಾರೆ. 


ರಸ್ತೆಯಲ್ಲಿ ಹೊರೆ ಹೊರೆ ಸಾಮಾನುಗಳನ್ನು ಅನಾಯಾಸವಾಗಿ ಒಬ್ಬ ನೇ 
ಹೆಣತ್ತು ತರುವುದನ್ನು ಕಾಣಬಹುದು, ತೆಹರಾನಿನ ವಕಾರ್ಕೆಟ್‌ ತುಂಬಾ 
ರಂಗಾದ ಸ್ಥಳ. ಇಲ್ಲಿ ಸಿಗದ ಪರ್ಶಿಯನ್‌ ವಸ್ತುವೇ ಇಲ್ಲ. ತುಂಬಾ ಚೌಕಾಸಿ 
ಮಾಡಲೇಬೇಕಾಗುತ್ತದೆ. ಅಲ್ಲೊಬ್ಬ ನಮ್ಮನ್ನು ನೋಡಿ ನಾವು ಪಾಕಿಸ್ತಾನಿ 
ಗಳೆಂದು ಭಾವಿಸಿ “ನಾನೂ ಪಾಕಿಸ್ತಾನಿ” ಎಂದು ಹೇಳಿಕೊಂಡ. ಆಗ ನಾವು 
ಭಾರತೀಯರೆಂದ ಕೂಡಲೇ “ಓಹ್‌, ನನಗೆ ದಿಲ್ಲಿಯೆಂದರೆ ಪ್ರೀತಿ, ನನ್ನ ಹೆಂಡಶಿ 
ದಿಲ್ಲಿಯಲ್ಲಿದ್ದಾಳೆ” ಎಂದ. “ಸರಿ, ಇವನೊಬ್ಬ ಮಂಕ” ಎಂದುಕೊಂಡೆವು. 
ಪ್ರರಾತನ ಪರ್ಶಿಯದ ಕಲೆ ಇನ್ನೂ ಈ ಜನರಲ್ಲಿ ಜೀವಂತವಿದೆ. ಅಮೋಘವಾದ 
ಕಲಾಮಯ ಪರ್ಶಿಯನ್‌ ಜವಮಖಾನೆಗಳು ಈಗಲೂ ತಯಾರಾಗುತ್ತವೆ. 
ಬೆಳ್ಳಿಯ ಕುಸುರಿನ ಕೆಲಸ, ಚಾಕು, ಕತ್ತಿ ಮುಂತಾದ ಉಪಕರಣಗಳ ತಯಕಾರಿ, 
ಕಸೂತಿ ಮತ್ತು ಉಣ್ಣೆ ಯ ವಸ್ತುಗಳ ತಂಖಾರಿಯಲ್ಲಿ ಇರಾನೀಯರು ಮುಂದು 
ವರಿದಿದ್ದಾರೆ. 


ನಾವು ಇಳಿದುಕೊಂಡಿದ್ದು ರಾಯಲ್‌ ತೆಹರಾನ್‌ ಹಿಲ್ಬನ್‌ ಹೋಟಲ್‌. 
ಪ್ರಪಂಚದೆಲ್ಲಕಡೆ ಹಿಲ್ಬನ್‌ ಹೋಟಲ್‌ಗಳ ಜಾಲ ಹರಡಿದೆ. ಭಾರತ ಸರಕಾರ 
ಅನುಮ ತಿಸಿದರೆ ಭಾರತದೆಲ್ಲ ಕಡೆ ತಮ್ಮ ಜಾಲ ಹರಡಲು ಅವರು ತಯಾರು. 
ಅಮೇರಿಕೆಯ ಟ್ರಾನ್ಸ್‌ ವರ್ಲ್ಡ್‌ ಏರ್‌ಲೈನ್ಸ್‌ ಕಂಪನಿಯು ಅಮೇರಿಕೆಯ 
ಹೊರತು ಉಳಿದ ದೇಶಗಳಲ್ಲಿರುವ ಹಿಲ್ಬನ್‌ ಹೋಟಲ್‌ಗಳನ್ನು ಒಂದು 
ಕಾರ್ಪೊರೇಷನ್‌ ನಡೆಸುತ್ತದೆ. ಈ ಹೋಟಲ್‌ ಒಂದು ಸಂಚಿತ ಬ್ರಹ್ಮಾಂಡ, 
ಇಲ್ಲಿ ಸಿಗದ ವಸ್ತುವೇ ಇಲ್ಲ. ಬ್ಯಾಂಕು, ಪೋಸ್ಟ್‌ ಆಫೀಸ್‌, ಫೋಟೋ 


ಪರ್ಶಿಯದ ಹೊಸ್ತಿಲಲ್ಲಿ ೯ 


ಸ್ಟಾಡಿಯೋ. ಟ್ರಾವಲ್‌ ಏಜೆನ್ಸಿ, ಉಡಾಗೊರೆಗಳ ಅಂಗಡಿ, ಕ್ಷೌರಿಕ ಅಗಸ, 
ಬಾರ್‌, ಕಾಫಿ ಅಂಗಡಿ, ಡೈನಿಂಗ್‌, ಡ್ಮಾನ್ಸಿಂಗ್‌, ಮ್ಯೂಜಿಕ್‌ ಹಾಲ್‌, ಏನೆಲ್ಲಾ 
ಅಲ್ಲದೆ ಈಜುವ ಕೊಳ ಹಿತ್ತಲು ಪಕ್ಕದಲ್ಲಿ ಬೆಟ್ಟ, ವ್ಯಾಯಾಮಕ್ಕೆ ಟೆನಿಸ್‌ 
ವಾತ್ತು ಗೋಲ್ಡ್‌, ತೋಟ, ಕೊಂಚ ದುಬಾರಿಯೆನಿಸಿದರೊ. ಕೂಡಾ 
ಉತೃೃಷ್ಟ ಸೇವೆ ಮತ್ತು ಅನುಕೂಲ. 

ತೆಹರುನಿನ ಪುರಾತನ ಅರಮನೆ ಗುಲಿಸ್ತಾನ್‌. ಅನೇಕ ರಾಜವಂಶಗಳು 
ಈ ಅರಮನೆಯನ್ನು ಕಟ್ಟಿ, ಅಲಂಕರಿಸಿ ಬೆಳೆಸಿವೆ. ಆದರೆ ಪಹೆಲವಿ ವಂಶದ 
ಅರಸರೂ ಇಲ್ಲಿ ವಾಸಿಸುವುದಿಲ್ಲ. ಅವರ ಈಗಿನ ಅರಮನೆ ಆಧುನಿಕವಾಗಿ 


ವಿಸ್ತರಣದಲ್ಲಿದೆ. ಗುಲಿಸ್ತಾನ್‌ ಅರಮನೆಯ ಒಳಗಡೆ ವಕಾಡಿರುವ ಕನ್ನಡಿ 
ಕೆಲಸ ಅದ್ಭುತವಾಗಿದೆ. ಅದನ್ನು ನೋಡುತ್ತಿರುವಾಗ ಕಲ್ಕತ್ತೆಯ ಗ್ಲಾಸ್‌ 


ಮಂದಿರದ (ಜೈನ ಮಂದಿರ) ನೆನಪಾಗುತ್ತದೆ. ಇಲ್ಲಿಯ ದರ್ಬಾರ್‌ ಹಾಲ್‌ 
ಮತ್ತು ಇತರ ಖಾಸಗಿ ದಿವಾಣಖಾನೆಗಳು ಮನೋಜ್ಞವಾಗಿವೆ. ನೂರಾರು 
ವರುಷಗಳ ಹಿಂದಿನ ಪರ್ಶಿಯನ್‌ ಜಮಖಾನೆಗಳೂ ,ಅನೇಕ ರಾಜ ವಃಹಾ 
ರಾಜರುಗಳು ನೀಡಿದ ಉಡುಗೊರೆಗಳೂ ಅಸಂಖ್ಯಾತವಾಗಿವೆ. ಅರಮನೆಯ 
ಕಮಾನುಗಳು ಇರಾನಿ ಮಾದರಿಯ “ಜೇನುಗೂಡಿನ ಕವಕಾನುಗಳು, ಅಪ್ಪಟ 
ಜೇನಾಗೂಡಿನಂತೆ ಕಾಣುವುದಲ್ಲದೆ ಜೇನು ತೊಟ್ಟಿಕ್ಕುತ್ತದೆಯೇನೋ ಎಂಬಂತೆ 


ಕಾಣುವ ಈ ಕಮಾನುಗಳ ಕೆಲಸ ಮನೋಜ್ಞವಾದುದು, ಒಂದೊಂದು 
ಕವಕಾನೂ ನೂರಾರು ತುಂಡುಗಳಿಂದ ಕೂಡಿದೆ. ಕವಣನಿನ ಮುಚ್ಚಣಕೆ 


ಯಿಂದ ಇಳಿಬಿಟ್ಟ ಸರಪಳಿಗಳಿಗೆ ಒಂದೊಂದು ತುಂಡನ್ನು ಕೂಡಿಸಿರುತ್ತಾರೆ. 
ಅಕಸ್ಮಾತ್‌ ಜೋಡಿಕೆ  ಉಚ್ಚಿದರೂ ಕೊಡ ಈ ಜೇನುಗೂಡು ಕೆಳಗೆ 


ಬೀಳುವುದಿಲ್ಲ. ಸರಪಳಿಯ ಆಧಾರದ ಮೇಲೆ ನಿಂತಿರುತ್ತದೆ. ಅರಮನೆಯಲ್ಲಿ 


ಅನೇಕ ಸಾಂದರ ವರ್ಣಚಿತ್ರಗಳಿವೆ. ಗೋಡೆಗಳ ಮೇಲೆ ವಣಡಿರುವ ಸೆರಾಮಿಕ್‌ 
ಕೆಲಸ ಮತ್ತಾ ಇನ್‌ಲೇ ಕೆಲಸ ನೂರಾರು ವರಾಷಗಳಾದರೂ ಕೂಡ 


ಆಕರ್ಷಕವಾಗಿವೆ. ಇಲ್ಲಿಯ ಶಿಲ್ಪದಲ್ಲಿ ಕಾಂಚೀಪುರದ ಪಲ್ಲವ ಶೈಲಿಯ ಪ್ರಭಾವ 
ವನ್ನು ಕಾಣಬಹುದು. ಮುಖ್ಯವಾಗಿ ಆವಾರದ ಮಃಂದಿರಾವ ಆ ಸಿಂಹಾಧಾರಿತ 


ಕಂಬಗಳು ಕಾಂಚಿಯವೇ. ಇಲ್ಲಿರಾವ ಅಮೃತಶಿಲೆಯ ವೂಯೂರಸಿಂಹಾಸನ 
ನೋಡುವಂತಿದೆ. ನಮ್ಮ ಮೊಗಲರ ಮಯೂರಸಿಂಹಾಸನ ಬೇರೆಡೆ ಭದ್ರ 
ವಾಗಿದೆ. ಇದು ಅದರ ಪ್ರತಿಕೃತಿಯಷ್ಟೆ. 1967ರಲ್ಲಿ ಷಾ ಅವರ ಪಟ್ಟಾಭಿಷೇಕ 


೪೮ “ಬಹುರೂಪಾ ವಸಾಂಧರಾ....' 


ಇಲ್ಲಯ್ದ ದರ್ಬಾರ್‌ ಹಾಲ್‌ನಲ್ಲಿಯೇ ನಡೆಯಿತಂತೆ, ಆಗ ಷಾ ಕುಳಿತ ಜಾಗ, 
ರಾಣ ಮತ್ತು ರಾಜಕ:ವರ ಕುಳಿತ ಜುಗ ತೋರಿಸುತ್ತಾರೆ. ನಮ್ಮಲ್ಲಿಯ 
ಬಡೋದೆಯ ಅರಮನೆಯಕಾಗಲೀ , ಮೈಸೂಣು ಒಡೆಯರ ಅರವಾನೆಯಕಾಗಲೀ 
ಇದಕ್ಕಿಂತ ವೈಭವದಲ್ಲಿಯಾಗಲೀ ಕಲಾತ್ಮಕತೆಯಲ್ಲಿಯಾಗಲಿ ಕಡಿಮೆ ಇಲ್ಲ. 
ರಾಜಮನೆತನದ ಆಭರಣಗಳನ್ನು ಈ ಮುಂಚಿನ ಷಾ ಅವರಾ ರಾಷ್ಟ್ರಕ್ಕೆ 
ಅರ್ಪಿಸಿದ್ದಾರೆ. ಈ ಅಮೂಲ್ಯವಾದ ಧನ , ಕನಕ, ರತ್ನ, ಮೌಕ್ತಿಕ, ಆಭರ 
ಣಾದಿಗಿಳನ್ನನ್ನ ಬ್ಯಾಂಕ್‌ ಆಫ್‌ ಇರಾನ್‌ನವರು ತಮ್ಮ ಪಾತಾಳ ಗೃಹದಲ್ಲಿ 
ಭದ್ರಪಡಿಸಿದ್ದೂರೆ, ಆಧುನಿಕ ಇರಾನಿನ ನಾಕ್ಯಾಚಲಾವಣೆಗೆ ಅಂದರೆ ಆರ್ಥಿಕ 


ವ್ಯವಸ್ಥೆಗೆ ಈ ಭಂಡಾರವೇ ಆಧಾರ, ಫ್ರೆಂಚ್‌ ಅಲಂಕಾರ ನಿಪುಣರ ಸಹಾಯ 
ದಿಂದ ಈ ಅಮೌಲ್ಯ ವಸ್ತುಗಳನ್ನು ಅಂದವಾಗಿ ಪ್ರದರ್ಶಿಸಿದ್ದಾರೆ. ಈ 
ಪ್ರದರ್ಶನಕ್ಕೆ ಪ 1 ವೇಶಧನವಿದೆ. ಆಭರಣಗಳ ಕುರಿತು ಪುಸ್ತಿಕೆ. ಕಾರ್ಡು 
ಮತ್ತು ವಾಯಾಲಾಂದ್ರದ ಸ್ಲೈಡ್‌ ವಕಾರುತ್ತಾರೆ. ಈ ಗಳಿಕೆಯಿಂದ ಬಂದೋ 


ಬಸ್ತಿನ ಖರ್ಚು ಉಳಿದುಹೋಗುತ್ತದೆ. ಆಭರಣಗಳನ್ನು ಪ್ರದರ್ಶಿಸುವ 
ಗಾಜಿನ ಕಪಾಟುಗಳನ್ನು ಏನಾದರೂ ಸ್ವಲ್ಪ ಗಟ್ಟಿಯಕಾಗಿ ಒತ್ತಿದರೆ, ಅಪಾಯ 


ಸೂಚಕ ಸೈರನ್‌ ಕೇಳಿಬರುತ್ತದೆ. ಕೂಡಲೆ € ಪಾತಾಳಗೃಹದ ಬಾಗಿಲು 
ಮುಚ್ಚುತ್ತವೆ. ಹೊರಗೆ ಕಂಟ್ರೋಲ್‌ ಕೋಣೆಯಿಂದ ಭದ್ರತಾ ಪಡೆಯವರ 
ಇಂತಹದೇ ನಂಬರಿನ ಕೇಸ್‌ ಹತ್ತಿರ ಗಾಜಿನ ಕಪಾಟನ್ನು Pape 


ಎಂದು ಆ ನಿಮಿಷದಲ್ಲಿಯೇ ಕಂಡುಹಿಡಿಯುತ್ತಾರೆ, ಮತ್ತು ಜನರಿಗೆ ದೂರ 
ಸರಿಯಲು ಸೂಚನೆ ನೀಡುತ್ತಾರೆ. ಇದೆಲ್ಲ ಕಣ್‌ ಮುಚ್ಚಿ ತೆಗೆಯುವುದರೊಳಗೆ 


' ನಡೆಯುತ್ತದೆ. ಈ ಆಭರಣಗಳ ಪೈಕಿ ಕೆಲವನ್ನು ರಾಜಮನೆತನದ 
ಉಪಯೋಗಕ್ಕೆಂದಾ ನಿರ್ದಿಷ್ಟಗೊಳಿಸಲಾಗಿದೆ. ರಾಜನ ಆಭರಣಗಳು , 


ರಾಣಿಯ ಆಭರಣಗಳು , ಯುವರಾಜನ ಅಲಂಕಾರಗಳು , ಪಟ್ಟಾಭಿಷೇಕ 
ಸಮಯದ ವಿಶೇಷ ಅಲಂಕಾರಗಳನ್ನ ಆಯಾ ಸಂದರ್ಭಗಳಲ್ಲಿ ರಾಜ 


ಮನೆತನದವರು ಉಪಯೋಗಿಸಬಹುದು. ಆದರೆ ಮೂಲ ವಠಾಲೀಕತ್ವ 


ರಾಷ್ಟ್ರ ದ್ಹು. ಅದ ಷ್ಟವಶಾತ್‌ ಆ ದಿವಸ ಫ್ರೆಂಚ್‌ ವಿಶ್ವಕರ್ಮಿ ಪಿಯರೆ ಆರೆಲ್‌ 
ಅಲ್ಲಿ "ಬಂದಿದ್ದ ರು. ಇವರೇ 1967ರ ಪಟಾ ) ಭಿಷೇಕ ಮಹೋತ್ಸ ವಕ್ಕೆ ಇರಾನಿನ 


ಮಹಾರಾಣಿ" ಫಾರಾಳಿಗೆ ಹೊಸ ಕಿರೀಟವನ್ನು ನಮಗ. ತಮ್ಮ 
ತೃಪ್ತಿಗನುಸರಿಸಿ ತಾವು ಡಿಸ್ಕೆನ್‌ ಆರಿಸಿದರು. ಮುತ್ತುಗಳನ್ನ ಆಯ್ಕೆ 


ಪರ್ಶಿಯದ ಹೊಸ್ತಿಲಲ್ಲಿ ೧೧ 


ಮಾಡುವ ಮುಂತಾದ ವಿಷಯಗಳನ್ನು ಅವರ ಬಾಯಿಂದ ಕೇಳಿದಾಗ, 
ಅವರ ಮೊಗದ ಮೇಲಿನ ಸಂತೋಷದ ಗೆರೆಗಳನ್ನು ಕಂಡಾಗ ಎಷ್ಟೋ 


ಸಂತೋಷವೆನಿಸಿತು. ಅವರು ನಿರ್ಮಿಸಿದ ರಾಣಿಯ ಕಿರೀಟ ಪ್ರಪಂಚ ಪ್ರಖ್ಯಾತಿ 
ಪಡೆದಿದೆ . 

ನಮ್ಮ ಹೃದಯ ಹಿಂಡುವ ವಿಷಯವೆಂದರೆ ಈ ಅಮೂಲ್ಯ ಸಂಪತ್ತಿನ 
ಬಹು ದೆೊಡ್ಡ ವಂತ್ತು ಅಮೂಲ್ಯ ಭಾಗ ಕೊಳ್ಳೆಗಾರ ನಾದಿರಷಾ ದಿಲ್ಲಿ 


ಯಿಂದ ಸುಲಿದು ತಂದದ್ದು. ಪ್ರಪಂಚಪ್ರಸಿದ್ಧವಾದ ಚಯ ಸಿಂಹಾಸನ, 
ಸಾಟಿ ಇಲ್ಲದ ದರಾ ,-ಎ-ನೂರ್‌ ಕಂಠಮಣೆ , ಛತ್ರ, ಚಾಮರ , ಕತ್ತಿ, 


ಡಾಲು , ರಾಜರಾಜರ ಅನರ್ಫ್ಯ ರತ್ನಗಳ, ಮತ್ತಿತರ ಹಾರಗಳು , ಇದಕ್ಕೆ 
ಕೊನೆಯಿಲ್ಲ. ನಮ್ಮಲ್ಲಿ ತಿಳಿವಳಿಕೆ , ರಾಷ್ಟ್ರೀಯತೆ , ಏಕತೆ ಇಲ್ಲದೆ ಅವೆಲ್ಲಾ 
ಪರಾಕ್ರಮಿಗಳ ಕೈಸೇರಿದವು. ಈ ಪಾತಾಳಗೃಹದಲ್ಲಿ ನಿಂತಾಗ ನಮಗನಿಸ 
ವುದೊಂದೇ -ಭಾರತಭೂಮಿಯಲ್ಲಿ ನಡೆಯಬಾರದ್ದೆ ಲ್ಲಾ ನಡೆದುಹೋಯಿತು, 
ದೇವರೇ, ಇತಿಹಾಸ ಪುನರಪಿ ಜರುಗದಿರಲಿ ಜರಂಗದಿರಲಿ. 
ಆಜ್‌ ಇಲ್ಲಿಯ “ಪೋಲರಿಡೊ ' ಚಿತ್ರಮಂದಿರದಲ್ಲಿ "೧೦೦ 


ರೈಫ ಎಂಬ ಹಾಲಿವುಡ್‌ ನಿರ್ಮಿತ ಚಿತ್ರ ನೋಡಲಾ ತೆರಳಿದೆವು. ಚಿತ್ರ 
pc] ಆಗುವುದಕ್ಕಿಂತ ೨ ತಾಸು ಮುಂಚಿನಿಂದಲೇ ಟಿಕೆಟ್‌ ಕೊಡಲು 


ಪ್ರಾರಂಭಿಸುತ್ತಾರೆ. ಕ್ಕೂನಲ್ಲಿ ನಿಂತವರನ್ನು ಶಿಸ್ತಿನಿಂದ ಇರಿಸಲು ಲಾಠಿಧಾರಿ 
ಪೋಲಿಸರು ಸದಾ ಇರುತ್ತಾರೆ. ಜನ ಶಿಸ್ತಿನಿಂದ ವರ್ತಿಸದೆ ನಿಮಿಷಕ್ಕೊವೆತ್ಮಿ 
ಲಾಠಿಗಳಿಂದ ದಬ್ಬಿ ಸಿಕೊಳ್ಳು ತ್ತಾರೆ, ಇಲ್ಲಿ ಶಿಸ್ತು ಬಿಟ್ಟು ಬೇರೆ ಎಲ್ಲಾ ಇತ್ತು. 


ಟಿಕೆಟ್‌ ದೊರೆತ ಮೇಲೆ ಒಳಗಿನ ಆವಾರದಲ್ಲಿ ಕಾಯಬೇಕು. ಈ ಆವಾರದಲ್ಲಿ 
ಉಸಿರುಗಟ್ಟುವಷ್ಟು ಸಿಗರೇಟಿನ ಹೊಗೆ. ಅಸ ಸಹ್ಯ ಬರುವಷ್ಟು ಕಾಗದದ 


ತುಂಡು, ಪಾಪ್‌ಕಾರನ್‌ ವಗೈರೆ ನೆಲದ ಮೇಲೆ , ಸಿನಿವಾದವರು ದಯೆ 


ತೋರಿ ಬಾಗಿಲು ತೆಗೆದಾಗ ನೂಕುನುಗ್ಗ ಲು. ಇಡೀ ಸಿನಿವಾ ಒಂದೇ ದರ. 
ಒಳಗೋ ಹೊಲಸೋ ಹೊಲಸು. ಕಡಲೆಸಿಪ್ಪೆ , ಕಾಗದದ ಚೂರು ಇತ್ಯಾದಿ. 


ಕತ್ತಲಲ್ಲಿ ಯಾವುದಾದರೂ ಜಾಗ ನೋಡಿ ನೀವು ಕುಳಿತುಕೊಳು ವುದರೊಳಗೆ 


ಪ್ರದರ್ಶನ ಪ್ರಾರಂಭ ಆಗುತ್ತದೆ. ಇರಾನಿನ ರುಷ್ಟಿ €ಯತೆಯ ಗಾರೂತಾದ 
ಆಸಸು ಷು ರೇಜಾ ಪೆಹಲವಿ ಆರ್ಕಾಮೆಹರ್‌ ಅವರೆ ಚಿತ್ರ ತೋರಿಸಿದೊಡನೆ 


ಎಲ್ಲರೂ ಎದಿ ನಿಲ್ಲುತ್ತಾರೆ , ಹ್ಯಾಟ್‌" ತೆಗೆಯುತ್ತಾರೆ , ಕೋಟಾ ಬಿಚ್ಚುತ್ತಾರೆ. 


೧೨ "ಬಹುರೂಪಾ ವಸಾಂಧರ್ಲ್ನಾ' 


ಇಲ್ಲ ಸುದ್ದಿಚಿತ್ರಗಳಿಲ್ಲ. ಎಲ್ಲಕ್ಕಿಂತ ಮಿಗಿಲಾದ ಆಶ್ಚರ್ಯವೆಂದರೆ ನಾವು 


ಹಾಲಿವುಡ್‌ ಚಿತ್ರವೆಂದು ಭಾವಿಸಿದ ಈ ಚಿತ್ರವನ್ನು ಅವರು ಪರ್ಶಿಯನ್‌ 
ಭಾಷೆಗೆ ಡಬ್‌ ವಕಾಡಿದ್ದಾರೆ . ಸರಿ ಎರಡು ತಾಸು ಮೂಕೀ ಚಿತ್ರ ನೋಡಿ 


ದಂತೆ ನೋಡಿದೆವು . 

ಜನರು ಭಾರತೀಯರಂತೆಯೇ ಕಾಣುತ್ತಾರೆ. ಸಾಬೂನಾ , ಸೆಂಟ್‌, 
ಪೌಡರ್‌ ವಸ್ತುಗಳಿಂದ ಮೊದಲಾ ವಣಡಿ ದೊಡ್ಡ ದೊಡ್ಡ ಯಂತ್ರಗಳವರೆಗೆ 
ಪರದೇಶದಿಂದ ಕರಿಸಿಕೊಳ್ಳುತ್ತಾರೆ. ಸ್ವದೇಶೀ ಉದ್ದಿಮೆ ಅಷ್ಟಾಗಿ ಬೆಳೆದಿಲ್ಲ. 
ವ್ಮಾಸಂಗವೆಲ್ಲ ಪರ್ಶಿಯನ್‌ ಭಾಷೆಯಲ್ಲಿ. ಜನರಿಗೆ ಆಹಾರದ ಮೇಲೆ 
ವಕಾದಕ ಪಾನೀಯಗಳ ಮೇಲೆ ತುಂಬಾ ಪ್ರೀತಿ. ಪ್ರಮುಖ ಬಾಜಾರದ 
ಚಿಕ್ಕ ಹೋಟಲ್‌ ಒಂದರಲ್ಲಿ ಚಹಾ ಕುಡಿಯುತ್ತಿದ್ದೆ ವು. ಅಲ್ಲಿದ್ದ ಇಬ್ಬರಲ್ಲಿ 


ವೆ €(ಗಿ 


ಏನೋ ಕೊಂಚ ಘರ್ಷಣೆಯ ವಠಾತು ನಡೆಯುತ್ತಿತ್ತು. ಎರಡೇ ಕ್ಷಣಗಳಲ್ಲಿ 


ಇಬ್ಬರ ಮುಖದಿಂದ ರಕ್ತ ತೊಟ್ಟಿಕ್ಕುತ್ತಿತ್ತು. ಅವರನ್ನು ಯಾರೂ ಬಿಡಿಸಲಿಲ್ಲ. 
ಪೋಲಿಸರೂ ಬರಲಿಲ್ಲ. ತಮ್ಮಷ್ಟಕ್ಕೆ ಶುವೇ ಹೊರಗೆ ಹೊರಟರು. 
ತೆಹರಾನಿನ ಅತಿ ದೊಡ್ಡ ಮಸೀದಿ ಸಿಪಾಹ್‌ ಸಾಲಾರ್‌ ಇಂದು 


ಮುಲ್ಲಾಗಳನತ್ನಿ ತಯಾರುಗೊಳಿಸುವ ವಿದ್ಯಾಲಯ, ಅತಿ ವಿಶಾಲ ಆವಾರದ 
ಈ ಮಸೀದಿ ಮನೋಜ್ಞವಾಗಿದೆ. ಪುರಾತನ ಪರ್ಶಿಯದ ರಾಜಧಾನಿ (ಈಗ 


ಹಳ್ಳಿ) "ರೇ' ಇಲ್ಲಿಂದ ಮೂರಃ ಮೈಲು, ಅಲ್ಲಿ ಇಸ್ಲಾಂ ಧರ್ಮದ ಪ್ರಮುಖ 
ಇವಕಾವಾರೊಬ್ಬರ ಸವಣಧಿ ಇದೆ. ಅದೊಂದು ಇಸ್ಲಾಂ ಯಾತ್ರಾ ಸ್ಥಳ. 
ಅದರ ಪಕ್ಕದಲ್ಲಿ ಹಿಂದಿನ ಷಾ ಅವರ ಸವಕಾಧಿ.ಇದೊಂದು ಅಮೂಲ್ಯ 


ವಾದ ಮಧ್ಯಕಾಲೀನ ಯುಗದ ಅಮೃತಶಿಲೆಯ ಶಿಲ್ಪ. 
ಇಲ್ಲಿಯ "ಆಲಿ ಕಾರಂಜಿ'ಯಲ್ಲಿ ಜಮಖಾನೆ ಒಗೆಯುವ ದೃಶ್ಯ 


ನೋಡುವಂತಹುದಾ. ಬೆಟ್ಟದ ಒಡಲಿಂದ ನಿಧಾನವಾಗಿ ಇಳಿದುಬರಾವ ತಿಳಿ 
ನೀರಿನ ಬುಗ್ಗೆ ಆಲಿ ಕಾರಂಜಿ. ಸೃಟಿಕಸದೃಶ ಜಲದಲ್ಲಿ ಜವಾಖಾನೆ ಒಗೆ 
ಯಲಾ ಎಲ್ಲ ಕಡೆಯಿಂದ ಇಲ್ಲಿಗೇ ಜನ ಬರೆಸಿತ್ತಾರೆ. ಬಡವಾಕ್ಕಳು ಈಜಾಡು 
ತ್ತಾರೆ. ಒಗೆದ ಬಣ್ಣ ಬಣ್ಣದ ಜಮಖಾನೆಗಳನ್ನು ಬೆಟ್ಟದ ನೆತ್ತಿಯ ಮೇಲಿ 
ನಿಂದ ಕೆಳಗಿನವರೆಗೆ ಆರಲು ಹಾಕಿ ವರ್ಣಮಯ ಜಗತ್ತನ್ನೇ ನಿರ್ಮಿಸಿರುತ್ತಾರೆ- 

ನವ್ಮಿ ಮೂರು ದಿನದ ವಾಸ್ತವ್ಯ ಮೂರು ನಿಮಿಷಗಳಂತೆ ಕಳೆದಿಶ್ತ್ಯು 
ಗುಳೇಕಾರರಂತೆ ಗಂಟು ಮೂಟೆ ಕಟ್ಟಿಕೊಂಡಾ “ಏರ್‌ ಫ್ರಾನ್ಸ್‌' ಅವರ 


ಪರ್ಶಿಯದ ಹೊಸ್ತಿಲಲ್ಲಿ ೧೩ 


ವಿವರಾನದಲ್ಲಿ ಬೇರೂಟ್‌ಗೆ ಪಯಣಿಸಿದೆವು. ಆಕಾಶಯಾನದಲ್ಲಿ ಅವರು ನೀಡಿದ 


ಉಪಾಹಾರ ಪುಷ್ಕಳವೂ ಶ್ರೇಷ "ವೂ ಆಗಿತ್ತು, ಅಭಿವಕಾನದ ಅಂಶವೆಂದರೆ 
ಪ್ರತಿಯೊಂದು ಪದಾರ್ಥ ಫ್ರಾ ಸೆ ನಲ್ಲಿಯೇ ತಯಾರಾಗಿಕ್ತು. ಹವೆಯಲ್ಲಿ 
ಸಂಗೀತ ಎಂಬ. ಕಾರ್ಯಕ್ರಮವಿತ್ತು. ಆದರೆ ಆ ಸಂಗೀತ ಕೇಳಲು ಸುಮಾರು 
೨೦ ರೂಪಾಯಿ ಕೊಟ್ಟು ಇಯರ್‌ಫೋನ್‌ ಕೊಳ್ಳಬೇಕಂತೆ, ಸರಿ, ನಾವು 
ಭಾರತೀಯರು ಸಂಗೀತವನ್ನು ಮೆಲುಕುಹಾಕಲು ಬಲೆವು. ಕಣ್ಣು ಮುಚ್ಚಿ 
ದರೆ ಸಾಕೂ, ಪಂ. ರವಿಶಂಕರ್‌, ಎಂ.ಎಸ್‌.ಸುಬ್ಬುಲಕ್ಷ್ಮಿ' "ಯ ಯಾವ" ಗಾಯನ 


ವಾದರೂ ಪುನರಪಿ ನಿನದಿಸುತ್ತ 'ಡೆ. ಅಷ್ಟರಲ್ಲಿಯೇ ಬೇರೂಟ್‌ ವಿವಕಾನ 
ತಾಣದಲ್ಲಿ ಇಳಿಯುವ ಸೂಚನೆ ಬಂದಿತ್ತು 


ಯೂರೋಪಿನ ಹೆಬ್ಬಾಗಿಲು - ಜೀರೂಟ" : : ಅನುಭಾವಿ ಕವಿ 
ಖಲೀಲ್‌ ಜಿಬ್ರಾನನ ದೇಶ. ಪೆಬನಾನಿನ ರಾಜಧಾನಿ ಬೇರೂಟ್‌. ಇಲ್ಲಿ 
ನಮ್ಮ ವಾಸ್ತವ್ಯ ಎಂಟೇ ತಾಸು. ವಿಮಾನತಾಣದಲ್ಲಿದ್ದೆ ಲಬನೀಸ: ಪ್ರವಾಸ 
ಖಾತೆಯನ್ನು ಕಂಡೆವು, ಅವರು ನಮಗೆ ಕೂಡಲೇ "ಬಂದು ಚಿಕ್ಕ ಟೂರಿನ 
ವ್ಯವಸ್ಥೆ ವಕಾಡಿದರು, ಚಿಕ್ಕ ಪ್ರವಾಸಿ ಬಸ್‌ನಲ್ಲಿ-ಪುರಾತನ ನಗರ ಬಾಬ್ಲೊಸ್‌ 
ಮತ್ತಾ ಜೀಟಾ ಪ್ರಕೃತಿ ನಿರ್ಮಿತ ಗುಹೆಗಳನ್ನು ನೋಡಿದೆವು. ಬಾಬ್ಲೊಸ್‌ 
ಶಿಲಾಯುಗದಿಂದ ಅಸ್ತಿತ್ವದಲ್ಲಿರುವ ನಗರವೆಂದು ಇಲ್ಲಿಯ ಉತ್ಕೃನನಗಳು 
ನಿರೂಪಿಸಿವೆ. ನಮ್ಮ ತೆಕ್ಕ( ಲಕೋಟೆಯಲ್ಲಿ (ಬಳ್ಳಾ ರಿ ಜಿಲ್ಲ) ಇತ್ತಿ ಆಚೆಗೆ 
ದೊರೆತಂತಹ ಶವದ ಪಾತ್ರೆಗಳು (ಕುಂಡಗಳು) ಇಲ್ಲಿ ೨೦೦ ಕೈ ಮಿಕ್ಸಿ ದೊರೆ 
ತಿವೆ. ಪುರಾತನ ಫಿನಿಷಿಯನ್ನ ರ `(ಫೋನಿಷಿಯನ್ಸ್‌) ದೇವಾಲಯ, ರಂಗ 
ವಂಂದಿರ, ಬಂದರು, ಪೇಟೆ" ಎಲ್ಲಾ  ಉತ್ಸನನದಿಂದ ಹೊರಬಿದ್ದಿವೆ. 
ಕ್ರಿಶ್ಚಿಯನ್‌ ಧರ್ಮಯುದ್ಧದ ವೀರರು. ಕಟ್ಟಿದ ಕೋಟೆಯಿದೆ. ಮೆಚ್ಚ ಬೇಕಾದ 
ಸಂಗತಿಯೆಂದರೆ ಇರುವ ಅಲ್ಪಸ್ವಲ್ಪ ವಸ್ತುಗಳನ್ನು ಕಾಪಾಡಿರುವ, ಪ್ರದರ್ಶಿ 


ಸಿರುವ ಮತ್ತು ಜನರಿಗೆ ತೋರಿಸಿರುವ ರೀತಿ. ಎಂಟುನೂರು ವರುಷದ 
ಹಿಂದಿನ ಒಂದು ಬೀದಿಯನ್ನು ಹಾಗೆಯೇ ಕಾಪಾಡಿಕೊಂಡು ಬಂದಿದ್ದಾ ರೆ. 
ಆಯಕಟ್ಟಿನ ಸ್ಥಳಗಳಲ್ಲಿ ಲೈ ಟುಗಳನ್ನು ಹಾಕಿ ಪಥಗಳನ್ನು ನಿವಿರ್ನಸಿ ಪ್ರವಾಸಿಗೆ 
ವಿಷಯ ಪಂಚಹುವಾಗಲು* ಅನುವು ವಾಡಿದ್ದಾ ರೆ. ಪುರಾತನ ಫಿನಿಷಿಯನ್ನರ 
ಬಂದರನ್ನು ಇಂದಿಗೂ ವಿನನುಗಾರಿಕೆಗಾಗಿ "ಉಪಯೋಗಿಸುತ್ತಾ ರೆ, ಪ್ರತಿ 
ಯೊಂದು ಸ್ಥಳದಲ್ಲಿ ಆಯಾ ಸ್ಸ ಳಗಳ ಕುರಿತು ಪುಸ್ತಿಕೆ, ಫೋಟೋ, ಸ್ಲೈಡ್‌ 
ಇತ್ಯಾದಿ ಸಿಗುತ್ತ ವೆ. 


ಇನ್ನು ಜೀಟಾದಲ್ಲಿ ಅಂತರಗಾವಿಯಾದ ನದಿಯೊಂದು ಭೂವಿಯ 


೧೪ “ಬಹುರೂಪಾ ವಸಾಂಧರ್ಮ್ನಾೂ 


ಒಡಲಲ್ಲಿ ಪ್ರವಹಿಸಿ ಸುಣ್ಣದ ಕಲ್ಪನ್ನು ಕರಗಿಸಿ ರೋಮಾಂಚಕ ಪಾತಾಳ 
ಗೃ ಹೆಗಳನ್ನು ನಿರ್ಮಿಸಿದೆ. “ಸುಣ್ಣ ದ ಕಲ್ಲಿನ ಸ ಸ್ಹಪ್ನಲೋಕ ಇಲ್ಲಿ ನಿರ್ಮಿತವಾಗಿದೆ. 


ನೀರಿನ ಕೊರೆತಕ್ಕೆ ದಾರಿ ಬಿಟ್ಟು "ಮಿದುಶಿಲೆ. ಅರಳಿ ಹೊರಳಿ ಹಾರಿ ಜಿಗಿದು 
ಇಳಿದು ಅನೇಕ ರೀತಿಯ ಆಕಾರಗಳನ್ನು ನಿರ್ಮಿಸಿದೆ. ಅವರವರ ಊಹೆಗೆ 


ಅನಂಸರಿಸಿ ಪ್ರಾಣಿ, ಸಸ್ಕ, ಪ್ರಕೃತಿ, ಬೇಕಾದ ಆಕಾರಗಳನ್ನು ಮನಸ್ಸಿನಲ್ಲಿ 


ಕಾಣಬಹುದು. ಸರಕಾದವರು ಒಳಗಡೆ ಓಡಾಡಲು ಭದ್ರವಾದ ಪಥವನ್ನು 
ನಿರ್ಮಿಸಿ, ದೀಪದ ವ್ಯವಸ್ಥೆ ವಣಡಿ, ಶಿಲಾರೂಪಗಳನ್ನು ಯರೂ ಭಗ್ಮ 
ಗೊಳಿಸದಂತೆ ಭದ್ರಕಾವಲಿರಿಸಿ ಕಾಪಾಡುತ್ತಿದ್ದಾರೆ. ಭೂಮಿತಾಯಿಯ 
ಒಡಲಲ್ಲಿ ತಂಪಿನ ಈ ಕಂದರಗಳಲ್ಲಿ ಕನಸು ಕಾಣಲು ಕಲ್‌ಬೆಂಚುಗಳಿವೆ, 


ಒಳಗೆ ಬರಲು ಪ್ರವೇಶಧನವೂ ಇದೆ. 
ಜೀಟಾದಿಂದ" ಮರಳುವಾಗ ಲೆಬನಾನ್‌ ಇತಿಹಾಸದ ಕೆಲ ಘಟ್ಟಗಳನ್ನು 


ಸೂಚಿಸುವ ಸ್ಮಾರಕ ಕಲೆಗಳನ್ನು ತೋರಿಸಿದರು. ಅವುಗಳ ಪೈಕಿ ಒಂದರಲ್ಲಿ 
ಲೆಬನಾನ್‌ ಸ್ವಾತಂತ್ರ್ಯ ರಕ್ಷಣೆಗೆ" ಭಾರತೀಯ ಕಾಲ ) ಳವೊಂದು ಹೋರಾಡಿ 


ತೆಂದು ನಮೂದಿಸಿರುವುದು ಕಂಡು ನಮಗೆ ರೋಮಾಂಚನವೆನಿಸಿತು * ನಮ್ಮ 
ಈ ಬಸ್‌ ಪ್ರವಾಸದಲ್ಲಿ ಮುಂಬಯಿಯ ಅಜಿತ್‌ ಛೋಕ್ಸ್‌ ಕಂಪೆನಿಯ 
ವಕಾಲೀಕರು ಮತ್ತು ಅವರ ಪಕ್ನಿ ಸನ್ನಿಹಿತರಾದರು. ಪ್ರವಾಸ ಮುಗಿದ 
ವೋಲೆ ಅವರು ತಾವು ರಾಚಿಕಂಡ ಇಂಡಿಯನ್‌ ರೆಸ್ಟೋರೆಂಟ್‌ಗೆ ಕರೆ. 


ದೊಯ್ದರು. ಅಲ್ಲಿಯ ವೇಟರ್‌ ಮೈಸೂರಿನವ, ಕನ್ನಡಿಗ. ಕನ್ನಡ ನುಡಿ 
ಕೇಳಿ ನಮಗೆ ನಮ್ಮ ಮನೆಯವರನ್ನೇ ಕಂಡಷ್ಟು ಸಂತೋಷವಾಯಿತು. 
ಅಲ್ಲಿ ನಮಗೆ ಚಪಾತಿ, ಆಲೂಬಾಜಿ, ಹಪ್ಪಳ, ಉಪ್ಪಿನಕಾಯಿ ದೊರೆಯಿತು. 
ಆ ದಿನ ಅಮೃತವನ್ನೇ ಸವಿದಷ್ಟು ಸಂತೋಷವಾಯಿತು. 

ಲೆಬನಾನ್‌ ಚಿಕ್ಕ ದೇಶ. ಇಲ್ಲಿಯ ಭಾಷೆ ಅರಾಬಿಕ್‌ ಮತ್ತು ಇಂಗ್ಲಿಷ್‌, 


ಜನತೆ ಮುಕ್ಕಾಲು ಭಾಗ ಕ್ರಿಸೀಯರು. ಸೂಯೌಜ್‌ ಕಾಲುವೆ ಮುಚ್ಚಿ ದಾಗ 
ಬೇರೂಟ್‌ ಪಶ್ಚಿಮದ ರಾಷ್ಟ್ರಗಳ ಕಣ್ಣಿಗೆ ಬಿತ್ತು. ಎಣ್ಣೆಯ ಕೊಳದಿಂದ 


ಬೇರೂಟ್‌ ಬಂದರಿನವರೆಗೆ ಕೊಳವೆವಪಾರ್ಗ ಹಾಕಿದ್ದಾ ರೆ. ಇದರಿಂದ 
ಸೂಯೆಜ್‌ ಕಾಲುವೆಯ ಅಗತ್ಯ ಕಡಿಮೆ ಆಗುತ್ತದೆ. ಸಿರಿಯನ್ನ ರಿಗೂ ಲೆಬ 
ನೀಯರಿಗೂ ಬಹೂ ದಿನದ ಕಲಹ. ಆದರೆ ಈಗ ಅವರಿಗೆ ಶಾಂತಿಯ 
ನೆರೆಹೊರೆ ಇದೆ. ಯೂರೋಪಿಗೆ ಬೇರೂಟ್‌ ಪೂರ್ವದಿಕ್ಕಿನ ಹೆಬ್ಬಾಗಿಲು. 


* (ಈ ಸ್ಮಾರಕ ಫಲಕದ ಬಗ್ಗೆ ಪದ್ಮಶ್ರೀ ನಿನಾಯಕ ಗೋಕಾಕರು ತಮ್ಮೆ 
*ಇ೦ದಿಲ್ಲ ನಾಳೆ? ೩ 5.ಕದಲ್ಲಿ ಬರೆದಿದ್ದಾರೆ.) 


ಠಿ ಅರಬರ ಹೃದಯ: ಕರೊ 


ಬೇಗಣೂಟ್‌ನಿಂದ Se ದೇಶದ ಸರಕಾರಿ ಸಾರಿಗೆ ವ್ಯವಸ್ಥೆ 
“ಮಿಡಲ್‌ ಕ ಸ್ಟ್‌ ಏರ್‌ಲೈನ್ಸ್‌” ಮೂಲಕ ಪಯಣಿಸಿದೆವು. ಈ ಕಂಪೆನಿಯ 
ಒಲಸಗಾರರು ತುಂಬ ಪರಿಣತರಲ್ಲ ಎಂಬುದು ಅವರ ದಡಬಡ ಕೆಲಸದಿಂದ 
ವಿದಿತವಿತ್ತು. ಕೈರೋ ಸೇರುವವರೆಗೆ ಸೆರೆ ಮತ್ತು ಸಿಗರೇಟ್‌ ವರಾರುವುದ 
ರಲ್ಲಿಯೇ ಇಬ್ಬರು ಸಿಬ್ಬಂದಿಯರು ನಿರತರಾಗಿದ್ದರು. ಆಕಾಶದಲ್ಲಿಯ ಈ 
ವಾರಾಟಕ್ಕೆ ಯಕಾವ ಸರಕಾರದ ಸುಂಕವೂ ಬೀಳುವುದಿಲ್ಲ. ವಿವಕಾನ ಕಂಪೆ 
ನಿಗೆ ಲಾಭವೂ ಉಂಟು. ಈಜಿಪ್ಟ್‌ ದೇಶದಲ್ಲಿ ನಮ್ಮಲ್ಲಿಯಂತೆ ವಿದೇಶೀ 
ವಸ್ತುಗಳ ಆಯಾತದ ಮೇಲೆ ನಿರ್ಬಂಧ, ಸುಂಕ ಇರುವುದರಿಂದ ಅನೇಕ 
ಕೈರೋವಾಸಿಗಳು ಸೆರೆ ಮತ್ತು ಸಿಗರೇಟ್‌ ಖರೀದಿಯಲ್ಲಿ ತೊಡಗಿದ್ದರೂ 
ಪ್ರತಿಯೊಬ್ಬರೂ ನಾಲ್ಕಾರು ಸೀಸ ಸರೆ, ಬಂಡಲ್‌ ಬಂಡಲ್‌ ವಿದೇಶಿ ಸಿಗ 
ಗೇಟ್‌ ಖರೀದಿಸುತ್ತಿದ್ದರು. ಇವರ ವ್ಯವಹಾರ ಮೋಜಾಗಿತ್ತು, ಮಧ, 
ಪೂರ್ವದಲ್ಲಿಯೇ ಕೈರೋ ಅತಿ ದೊಡ್ಡ ನಗರ. ನೈಲ್‌ ನದಿಯ ಬಗಲಿಗೆ 
ಹೊಂದಿಕೊಂಡು ಮೈಲಃ ಮೈಲುಗಳ ವರೆಗೆ ಹರಡಿದ ಕೈರೋ ವವಕಾನದ 
ಕಿಟಕಿಯಿಂದ ಕಾಣಿಸ ತ್ರಿ ತ್ರ. ಮಸೀದಿಗಳ ವಿಕಾನಾರಗಳತ, ಗಗನಚುಂಬಿ 
ಕಟ್ಟಡಗಳು, ವಿಶಾಲವಾದ ರಸ್ತೆಗಳು-ಕೈರೋ ಆಕರ್ಷಕವಾಗಿ ಕಾಣಿಸುತ್ತಿತ್ತು. 


೧೬ "ಬಹುರೂಪಾ ವಸಂಂಧರ್ಲ್ಲಾ? 


ಎಮಾನನಿಲ್ದಾಣನಲ್ಲಿ ಸುಂಕದ ಅಧಿಕುರಿಗಳು ಪೂರಾ ತನಿಖೆ ವಣಡುತ್ತಾರೆ. 
ಎಲ್ಲರಿಗೂ ಭಾರತೀಯರ ಮೇಲೆ ಪ್ರೀತಿ. ಎಲ್ಲಾ ಮುಗಿಸಿ ನಾವು ಶೆಫರ್ಡ್‌ 
ಹೋಟೆಲ್‌ ಸೇತುವ ಹೊತ್ತಿಗೆ ಸಂಜೆಯ ಏಳು ಗಂಟೆಯಾಗಿತ್ತು. ಇಲ್ಲಿ 


ರಾತ್ರಿ ಎಂಟರವರೆಗೆ ಹೊತ್ತೇ ಕಂತುವುದಿಲ. 
ಕೈರೋ ಸೇರಿದಾಗ ನನ್ನ ಜೀವನದ ಒಂದು ಮಹತ್ತರ ಆಸೆ ಕೆ ಗೂಡಿ 


ತೆಂದು ನನಗನಿಸಿತು. ಕಾಲೇಜಿನ ದಿನಗಳಲ್ಲಿ ಪ್ರಪಂಚ ಸಂಸ್ಕೃತಿಯ ಇತಿ 
ಹಾಸ ಓದುತ್ತಿರುವ ಕಾಲದಿಂದ, ಪುರಾತನ ಈಜಿಪಿ ) ನ ಫಾರೋಸ್‌, ಪಿರ 
ಮಿಡ್ಸ್‌, ಈ ಸಂಸ್ಕೃತಿಯ ಬಗ್ಗೆ ಅವರ್ಣನೀಯ ಕುತೂಹಲವಿತ್ತು. ಜೀವನ 
ದಲ್ಲಿ ಒಮ್ಮಿಲ್ಲ ಒಮ್ಮೆ ಕಣ್ಣಾರೆ ಕಾಣಬೇಕೆಂಬ ಆಸೆ ಸುಪ್ತವಾಗಿತ್ತುಃ 

ರಾತ್ರಿ ಇನ್ನೂ ಸವಾಯವಿದ್ದುದರಿಂದ ಕ್ಕಾಂಡಿ ಎಂಬ ಮಾರ್ಗ 


ದರ್ಶಿಯನ್ನು ಕರೆದುಕೊಂಡು ವಿಶ್ವವಿಖ್ಯಾತ ಈಜಿಪ್ಟಿಯನ್‌ ಬ್ಯಾಲೆ ಡ್ಯಾನ್ಸ್‌ 
ನೋಡಲು ತೆರಳಿದೆವು. 

ಈ ನೃತ್ಯಮಂದಿರವನ್ನು ಪ್ರವೇಶಿಸಿದ ಕೂಡಲೇ ನನಗೆ ನಮ್ಮ ನಾಟಕ 
ಗೃಹಗಳ ನೆನಪಾಯಿತು. ಅಲ್ಲಿಯ ವರ್ಣವಿಲಾಸ, ಸಂಗೀತದ ಚಾಲು ಮತ್ತು 


ಉತ್ಸಾಹಮಯಾ ವಾತಾವರಣ ಅಚ್ಚಭಾರತೀಯವಾಗಿತ್ತು, ದೊಡ್ಡ ರಂಗ 
ಮಂದಿರದಲ್ಲಿ ಪ್ರೇಕ್ಷಕರ ಮಧ್ಯಕ್ಕೆ ಚಾಚಿದಂತಿರುವ ಅರ್ಧಚಂದ್ರಾಕೃತಿಯ 
ನಾಟ್ಕಮಂಟಪ. ಈ ಮಂಟಪದ ಮೇಲೆ ಹಿಂದಿನ ಸಾಲಿಗೆ ಪ್ರೇಕ್ಷಕರಿಗೆ 


ಕಾಣುವಂತೆ ವಾದ್ಯಮುಂಡಲಿ ಇರುತ್ತದೆ. ಅನೇಕ ಕಡೆಯಿಂದ ನಾಟ್ಕಮಂಟ 
ಪಕ್ಕೆ ಬೆಳಕು ಬೀರುತ್ತಾರೆ. ಈ ನೃತ್ಯಗಳಲ್ಲಿ ಹತ್ತಾರು ಜನ ನರ್ತಕಿಯರು 


ಇರುತ್ತಾರೆ. ಒಬ್ಬೊಬ್ಬರೂ ಅವರ ವಯಸ್ಸಿಗನುಸರಿಸಿ ಒಂದೊಂದು ಪ್ರಕಾ 
ರದ ನರ್ತನ ವಾಡುತ್ತಾರೆ. ನರ್ತನಗಳ ಮಧ್ಯೆ ಹಾಸ್ಕನಟರ ವಿಕಟ ಕಾರ್ಯ 
ಕ್ರಮಗಳು ಇರುತ್ತವೆ, ಎಲ್ಲಾ ಅರೆಬಿಕ್‌ ಭಾಷೆಯಲ್ಲಿ ಜರುಗುತ್ತದೆ. ವಕಾರ್ಗ 
ದರ್ಶಿ ಕ್ಯಾಂಡಿ ಪ್ರತಿಯೊಂದನ್ನೂ ಇಂಗ್ಲಿಷಿಗೆ ತರ್ಜುಮೆ ವಾಡಿ ಹೇಳು 
ತ್ತಿದ್ದ. ಪ್ರತಿಯೊಂದು ನೃತ್ಯದಲ್ಲಿ ಮುಖ್ಯವಾಗಿ ಮೂರು ಭಾಗಗಳನ್ನು 
ಕಾಣಬಹುದಾ. ಮೊದಲನೆಯದಾಗಿ ಪ್ರಿಯಕಾಗಮನದ ನಿರೀಕ್ಷೆ, ಎರಡನೆಯ 
ದಾಗಿ ಪ್ರಿಯನು ಬಾರದ ಕಾರಣ ವಿರಹ, ರೋಷ ಮತ್ತು ಆವೇದನೆ, 
ಮೂರನೆಯ ಭಾಗದಲ್ಲಿ ಪ್ರಿಯಸವಕಾಗಮ. ಹಾವಭಾವಗಳಲ್ಲಿ, ಪದಗತಿಗಳಲ್ಲಿ- 
ಅರ್ಥವನ್ನು ಪರಿಪ್ರಷ್ಟವಾಗಿ ಹೊರಹೊಮ್ಮಿಸುತ್ತಾರೆ,, ಮಧ್ಯವಯಸ್ಕ 


“ಹಿ 


ಅರಬರ ಹ ದಯ ಕೆ ಬರೊ ೧೭ 


ಹುಡಿಗೆಯರ ನಾಚಿನಲ್ಲಿ ಕಲೆಗೆ ಮಹತ್ತ ಕಾಣುತ್ತದೆ. ಹರೆಯದ ಹುಡಿಗೆ 


ಯರಲ್ಲಿ ವಯಸ್ಸಿನ ಬಿವ್ಮಿನ ಕಾರಣ ಕಲೆಯ ಜೊತೆಗೆ ಕಾಮೋಪಾಸನೆ 
ರುಗರುಗಿಸುತ್ತದೆ, ಅವರ ಗತಿಯಲ್ಲಿ ಸಾಟಿಯಿಲ್ಲದ ರೋಷ ಮತ್ತು 


ಸವಾಲು ಎದ್ದುತೋರುತ್ತದೆ. ಈ ಮಂದಿರಗಳಲ್ಲಿ ಹಣದ ಸುಲಿಗೆ 
ಚೆನ್ನಾಗಿ ನಡೆಯುತ್ತದೆ. ನರ್ತಿಸಿದ ನಂತರ ಹುಡುಗೆಯರು ' ಬೇರೆ ಬೇರೆ 


ಟೇಬಲ್‌ಗೆ ಬಂದು ಕುಳಿತು ಕೊಂಕು ವೈಯರ್ಕಾರಗಳಿಂದ ಮೆರೆಯುತ್ತಾರೆ, 
ಹರಟೆ ಹೊಡೆದಾ ಕುಳಿತವನ ಜೇಬು ಕತ್ತರಿಸುವಂತೆ ಪಾನೀಯ ಕುಡಿದು, 
ಕುಡಿಸಿ, ಸುಲಿಯುತ್ತಾರೆ. ಅನೇಕ ವೇಶೈಯರು ಸಹ ಇಂತಹ ಎಡೆಗಳಲ್ಲಿ 


ಹೊಂಚುಹಾಕಿರುತ್ತಾರೆ. ಹೊಸ ಕಾಲದ ನರ್ತಕಿಯರು ದೈಹಿಕ ವ್ಯಾಪಾರ 
ವನ್ನು ತ್ಯಜಿಸಿ "ಬರೀ ನರ್ತನಕ್ಕೆ ವೂಸಲಾಗಿರುವಂತೆ ತೋರುತ್ತದೆ, ಅವರ 


ದುಡಿಮೆಯೂ ಹೆಚ್ಚಾಗಿದೆ. ವಿದ್ಯಾವಂತರೂ ಮೇಲ್ತರಗತಿಯ ಜನರಇ 
ಈ ಕಲೆಗೆ ಧಾವಿಸಿದ್ದಾರೆ, ಇಂತಹ ಜನರು ಒಂದೇ ' ರಂಗಮಂದಿರಕ್ಕೆ 
ಸಂಬಳದ ಮೇಲೆ ಜೋತುಬೀಳದೆ ಅನೇಕ ರಂಗಮಂದಿರಗಳಲ್ಲಿ ಭಿನ್ನ ಭಿನ್ನ 
ಕಾರ್ಯಕ್ರಮ ನೀಡುತ್ತಾರೆ 

ಪಿರಮಿಡ್ಸ್‌ ಮತ್ತು ಸ್ಟಿಂಕ್ಸ್‌ ಕೈರೋದಿಂದ ಕೆಲವೇ ಮೈಲು ದೂರ 
ದಲ್ಲಿವೆ. ಈಜಿಪ್ಲಿಯನ್‌ ಸರಕಾರ ಪಿರಮಿಡ್‌ಗಳಲ್ಲಿಯ ಎಲ್ಲ ವಸ್ತುಗಳನ್ನು 
ಸರಕಾರಿ ಮ್ಯೂಜಿಯಂಗೆ ಸಾಗಿಸಿದೆ. ಪಿರಮಿಡ್‌ಗಳಲ್ಲಿ ಆಧುನಿಕ ಉಪಕರಣ 
ಗಳ ಮೂಲಕ ಸಂಪತ್ತಿನ ಶೋಧ ನಡೆದಿದೆ. ಅಕಾಶವನ್ನು ಧಿಕ್ಕರಿಸಿ ಭೂವಾ 
ಯನ್ನು ಅವಚಿ ಹಿಡಿದ ಈ ಪಿರಿಮಿಡ್‌ಗಳನು ನೋಡಿದಾಗ ಪುರಾತನರ 
ದೃಢಸಂಕಲ್ಪದ ಬಗ್ಗೆ ಅಭಿವಕಾನವೆನಿಸುತ್ತದೆ. ಜಗತ್ತಿನ ಚಿದಂಬರ ರಹಸ್ಯದ 
ದ್ಮೋತಕವಾದ ಸ್ಟಿಂಕ್ಸ್‌ ಈಜಿಪ್ಟಿಗೆ ಪ್ರವಾಸೀ ವ್ಯಾಪಾರವನ್ನು ನೀಡುತ್ತದೆ. 
ಇಲ್ಲಿ ಒಂಟೆ ಸವಾರಿ, ಕುದುರೆ ಸವಾರಿ, ಕತ್ತೆ ಬಂಡಿ ಸವಾರಿ ವಕಾಡಬಹುದಂ. 

ಈಜಿಪ್ಟಿಯನ್‌ ಮ್ಯೂಜಿಯಂನಲ್ಲಿ ನೈಲ್‌ ನಾಗರಿಕತೆಯ ಎಲ್ಲಾ ವಸ್ತು 
ಗಳನ್ನೂ ವೈಜ್ಞಾನಿಕ ರೀತಿಯಿಂದ ಅಳವಡಿಸಲಾಗಿದೆ, ಹಳೆಗಾಲದ ಕುಬೇರ 


ಟುಟುಂಖವಕಾನ್‌, ಸೂರ್ಕಾರಾಧಕ ಇಖ್ನಾಟನ್‌, ನಗೆ ತರುವ ರೀತಿಯಲ್ಲಿ 
ಮಮ್ಮಿಗಳಾಗಿ ಮಲಗಿದ್ದಾರೆ. ಐದು ಸಾವಿರ ವರುಷಗಳಿಂದಲೂ ಅವರಿಗೆ ಶವ 


ಸಂಸ್ಕಾರ ದೊರೆತಿಲ್ಲ. ಅವರು ತಮ್ಮ ಮರಣ ಮಂದಿರಗಳಲ್ಲಿ ಸಂಗ್ರಹಿಸಿದ 
ವಸ್ತಾಭಾಂಡಾರವನ್ನು ನೋಡಿದಾಗ ನಗೆ ಬರುತ್ತದೆ-ಆಶಾವಾದಕ್ಕೆ ಅದ್ಭುತ 


೧೮ “'ಬಹುರೂಪಾ ವಸುಂಧರ್ನಾ?* 


-ವೆನಿಸುತ್ತದೆ. . ಆಧಾರವಿಲ್ಲದೆ ಬೆಳೆದ ಈ ಸಂಸ್ಕೃತಿ ನಶಿಸಿಹೋಯಿತು. 


ಅನೇಕ ವರುಷಗಳ ಅನಂತರ ಆಲ್‌ಬೇನಿಯಾವ ಅರಸು ಮಹಮ್ಮದ್‌ 
ಆಲಿ ಈಜಿಪ್ಪಿನ ಮೇಲೆ ಧಾಳಿ ಮಾಡಿ ಪುರಾತನ ಸಂಸ್ಕೃತಿಯನ್ನು ನಾಶವಣಡಿ 
ಇಸ್ಲಾಂ ಧರ್ಮವನ್ನು ಸ್ಥಾಪಿಸಿದನು, ದೊಡ್ಡದೊಡ್ಡ ಮಸೀದಿಗಳನ್ನು ಕಟ್ಟಿ 
ಇಸ್ಲಾಂ ರಾಜಮನೆತನವಸ್ತು ಸ್ಥಾಪಿಸಿ ಆಧುನಿಕ ಈಜಿಪ್ಟನ್ನು ನಿರ್ಮಿಸಿದನು. 
ಕೈರೋದಲ್ಲಿ ವೂರಾನೂರಕ್ಕೆ ವಾಗಿಲಾಗಿ ಮಸೀದಿಗಳಿವೆ. ಇವುಗಳಿಗೆ ಮಕುಟ 
ಮಣಿಯೆಂದರೆ “ಸಿಟಾಡೆಲ್‌' . ನಗರದ ಅತಿ ಎತ್ತರದ ದಿನ್ನೆಯ ಮೋಲೆ ಕೋಟೆ: 
ಅದರಲ್ಲಿ ಒಂದು ಆರಮನೆ, ರಾಜಕೀಯ ವ್ಯವಹಾರಗಳಿಗಾಗಿ ಒಂದು ಕಛೇರಿ, 
ಅನಂತರ ಒಂದು ಬೃಹತ್‌ ಮಸೀದಿ ನಿರ್ಮಿಸಿದ್ದಾರೆ. ಈ ಮಸೀದಿಯ ಗುವ್ಮಾಟ 
ಗಳು ಬೃಹತ್ತಾಗಿವೆ, ಒಳಗಡೆ ನಕಾಡಿರುವ ಬಣ್ಣದ ಸೆರಾಮಿಕ್‌ ಮತ್ತು 


ಮೊಜೇಕ* ಚಿತ್ತಾರದ ಕೆಲಸ ಅಮೂಲ್ಯವಾಗಿದೆ. ನೆಲದ ಮೇಲೆ ಅಮೂಲ್ಯ 
ವಾದ ಪರ್ಶಿಯನ್‌ ಜಮಖಾನೆ. ಮೇಲೆಲ್ಲ ರಂಗುರಂಗಿನ ದೀಪವ್ಯ್ಮವಸ್ಥೆಗಾಗಿ 


ಉತ್ಕೃಷ್ಟ ಷಾಂಡೆಲಿಯರ್‌ ವ್ಯವಸ್ಥೆ. ದೀಪಗಳನ್ನು ಹಚ್ಚಿದಾಗ ಒಳಗಿನ 
ಚಂದವನ್ನು ಬಣ್ಣಿಸಲಾಗದು. ಬಿಜಾಪುರದ ಗೋಲಗುಮಟದಲ್ಲಿ ಪಿಸುವಕಾತತಿ 


ಮರುದನಿ ಕೊಡುವಂತೆ ಇಲ್ಲಿಯೂ ಸಣ್ಣ ಪ್ರವರಾಣದಲ್ಲಿ ವಕಾತು ಮರಿಯಕಾಗು 
ತ್ತದೆ. ಯಕಾವ ಮತೀಯನೇ ಆಗಿರಲಿ ಒಳಗೆ ನಿಂತರೆ ಪರವಕಾತ್ಮ ಸನ್ನಿ 


ಧಾನದಲ್ಲದ್ದಂತೆ ಭಾವನೆಯಾಗಿ ಪ್ರಾರ್ಥನ ತಂತಾನೆ ಮೂಡುತ್ತದೆ. ಇತ್ತೀಚಿನ 
ವರೆಗೆ ಸಿಟಾಡೆಲ್‌ ಇಂಗ್ಲಿಷ್‌ ಜನರ ವಸತಿಯಾಗಿತ್ತಂತೆ. ಇಲ್ಲಿಯೇ ಇರುವ 
"ಗೋರ್‌ ಹಾ' ಅರಮನೆ ವಿಸ್ತಾರದಲ್ಲಿ ಚಿಕ್ಕದಾದರೂ ಇಸ್ಲಾಮಿಕ್‌ ಕಲೆಯ 


ದೃಷ್ಟಿಯಿಂದ -ಮಹಮದ್‌ ಆಲಿಯ ಜೀವಿತದ ದೃಷ್ಟಿಯಿಂದ ಪ್ರಮುಖ 
ವಾದಾದಾಗಿದೆ. 

ಮಹಮದ್‌ ಆಲಿಯ ವಂಶಸ್ಥರ ಇತಿಹಾಸ ವಿವೇಚನೆಗೆ ನಗರ ಮಧ್ಯದ 
ವುಣಿಯಾಲ್‌ ಅರಮನೆ ಸೂಕ್ತವಾಗಿದೆ. ಈ ಆರಸುಮನೆತನದ ಪ್ರತಿಯೊಬ್ಬರ 
ವರ್ಣಚಿತ್ರಗಳಿವೆ ಈ ಅರಮನೆಯ ಒಳ ಅಲಂಕಾರ ಪ್ರವಾಖವಾಗಿದೆ. 
ಪ್ರತಿಯೊಂದು ಕೋಣೆಯ ಅಲಂಕಾರ, ಮೇಲುಮುಚ್ಚು ಭಿನ್ನ ಭಿನ್ನವಾಗಿವೆ. 
ಈಜಿಪ್ಟಿನ ಶೈಲಿ, ಆಲ್‌ಬೇನಿಯಾದ ಶೈಲಿ, ಇಥಿಯೋಪಿಯಾ ಶೈಲಿ, ಪರ್ಶಿ 


ಯನ್‌ ಶೈಲಿ, ಇತ್ಯಾದಿ. ಕಟ್ಟಿ ಶೈಗೆಯಿಂದ ನಿರ್ಮಿತವಾದ ಈ ಅರಮನೆ, ಇಲ್ಲಿಯ 


ದರಬಾರ್‌, ಆಗಿನ ಕಾಲದ ವೈಭವವನ್ನು ಮೆರೆಸುತ್ತದೆ. ಬಂಗಾರದ ಕೆಲಸ, 


ಅರಬರ ಹ ದಯ ಕೈರೊ ೧೯ 


ಕುಸುರಿಯ ಕೆಲಸ ಚತುರತೆಯಿಂದ ಮಾಡಲ್ಪಟ್ಟಿವೆ. ವರ್ಣ ಚಿತ್ರಗಳ 
ಜೀವಂತವಾಗಿವೆ. ಇತ್ತೀಚಿನ ಅರಸು ಪನಚ್ಕುತ ಫರೂಕ್‌ದೆ ಣರೆಯ ಅರಮನೆ 


ಇನ್ನೊಂದು. ಈ ಅರಮನೆ ಇಂಗ್ಲೆಂಡಿನ ಅರಮನೆಯೊಂದರ ನಕಲು. ಆಧುನಿಕ 
ಅನುಕೂಲಗಳಿಂದ ಕೂಡಿದ ಕಟ್ಟಿಗೆಯ ಅರಮನೆ. ಫರೂಕ್‌ದೊರೆಯೆ, ಅವನ 
ರಾಣಿಯ "ಮತ್ತು ಮಕ್ಕಳೆ ಕೋಣೆಗಳು ವೈಭವೋಪೇತವಾಗಿವೆ, 'ಕೈರೋ 


ಬಾಜಾರಗಳಲ್ಲಿ ನಡೆವಾಗ ಅರೇಬಿಯನ್‌ ಕಥೆಗಳ ಸಿನಿವಕಾಗಳ ನೆನಪಾಗುತ, ದೆ. 
ಆಫ್ಸಿಕೆಯ ಬೇರೆಬೇರೆ ರಾಷ್ಟ್ರ ಗಳ ಗುಡಿಕೈೆ ಗಾರಿಕೆ ವಸ್ತುಗಳು, ಈಜಿಪ್ಟಿನ 


ಪ್ರಮುಖ ವ್ಯಾಫಾರವಾದ ಸುಗಂಧ ದ ್ರವೃಗಳು ಇಲ್ಲ ಹೇರಳವಾಗಿ ಸಿಗುತ್ತವೆ. 
ಯಾವುದಾದರೂ ಅಂ”ಡಿಗೆ ಹೋದರೆ ಅವನು ನಿಮಗೆ ಏನಾದರೂ ಒಂದತಿ 


ವಸಶಕ್ತಿವನ್ನ್ನು ಕಟ್ಟೆಯೇ ಕಳಿಸುತ್ತಾನೆ. ಈ ಜನ ತುಂಬಾ. ವರಾತುಗಾರರು- 
ವ್ಯಾಪಾರಕ್ಕೊ ಸ್ಕರ ಸೆ ಸ್ನೇಹಿತರಿಗಿಂತ ಹೆಚ್ಚಿನ ಸಲುಗೆಯಿಂದ ಒತ್ತಾಯಪಡಿಸು 


ತ್ತಾರೆ. ಡಾಲರ್‌ ಮತ್ತು ಇಂಗ್ಲಿಷ್‌ ಪೌಂಡ್‌ ಎಂದರೆ ಬಾಯಿಬಾಯ್ಯಿ 


ಬಡುತ್ತಾರೆ. ವಸ್ತುಗಳ ದರಗಳಲ್ಲಿ, ಗುಣಮಟ್ಟದಲ್ಲಿ ವಿಪರೀತ ಮೋಸ, 
ಚೌಕಾಸಿ ನಡೆಯುತ್ತ. ದಿ. ಇವರಿಗೆ "ಸಿಗುವ ಮತು ಸುಲಭವಾಗಿ ಪಕ್ಕಾ ಸುವ 


ಗಿರಾಕಿಗಳೆಂದರೆ ಅಮೆೇ:ರಿಕನರಾ.. ಆದರೆ ಇಡೀ ಈಜಿಪ್‌ ದೇಶ ಸಕ 


'ಟ 


ಸನ್ನದ್ಧ ತೆಯಲ್ಲಿರುವ ಕಾರಣ ಪ್ರವಾಸಿಗರ ಸಂಖ್ಯೆ ಕಳೆದ ಮೂರು ವಷ್‌ 
ಗಳಿಂದ ತುಂಬಾ "ಕಡಿಮೆಯಾಗಿದೆಯಂದೂ ಹೇಳುತ್ತಾರೆ, 

ಫ್ರಂಚರೂ ಐಫೆಲ್‌ ಟವರ್‌ ಕಟ್ಟಿ ಅದರಿಂದ ದುಡ್ಡು ವಣಾಡುತ್ತಿರುವು 
ದನ್ನು ಕಂಡು ಅನೇಕ ರಾಷ್ಟ್ರಗಳಲ್ಲಿ ಈಗ ಇಂತಹ ವಕಾದರಿಯ ಗೋಪುರ 
ಗಳನ್ನು ಕಟ್ಟಿದ್ದಾರೆ. ಕೈರೋ ಟವರ್‌ ಇಂತಹ ಒಂದು ಗೋಪುರ, 
ಗೋಪುರದ ತುದಿಗೆ ಸೇರಲಾ ವಿದ್ಯುತ್‌ ತೊಟ್ಟಿಲುಗಳಿವೆ. ಪ್ರವೇಶಧನ 
ನೀಡಿ ಮೆಟ್ಟಿಲನ್ನೇರಿ ಹೋದರೆ ಮೇಲೆ ಕೈರೋದ ರಮ್ಕನೋಟವನ್ನು ಮೆಲಕಾ 


ಹಾಕುತ್ತಾ ಹೊಟ್ಟೆ ತುಂಬಿಕೊಳ್ಳ ಲು ಹೋಟೆಲ್‌ ಹತ್ಯೆ ಈ ದೇಶದ ಜೀವ 
ದಂತೆ ಹರಿಯುತ್ತಿ ರುವ ನೈಲ್‌ ಗೆ ರೋದ ಮಧ್ಮ ಭಾಗದಲ್ಲಿ ಧೀರ ಗಂಭೀರ 


ವಾಗಿ ನಡೆದಿದೆ. ಕೆ 'ರೋದ ಚಂದವನ್ನು ನೋಡಬೇಕೆಂದರೆ ನೈಲ್‌ ನದಿಯಲ್ಲಿ 
ನೌಕಾ ವಿಹಾರ ವಕಾಡಬೇಕು. 

ಪ್ರರಾತನ ಈಜಿಪ್ಟಿನ ರಾಜಧಾನಿ ಮೆವ್ಬಿಸ್‌ ಎರಡನೆಯ ರಾಮ್ಗೆಸ್‌ 
ಪ್ರಭುವಿನ ಕಾಲಕೆ ೈ ಪ ಪ್ರಪಂಚದ ಪ ಶಮುಖ ಪಟ್ಟ | ಣಗಳಲ್ಲಿ ಒಂದಾಗಿತ್ತು. ಇಂದಾ 


೨೦ ಅರಬರ ಹೃದಯ ;ಕೆ ರೊ 


ಹಂಪೆಗಿಂತ ಕೊಂಪೆಯಾಾದ ಹಳ್ಳಿ. ಇಲ್ಲಿ ನಡೆದ ಉತ್ಸನನದಿಂದ ಅಮೂಲ್ಕ 
ವಾದ ಶಿಲ್ಪಕೃತಿಗಳು, ಮಡಕೆಗಳು ಮುಂತಾದುವೂ ದೊರೆತಿವೆ. ಗೊವ್ಮೂಟ 


ಗಾತ್ರದ ರಾಮ್ಲೆಸ್‌ ಪ್ರಭುವಿನ ಮೂರ್ತಿ ಭಗ್ಗವಾಗಿದ್ದರೂ, ನೆಲದ ಮೇಲೆ 
ಮಲಗಿಸಿ ಹೊಂದಿಸಲ್ಪಟ್ಟಿರುವುದರಿಂದ ಅಮೋಘವಾಗಿದೆ. ಮೆವ್ರಾಸ್‌ನ 


ಪಕ್ಕದಲ್ಲರುವುದು ಸಕ್ಕಾರ. ಇದೊಂದು ಶ್ಮಶಾನ. ಇಲ್ಲಿ ಅಸಂಖ್ಯಾತ 
ಗೋರಿಗಳು ದೊರೆತಿವೆ. ಭೂಸ್ವಾವಿಾ "ಟೀ' ಎಂಬಾತನ ಸವಕಾಧಿ ಮಹತ್ವ 
ದ್ಹಾಗಿದೆ. ಈ ಸವಕಾಧಿಯ ಭಿತ್ತಿಗಳ ಮೇಲೆ ತತ್ಕಾಲೀನ ಈಜಿಪ್ಟಿನ ಜನ 
ಜೀವನದ ಪ್ರತಿ ವಿಭಾಗವನ್ನು ಕೆತ್ತಲಾಗಿದೆ. ಆಗ ಹಾಕಿದ ಬಣ್ಣ (ಸು. 
೫೦೦೦ ವರ್ಷಗಳ ಹಿಂದೆ) ಈಗಲೂ ಕೊಂಚ ಕೊಂಚ ಉಳಿದಿದೆ. 
ಇನ್ನೊಂದು ಕಡೆ ಇರುವ ಸವಣಾಧಿಗಳೆಲ್ಲ ದೈವಿಕ ಸವಕಾಧಿಗಳೆಂದು ಹೇಳ 


ಬಹುದು. ಪುರಾತನ ಈಜಿಪ್ಟಿನಲ್ಲಿ ಆಕಳ ಕರು ಆಥವಾ ನಾಯಿಮರಿ 
ಯನ್ನು ದೇವರಿಗೆ ವಿತಾಸಲಾ ಬಿಡುತ್ತಿದ್ದರು. ಕರುವಿನ ಒಂದು ವಯಸ್ಸಿನಲ್ಲಿ 


ಅದನ್ನೂ ಜೀವಸವಕಾಧಿ ವಣಡುತ್ತಿದರು. ಅದರಂತೆಯೇ ನಾಯಿಮರಿಗೂ 
ಗತಿ ದೊರೆಯುತ್ತಿತ್ತು. ಇಂತಹ ಸವಾಣಧಿಗಳನ್ನು ಸಾಲುಸಾಲಾಗಿ ಇಲ್ಲಿ 
ಉತ್ಪಖನಸದಲ್ಲಿ, ಹೊರತೆಗೆಯಲಾಗಿದೆ. ಸರಕಾರ ಭೂಗರ್ಭದಲ್ಲಿಯೇ ಅವು 


ಗಳಿಗೆ ಭದ್ರವ್ಯವಸ್ಥೆ ವಕಾಡಿ ನೊಡುವವರಿಗೆ ಪಥ ನಿರ್ಮಿಸಿ ದೀಪದ ವ್ಯವಸ್ಥೆ 
ವಣಡಿ ಅನುಕೂಲ ವಾಡಿದ್ದಾರೆ. ಈ ಸವಕಾಧಿಗಳು ೬ «೬೮ ಅಡಿ 


ಗಾತ್ರದ ಅಖಂಡ ಶಿಲೆಯ ಪೆಟ್ಟಿಗೆಗಳು. ಇವುಗಳ ನಿರ್ಮಾಣ, ಸಾಗಾಣಕೆ, 
ಭೂಮಿಯಲ್ಲಿ ಅವುಗಳ ಸ್ಥಾಪನೆ ಎಲ್ಲಾ ಒಂದು ಬೃಹತ್‌ಕೆಲಸವೇ ಸರಿ. 
ನೈಲ್‌ ನದಿಯ ಪಕ್ಕದಲ್ಲಿ ಇದುವರೆಗೆ ಗುದ್ದಲಿ ಹಾಕದೆ ಇರುವ 


ಅನೇಕ ದಿನ್ನೆಗಳಿವೆ. ಈ ದಿನ್ನೆಗಳ ಗರ್ಭದಲ್ಲಿ ಏನೆಲ್ಲಾ ಅಡಗಿದೆಯೋ 
ಅದು ತಾಯಿ ನೈಲ್‌ನದಿಗೇ ಗೊತ್ತು. ಈಜಿಪ್ಟಿನ ಜನ ಎಲ್ಲಾ ಪೂರ್ವಸ್ಥ 


ರಂತೆ ಸರಳರು, ಬಡವರಾ, ಮತ್ತು ಎಲ್ಲಾ ಕಷ್ಟಜೀವಿಗಳು. ಇಡೀ ದೇಶ 
ಯುದ್ಧಸನ್ನದ್ಧತೆಯಲ್ಲಿ ತೊಡಗಿದೆ. ಪ್ರತಿಧಾಳಿಯಲ್ಲಿ ಇಸ್ರೇಲ್‌ನವರದೇ 


ಮೇಲುಗೈ ಆಗುತ್ತಿರುವುದರಿಂದ ಸರಕಾರದಿಂದ ಹಿಡಿದು ಸಾವಕಾನ್ಶ ಪ್ರಜೆಯ 


ವರೆಗೆ ಭಯಮನಸ್ಕತೆಯುಟಾಂಗಿದೆ. ಸರಕಾರಿ ಕಛೇರಿಗಳ ಮುಂದೆ ರಕ್ಷಕ 
ಗೋಡೆಗಳನ್ನು ಕಟ್ಟಿದ್ದಾರೆ, ಸೇತುವೆಗಳ ಪ್ರದೇಶಗಳಲ್ಲಿ ರಕ್ಷಿತ ಆವರಣಗಳ 


ಒಳಗೆ ಸಶಸ್ತ್ರ ಪಡೆ ಕಾಯುತ್ತ ಇರುತ್ತದೆ. ನಗರದ ಆಯಕಟ್ಟಿನ ಜಾಗ 


ಅಥೆನ್ಸ್‌ : ಪಶ್ಚಿಮದ ಪಿತಾವುಹರತಿ ೨೧ 


ಗಳಲ್ಲಿ ಬಿಗುವಾದ ಕಾವಲಿದೆ. ಆದರೆ ಸಾವಕಾನ ಈಜಿಪ್ಲಿಯನರಿಗೆ 'ಯುದ 
ಬೇಕಿಲ್ಲ. ಮರ್ಯಾದೆಯ ಸಂಧಾನಕ್ಕೆ ಅವರ ಪುರಸ್ಕಾ ರವಿದೆ. ಆದರೆ ಪ್ರತಿ 
ಯೊಬ್ಬರಲ್ಲಿ ಅವರ ನೇತಾರ ನಾಸರ್‌ ಕುರಿತು ಅಚಲ ಅಭಿವಕಾನವಿದೆ, 
ಅಸ್ಸಲಿತ ವಿಶ್ವಾಸವಿದೆ, ಇವರ ವಿದ್ಯಾಭ್ಮಾ ಸವೆಲ್ಲಾ ಆರಾಬಿಕ್‌ ಭಾಷೆಯಲ್ಲಿ 


ಯುತ ದೆ. ಹಳ್ಳಿ ಯ ಹೆಂಗಸರಿಂದ ಹಿಡಿದು ಪಟ್ಟ ಣದ ನಾಗರಿಕ ವರ್ಗ 
ದವರೆಗೆ ಪ್ರತಿಯೊಬ್ಬ ಲೂ ಪಾಶ್ಚಾ ತ್ಕ ರೀತಿಯ ಉಡುಗೆಯನ್ನೆ € ಧರಿಸುತ್ತಾರೆ. 


ಅರಬರು ವಿಪರೀತ ತಿಂಡಿಪೋತರು. ಭಾರತೀಯರ ಬಗ್ಗೆ ಇವರಿಗೆ 


ವಿಪರೀತ ಕಕ್ಕುಲತೆ. ಸಾವಕಾನ್ಕರಿಂದ ಹಿಡಿದು ಸರಕಾರೀ ಅಧಿಕಾರಿಗಳ 
ವರೆಗೆ ಸರ್ವ ರೂ ಭಾರತೀಯರನ್ನು ವಿಶ್ವಾಸ ಪ್ರೀತಿಗಳಿಂದ ಕಾಣುತ್ತಾರೆ. 


ಕೆ ರೋ ಬಿಡುವಾಗ ನಮಗೆ ಹ ಆಯಿತಿ.. ಈ ಪುರಾತನ 


ದೇಶವನ್ನು ನೋಡಲು ಕೆಲ ತಿಂಗಳುಗಳೇ ಬೇಕಾ. ಒಂದು ವಾರದ 
ಕಾಲದಲ್ಲಿ ಏನನ್ನು ತಾನೇ ನಾವು ಆರಿಯಲು ಸಾಧ್ಯ, ಆದರೆ ಕೈರೋ 


ನಿರೀಕ್ಷೆ ನನ್ನ ಮನಸ್ಸಿನಲ್ಲಿ ಸುವರು ಹದಿನೈದು ವರ್ಷಗಳಿಂದ ಮನೆ 
ವಾಡಿಕೊಂಡಿದ್ದ ಕಾರಣ ಈ ವೇಗದ ಸಂದರ್ಶನ ಅತೃಪ್ತಿಯನ್ನೇ ನೀಡಿತು, 
ನಾಸೆರ್‌ "ಆಡಳಿತದ ಒಂದೇ ಚಿಕ್ಕ ಪ್ರಸಂಗವನ್ನೂ ಬರೆಯಬೇಕೆನ್ನಿ ಸುತ್ತದೆ. 


ಈ ಪ್ರಸಂಗದಿಂದ ನಾವು ಕಲಿಯುವುದು ಸಾಕಷ್ಟಿದೆ, ಸಕ್ಕಾರ ಎಂಬ 
ಪ್ರಾಚೀನ ಸ್ಥಳವೊಂದರಲ್ಲಿ ಸರಕಾರದ ಪ್ರವಾಸೋದ್ದಿಮೆಯ ಇಲಾಖೆಯ 


ದೊಡ್ಡ ಹೋಟೆಲೊಂದನ್ನು ಕಟ್ಟಬಯಸಿ ಕಂಟ್ರಾಕ್ಟು ನೀಡಿತಂ. ಕೆಲಸ 


ಅತಿ ತ್ವರೆಯಲ್ಲಿಯೇ ಮುಗಿದು ನಾಸೆರ್‌ ಅವರ ಅಮೃತ ಹಸ್ತದಿಂದ ಈ 
ಹೋಟೆಲ್‌ ಪ್ರಾರಂಭವೂಆಯಿತು. ಕಲ ತಿಂಗಳುಗಳ ನಂತರ ಈ ಹೋಟಿಲಿ 


ನಲ್ಲಿ ತಂಗಿದ್ದ ಒಬ್ಬ ಇಂಜನೀಯರು ಈ ಕಟ್ಟಡದ ವಣಡಿನಲ್ಲಿ ಸೂಕ್ಷ್ಮ 
ಬಿರುಕಾಗಳನ್ನು ಗುರುತಿಸಿ ಅದರ ಭದ್ರತೆಯ ಬಗ್ಗೆ ಹೆದರಿ ನಾಸೆರ್‌ ಅವರಿಗ್ಗಿ 
ನೇರವಾಗಿ ಪತ್ರ ಬರೆದು ಕೂಲಂಕಷ ವಿಚಾರಣೆ ನಡೆಸಲು ಪ್ರಾರ್ಥಿಸಿದ 


ರಂತೆ. ನಾಸೆರ್‌ ಅವರು ತಕ್ಷಣ ತಜ್ಞರ ವಿಚಾರಣೆಗೆ ಈ ಕಟ್ಟಡವನ್ನು 
ಒಪ್ಪಿಸಿದರ2. ತಜ್ಞರು ಎಲ್ಲಾ ವಿಧ ಪರೀಕ್ಷೆ ನಡೆಸಿ: ಕಟ್ಟಡವು ತೀರ 


ಅಪಾಯಕಾರಿ ಪರಿಸ್ಥಿತಿಯಲ್ಲಿದೆ. ಹೋಟೆಲನ್ನು ಕೂಡಲೇ ತೆರವು ವಕಾಡ 
ಬೇಕು ಎಂದಾ ರಿಪೋರ್ಟ್‌ ವಣಡಿದರೂ. ಹೋಟೆಲ್‌ ಖಾಲಿಯಾದ ಮೇಲೆ 
ಒಂದಂ ವರ್ಷದ ನತಂರ ಒಂದು ಭಾಗದ ಪಾಯ ಕಾಸಿದು ಬಿದ್ದುಹೋಗಿದೆ: 


೨೨ “ಬಹುರೂಪಾ ವಸುಂದರ್ದ್ದಾ...' 


ಆದರೆ ನಾಸೆರ್‌ ಅವರು ಕೂಡಲೇ ಈ ಕಟ್ಟಡಕ್ಕೆ ಸಂಬಂಧಪಟ್ಟ ಅಧಿಕಾರಿ 
ಗಳು ಮಶ್ತು ಕಂಟ್ರಾಕ್ಟರ್‌ ಅವರ ಮೇಲೆ ರಾಷ್ಟ್ರದ್ರೋಹದ ಮೊಕದ್ದವೆ 


ಹೂಡಿ ಅವರು ಸೆರೆಮುನೆವಾಸಕೆ ಸೆ ಹೋಗುವಂತೆ ಮಾಡಿದ್ದಾ ರ. 


ಬಹು ಮುಖ್ಯ ಸಂಗತಿಯಂದರೆ ಈ ಕಟ್ಟಡದ ಸುತ್ತಾ ಮುಳ್ಳು 
ತಂತಿ ಬೇಲಿ ಹಾಕಿ ಒಂದೆಡೆ ಈ ಹಗರಣದ ಇತಿಹಾಸವನ್ನು ದೊಡ್ಡ 


ಫಲಕವೊಂದರ ಮೇಲೆ ಬರೆಸಿ ಪಾತಕರಿಗೆ ಎಚ್ಚರಿಕೆ ನೀಡಲಾಗಿದೆ. ನಾವೂ 
ಹಾಗೆ ವಣಾಡಿದರೆ? 


ನಮ್ಮ ಮಾರ್ಗದರ್ಶಿಯಾಗಿದ್ದ “ಕ್ಯಾಂಡಿ” ವಿಚಿತ್ರ ವ್ಯಕ್ತಿ. ಆಶನಃಾ 
ನಿಜವಾಗಿ ಮಾಸ್ಲಿಮ. ಆತನ ನಿಜವಾದ ಹೆಸಲೂ ಬೇರೆ. ಆದರೆ ನಮಗೆ 
ಒಂದು ಬಾರಿ ತಾನು ಕ್ರಿಸ್ತೀಯನೆಂದು ಹೇಳಿಕೊಂಡ. ಮರುಕ್ಷಣದಲ್ಲಿಯೇ 
“ಸಾರಿ, ನಾನು ಮುಸ್ಲಿವರ್‌' ಎಂದ. ಎಲ್ಲಾ ಪ್ರವಾಸಿ ವಕಾರ್ಗದರ್ಶಿ 
ಗಳಂತೆ ಈತನೂ ಪ್ರವಾಸಿಗೆ ಮೊದಲು ತಿಳಿಸುವುದು ಕೈರೋ ನಗರದ 


ರಾತ್ರಿ ಜೀವನದ ವಿಷಯ. ಒಮ್ಮೆ ನಾವ ಸಿಟಾಡೆಲ್‌ ನೋಡಲು ಹೋಗು 
ತ್ರಿರುವಾಗ ಪಕ್ಕದಲ್ಲಿಯ ಬೆಟ್ಟವನ್ನು ತೋರಿಸಿ “ಆ ಬೆಟ್ಟದಿಂದಲೇ ಪಿರಮಿಡ್‌ 


ಕಟ್ಟಲು ಕಲ್ಲನ್ನು ತರಲಾಯಿತು” ಎಂದ. “ಸರಿ ಆ ಬೆಟ್ಟದ ಒಂದು ಚಿತ್ರ 
ತೆಗೆಯೋಣ” ವೆಂದು ಕಾರು ನಿಲ್ಲಿಸಿ ನನ್ನ ಸೋದರ ಒಂದು ಚಿತ್ರ 
ತೆಗೆಯುತ್ತಿರಲಾಗಿ ಅಲ್ಲಿಗೊಬ್ಬ ವೃದ್ದ ಬಂದ. ಅವನು ತನ್ನ ಸಿಗರೇಟ್‌ 
ಪ್ಯಾಕಿನ ಮೇಲೆ ಏನೋ ಬರೆದುಕೊಂಡ. ನಾವದನ್ನು ನೋಡಲಿಲ್ಲ, ನಮ್ಮ 


ಕಾರು ಮುಂದೆ ಹೋಗುತ್ತಿರುವಾಗ ಕನ್ನದಿಯಲ್ಲಿ ಅವನು ಬರೆದುಕೊಳ್ಳುತ್ತಿರು 
ವುದನ್ನು ಡ್ರೈವರ್‌ ನೋಡಿ ಗಾಡಿಯನ್ನು ಹಿಂದಕ್ಕೆ ಶಂದನು. ಸರಿ, 


ಅರ್ಧಗಂಟೆ ಕಾಲ ಆ ಮುಮಕನಿಗೂ ಕ್ಕಾಂಡಿಗೂ ವಾದವೋ ವಾದ 


ಅನೇಕ ಜನ ಸೇರಿದರು. ಕಡೆಗೆ ಆ ಮುದುಕ ಆ ಸಿಗರೇಟ್‌ ಪ್ಯಾಕನ್ನು 
ಹರಿದು ಹಾಕಿದ. ಮುಂದೆ ಗೊತ್ತಾಯಿತು. ವಿಷಯ ಏನೆಂದರೆ ಆ ಬೆಟ್ಟದ 


ತಪ್ಪಲಲ್ಲಿ ಈಜಿಪ್ಟ್‌ ಸೇನೆಯ ವಸತಿಯಿದೆ. ಅಲ್ಲಿ ಯಾರೂ ಫೋಟೋ 
ತೆಗೆಯುವಂತಿಲ್ಲ. ನಾವು ಪೋಟೋ ತೆಗೆದಿದ್ದು ನೋಡಿ ಆ ಮುದುಕ ಕಾರಿನ 
ನಂಬರು ಬರೆದುಕೊಂಡ. ಅವನೇನಾದರೂ ಪೋಲಿ ರಿಗೆ ತಿಳಿಸಿದ್ದರೆ ವಿಪರೀತ 
ತೊಂದರೆಯಾಗುತ್ತಿತ್ತೋ ಏನೋ. ಜನರಲ್ಲಿಯ ಜಾಗೃತಿಯನ್ನು ನೋಡಿ 
ಒಂದು ರೀತಿ ಅಭಿವಕಾನವೆನಿಸಿತು. ಆದರೆ ಇಪ್ಪತ್ತನೆಯ ಶತವಕಾನದಲ್ಬ 


ಅಥೆನ್ಸ್‌ : ಪಶ್ಚಿಮದ ಪಿತಾಮಹರು ೨೩ 


ಕೂಡಾ ವಕಾನವತೆಯು ಯುದ್ಧದಿಂದ ದೂರವಾಗಲಿಲ್ಲವಲ್ಲ ಎಂದು ತಿಳಿದು 


ಸಂತಾಪವೆನಿಸುತ್ತದೆ, ಆದರೆ ದೇಶಗಳ ಗ್ರಹಚಾರವನ್ನು ಬದಲಿಸಲು ಸಾಧ್ಯ 
ವಿಲ್ಲ. ಇಡೀ ಅರಬ ರಾಜ್ಯಗಳಲ್ಲಿ ಶತವಕಾನಗಳ ನಂತರ ದೊರೆತಿರುವ 


ಸ್ವಾತಂತ್ರ್ಯವನ್ನು ಉಳಿಸಿ ಬೆಳೆಸಿಕೊಳ್ಳಲು ನಿರಂತರ ಪ್ರಯತ್ನವೇನೋ 
ನಡೆದಿದೆ. ಕೈರೋ ದೊಡ್ಡ ನಿಧಿಯಾಂತ ಇದೆ, ಇಲ್ಲಿಯ ಮ್ಯೂಜಿಯಂ, 
ಇಲಿಯ ವಿಶಾಲಬೀದಿಗಳು. ಇಲ್ಲಿಯ ಐತಿಹಾಸಿಕ ಕಟ್ಟಡಗಳು, ಇವರ 
ಜ್ವಲಂತ ಇತಿಹಾಸ ಮತ್ತೆ ಆ ಸ್ವಚ್ಛ ನೀಲಿಯ ನೈಲ್‌ ಮಹಾನದಿ ನಮ್ಮನ್ನು 
ಸೆರೆಹಿಡಿದಿದ್ದೆವು. ಆದರೆ ನಾವು ಪ್ರವಾಸಿಗರು. ಗುಳೇ ಕೀಳಲೇಬೇಕಾ 
ಅಲ್ಲವೇ ? ಕೈರೋ ವಾರಾತೆ, ನಿನಗೆ ಪ್ರಣಾಮ' ನಮ್ಮ ಚಿಕ್ಕ ಸಂದರ್ಶನ 
ಮಾಗಿಸಿ ಗ್ರೀಕರ ರಾಷ್ಟ್ರೀಯ ಏವಕಾನ ಸಾರಿಗೆ ಸಂಸ್ಥೆಯಾದ "ಒಲಂಪಿಕ್‌ 
ಏರ್‌ಲೈನ್ಸ್‌'ನಲ್ಲಿ ಅಥೆನ್ಸಿಗೆ ತೆರಳಿದೆವು. 

ಅಥೆನ್ಸ್‌: ಪಶ್ಚಿಮದ ಹಿತಾಮಹರು 
ಪಾಶ್ಚಾತ್ಮ ಸಂಸ್ಕೃತಿಯ ತೊಟ್ಟಿಲು ಗ್ರೀಸ್‌ ಮುತ್ತು ರೋವರ್‌. 
ಪಾಶ್ಚಾತ್ಯರ ಶಾಸ್ತ್ರ, ಧರ, ಕತೆ, ಕವಿತೆ, ವಿಜ್ಞಾನ, ಜೀವನ ಧರ್ವ 
ಎಲ್ಲ ಬೆಳೆದು ಬಂದುದಾ ಗ್ರೀಸ್‌ನಲ್ಲಿ. ಎಲ್ಲ ಪಾಶ್ಚಾತ್ಯರಿಗೆ ಗ್ರೀಸ್‌ ಪವಿತ್ರ 
ಯಕಾತ್ರಾಸ್ಥಳ. ಅಥೆನ್ಸ್‌ ಗ್ರೀಸಿನ ಮುಖ್ಯ ಪಟ್ಟಣ. 

ಪ್ರರಾಶನ ಗ್ರೀಸ್‌ ದೇಶದ ರಾಜಸೌಧ ; ಸಾಹಿತ್ಯ ಮಂಟಪ ; ದೇವಾ 
ಲಯ ಆಕ್ರೊ ಪೋಲಿಸ್‌. ನಗರದ ಮಧ್ಯದಲ್ಲಿರುವ ' ಬೆಟ್ಟದ ನೆತ್ತಿಯ 
ಮೇಲೆ ಕೋಟೆ ಕಟ್ಟಿ ಅದರೊಳಗೆ ಅಧಿನೈ ದೇವತೆಯ ದೇವಾಲಯ, ವಿಜಯ 
ದೇವತೆಗೆ ದೇವಾಲಯ, ರಾಜಕರ್ಮಗಳಿಗೆ ಅವಶ್ಯವಾದ ಅನೇಕ ಭವನಗಳನ್ನು 
ನಿರ್ಮಿಸಿದ್ದರು. ಕಾಲಾಂತರದಲ್ಲಿ ಗ್ರೀಕರಿಗೆ ಮತ್ತೂ ಪರ್ಶಿಯನರಿಗೆ ನಡೆದ 
ಯಚದ್ಧದಲ್ಲಿ ಅಥೆನ್ಸ್‌ನ ಅವನತಿಯಾಗಿ ಆಕ್ರೊಪೋಲಿಸ್‌ ವಿಧ್ವಂಸವಾಯಿತು. 
ಕ್ರಿಶ್ಚಿಯನ್‌ ಧರ್ಮಯುದ್ಧ ಕಾಲದಲ್ಲಿ ತುರುಷ್ಕ ಪರ್ಶಿಯನ್ನರ ಕೈಯಲ್ಲಿದ್ದ 
ಆಕ್ರೊಪೋಲಿಸ್‌ನ್ನು ವಶಪಡಿಸಿಕೊಳ್ಳಲು ಕ್ರಿಸ್ತೀಯರೆ ಸಿಡಿಮದ್ದು ಹಾಕಿ 
ಅಥೆನ್ಸ್‌ ದೇವತೆಯ ಅರ್ಥಶಿಥಿಲ ದೇವಾಲಯವನ್ನು ಪೂರ್ತಿ ನೆಲಸಮ 
ವಕಾಡಿದರು, ಆಧುನಿಕ ಗ್ರೀಸಿನ ಜನನವಾದ ಮೇಲೆ ಆಕ್ರೊಪೋಲಿಸ್‌ನ್ನು 
ಆದಷ್ಟು ಪುನರ್ರಚಿಸಿದ್ದಾರೆ. ಆದರೆ ಇಲ್ಲಿಯ ಅಮೂಲ್ಯ ಶಿಲ್ಪಕೃತಿಗ ಳೆಲ್ಲ 


೨೪ “ಬಹುರೂಪಾ ವಸುಂಧರ್ಲ್ಲಾ' 


ಇಂಗ್ಲಿಷ್‌ ಮತ್ತು ಫ್ರೆಂಚ್‌ ಅಭಿವಕಾನಿಗಳ ಕೃಪೆಯಿಂದ ಲಂಡನ್‌ ಮಾತ್ತು 


ಪ್ಕಾರಿಸ್‌ನ ಮ್ಯೂ ಜಿಯಂಗಳಲ್ಲಿ ಭದ್ರವಾಗಿವೆ. 
ಆಕೊ ) ಪೊಲಿಸ್‌ನ ಪಕ ೈದಲ್ಲಿರುವುದು ರೋಮನ್‌ ಅಗೋರಾ. 


ಗ್ರೀಸ್‌ ರೋಮನರ ಆಡಳಿತಕ್ಕೆ ಒಳಪಟ್ಟಾಗ ತಮ್ಮ ರಾಜತಾಂತ್ರಿಕ ಕೈ 
ಕರ್ಯಗಳಿಗಾಗಿ ರೋಮನರು ಅಗೋರಾ ಭವನಗಳನ್ನೂ ನಿರ್ಮಿಸಿದರು, 


ತುರುಕರು ಅವನ್ನೂ ನಾಶಗೊಳಿಸಿದ್ದಾರೆ. ಇಲ್ಲಿಯ ಭಗ್ನ ಶಿಲ್ಪಕೃತಿಗಳನ್ನು 
ಕಂಡಾಗ ರೋಮಾಂಚಕ ರೋವರ್‌ ಸಾವಕ್ಟಾ ಜ್ಯ ದ ಕಲ್ಪನೆ ಬರುತ್ತ ಡಿ “ಇಲ್ಲಿಯೇ 


ಇರುವ ಮ್ಮೂಜಿಯಂನಲ್ಲಿ ಅನೇಕ ಭಗ್ನ ಶಿಲಾಕ ೃತಿಗಳನ್ನು ಪ್ರದರ್ಶಿಸಿದ್ದಾರೆ. 
ಪುರಾತನ ಅಗೋರೆಯ ಪ್ರತಿಕೃತಿಯನ್ನು ಮಾಡಿಟ್ಟಿದ್ದಾರೆ. ಅಕ್ರೊಪೊಲಿಸ್‌ 
ನಲ್ಲಿರುವ ಮೂಜ್ಮಿಯಂ ಕೂಡಾ ಅನೇಕ ಸುಂದರ ಮೂಲಕೃತಿಗಳನ್ನು ; ಅನೇಕ 
ಪ್ರತಿಕೃತಿಗಳನ್ನು ಒಳಗೊಂಡಿದೆ. ಅರ್ಧಮರ್ಧ ಮುರಿದ ಶಿಲ್ಪಗಳನ್ನು ಗೋಡೆಗೆ 
ಹೊಂದಿಸಿ ಪ್ಲಾಸ್ಟರ್‌ನಲ್ಲಿ ಶಿಲ್ಪದ ಅಕೃತಿ ಮು ಡಿಬರುವಂತೆ ರೂಪುಗೊಳಿಸಿ 


ದ್ದಾರೆ. ಜಗದಿ ಜೇತ ಅಲೆಗ್ಸಾಂಡರ್‌ ಪ್ರಭುವಿನ ದೇಶವಾದರೂ ಗ್ರೀಸಿನ 
ಇತಿಹಾಸ ಕರುಣಾಜನಕವಾಗಿದೆ. ಮೇಲಿಂದ ಮೇಲೆ ಧಾಳಿಗೆ ಗುರಿಯಾಗಿ 


ಘಾಸಿಯಾಗಿದೆ, ರಾಷ್ಟ್ರೀಯ ವಸ್ತುಸಂಗ್ರಹಾಲಯದಲ್ಲಿ ಗ್ರೀಕರ ಇತಿಹಾಸದ 
ಅವಲೋಕನ ಮಾಡಬಹುದು. ವ್ಯಕಿ ಶಿಲ್ಪಗಳು, ವೀರಗಲ್ಲುಗಳು, ಸವಠಾಧಿ 


ಬರೆಹಗಳು. ಹಲವಾರು ರೀತಿಯ ಕ್‌ ಅವು ೃತಶಿಲೆಯಂ, ಬಣ್ಣ ದ ಮಣ್ಣಿ ನ 
ಈ ವಸ್ತುಗಳಲ್ಲಿ ಅವುಗಳನ್ನು ಕುರಿತು ಬರೆದ ಟಿಪ ಣಿಗಳಲ್ಲಿಯೂ ಗ್ರೀಕ 


ತಿಹಾಸವನ್ನು ಸುಲಭವಾಗಿ ಗುರುತಿ::ಹುದು. ಬೈಜಂಟಾಯನ್‌ ಸಾವಕ್ರಾ 
ಹ ಪ್ರಖರ ಪ್ರಭಾವಕ್ಕೆ ಸಿಲುಕಿದ ಗ್ರೀಸ್‌ನಲ್ಲಿ ಬೈಜಂಟಾಯನ್‌ಶೈಲಿಯ 
ಕಲೆಯೇ ಉದವೃವಿಸಿತು,, ಬಂಗಾರದ ಮೋಜೇಕ್‌ನಿಂದ ಚಿತ್ರಗಳನ್ನು 
ಕಟ್ಟಿಗೆಯ ಮೇಲೆ ಗೋಡೆಯ ಮೇಲೆ ನಿರ್ಕಿಸುವ ಕಲೆ ರೂಢಿಸಿತು, ಈ 
ಶಿಲ್ಲ ಕಲೆಯ ಅಗಾಧ ಸಂಗ್ರಹದ ವಿಶ್ವರೂಪವನ್ನು ನೋಡಬೇಕೆಂದರೆ 
ಇಲ್ಲಿಯ ಬೈಜಂಟಾಯನ್‌ ವಸ್ತು ಸಂಗ್ರಹಾಲಯಕ್ಕೆ ಹೋಗಬೇಕು. ಈ 
ವಸ್ತು ಸಂಗ್ರಹಾಲಯಗಳನ್ನು ಅತ್ಮಂತ ನಾಜೂಕಿನಿಂದ, ಸೌಂದರ್ಯ ಮತ್ತು 


ಇತಿಹಾಸದ ಅಭಿಲಾಷೆಯಿಂದ ವ್ಯ ವಸ್ತೆ ಸ್ಲೆಗೊಳಿಸ ಸಲಾಗಿದೆ. 
ಗ್ರೀಸ್‌ ಮೊದಲಿನಿಂದ ಅರಸೊತಿ. ಗೆಯ ರಾಷ್ಟ್ರ, ಇತ್ತೀಚೆಗೆ ಮಿಲಿ 


ಟರಿ ಕ್ರಾಂತಿಯೊಂದಾ ನಡೆದು ಅರಸು ಕಾನ್‌ಸ ಟ್ಟೆ ನ್‌ ಬಹಿಷ್ಕತರಾಗಿ 


ಅರಬರ ಹೃದಯ : ಕೈರೊ ೨೫ 


ದ್ದಾರೆ. ಆರಸೊತ್ತಿಗೆಯ ಬದಲು, ಸೈನಿಕ ಮಂಡಲದ ಆಡಳಿತ ನಡದಿದೆ. 


ಅರಸು ಕಾನ್‌ಸ [0ಟೆ ನ್‌ ವಿದೇಶಗಳಲ್ಲಿ ತಲೆಮರೆಸಿಕೊಂಡಿದ್ದಾನೆ, ಘ್‌ 
ರಾಜಮನೆತನದ ಹಿಂದಿನ ಅರಮನೆ *ಬೇನಾಕೆ' ಇಂದು ದೊಡ್ಡ ಮ್ಯೂಜಿಯಂ 


ಆಗಿದೆ. ಅರಸರ ಕಾಲದಲ್ಲಿಯೇ ಹಳೆಯ ಈ ರಾಜಭವನವನ್ನು ವತ್ಕೂಜಿಯಂ 


ಆಗಿ ಪರಿವರ್ತಿಸಿ ಅರಮನೆಯ ಸಕಲ ಅನುಪಯೋಗಿ ವಸ್ತುಗಳನ್ನೂ ಇಲ್ಲ 
ಪ್ರದರ್ಶಿಸಿದ್ದಾರೆ. ಗ್ರೀಕ್‌ ಜನ ; ಅವರ ವೇಷ, ಆಭರಣ, ಕುಶಲಕಲೆ, 


ಅರಸೊತ್ತಿಗೆ, ರಾಜಕಿಂಕರರ ಜೀವನ, ರಾಜಮನೆತನದ ಒಳ ಇತಿಹಾಸಕ್ಕೆ 
ಸೇರಿದ ವ್ಯಕ್ತಿ ಶಕ್ತಿಗಳ ವಿಷಯ, ಆಯುಧೋಪಕರಣ ವಗೈರಾ ತಿಳಿಯ 
ಬೇಕೆಂದರೆ ಇದೊಂದು ಮುಗಿಯದ ಕೋಶ. 
ಗ್ರೀಕ್‌ ಜನಪದ ನೃತ್ಯಗಳನ್ನು ನೋಡುವ ಸದವಕಾಶ ಪ್ರತಿ ಪ್ರವಾಸಿಗೆ 
ದೊರೆಯುವಂತೆ ಸರಕಾರ ಏರ್ಪಡಿಸಿದೆ. ವಸಂತಕಾಲದಿಂದ ಮೊದಲ್ಗೊಂಡು 


ಚಳಿಗಾಲದವರೆಗೆ ಪ್ರತಿನಿತ್ಯ ರಾತ್ರಿ ೧೦ ಗಂಟೆಗೆ ಜನಪದ ನೃತ್ಯಮೇಳ ನಡೆ 
ಯುತ್ತದೆ. ಇದಕ್ಕಾಗಿ ಸರಕಾರ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಅವರಿಗೆ 


ಉಪಯೋಗಕ್ಕಾಗಿ 'ಉದ್ಮಾನವನದ ಮಧ್ಯದಲ್ಲಿ ಆಕರ್ಷಕ ಸನ್ನಿವೇಶದಲ್ಲಿ ಚಿಕ್ಕ 
ಬೆಟ್ಟದ ತಪ್ಪಲಿನಲ್ಲಿ ಬಯಲು ರಂಗಮಂದಿರವೊಂದನ್ನು ನಿರ್ಮಿಸಿದೆ. ಇಲ್ಲ 
ಗ್ರೀಸ್‌ ದೇಶದ ಎಲ್ಲಾ ಭಾಗಗಳಿಂದ ಉತ್ಕೃಷ್ಟವಾದ ಜನಪದ ನೃತ್ಮಪ್ಪಕಾರ 
ಗಳನ್ನು ಆರಿಸಿ, ತರಬೇತು ನೀಡಿ, ಉತ್ತಮ ಪರಿಕರಗಳಿಂದ ವ್ಯವಸ್ಥೆ ಗೊಳಿಸಿ 
ಪ್ರದರ್ಶಿಸುತ್ತಾರೆ, ಅನೇಕ ಜಾನಪದ ನೃತ್ಯಗಳಲ್ಲಿ ಗ್ರೀಸಿನ ಸುವರ್ಣಯುಗದೆ 
ವ್ಯಕ್ತಿಗಳ ಕತೆಗಳೂ ಬರುತ್ತವೆ. ಅಲೆಗ್ಸಾಂಡರನ ಆಗಮನ ಒಂದು ನೃತ್ಯದ 


ವಿಷಯವಾಗಿತ್ತು. ಆಕ್ಟೊಪೊಲಿಸ್‌ನಲ್ಲಿ' ರಾಶ್ರಿಕಾಲದಲ್ಲಿ ಬೆಳಕು' ಮತ್ತಾ 
ಶಬ್ದದ ಉಪಯೋಗದಿಂದ ಆಕ್ರೊಪೊಲಿಸ್‌ ಬಾಳಿನ ಗೋಳಿನ ಕತೆಯನ್ನು 


ನಿರ್ಮಿಸುತ್ತಾರೆ, ಆಧುನಿಕ ತಂತ್ರ ಪ್ರಯೋಗದಿಂದ ಒಂದು ಸ್ಥಳದ ಚರಿತ್ರೆ 


ಯನ್ನು ತೋರಿಸುವಲ್ಲಿ ಶಬ್ದ ಮತು, ಬೆಳಕಿನ ಪ್ರಯೋಗ ನೋಡುಗನ 
ಮೇಲೆ ಅದ್ಭುತ ಪರಿಣಾಮ ಬೀರುತ್ತದೆ, ದಿಲ್ಲಿಯ ಕೆಂಪು ಕೋಟೆಯಲ್ಲಿ 


ಇಂತಹ ಪ್ರಯೋಗವೊಂದು ಯಶಸ್ವಿಯಾಗಿ ನಡೆಯುತ್ತಿದೆ. 

ಅಥೆನ್ಸ್‌ ಪಟ್ಟಣದ ಆಕಾಶದೃಶ್ಯವನ್ನು ಕಾಣಬೇಕೆಂದರೆ ಫರ್ನಿಕ್ಕುಲರಃ 
ಎಂಬ ವಾಹನದಲ್ಲಿ ಬೆಟ್ಟದ ತುದಿಗೆ ಏರಬೇಕು. ಆಕ್ಟೊಪೊಲಿಸ್‌ಗಿಂತ 
ಯಾವುದೇ ಕಟ್ಟಡ ಎತ್ತರವಾಗಿರಬಾರದೆಂಬ ಅಭಿಪ್ರಾಯದಿಂದ ಅಥೆನ್ಸ್‌ನಲ್ಲಿ 


೨೬ ಬುರೂಪಾ ವಸುಂಧರಾ....` 


ಗಗನಚುಂಬಿ. ಕಟ್ಟಡಗಳಿಗೆ ಅನುವುತಿಯಿಲ್ಲ. ಅದರೆ ಸುವಣರು ವಿಸ್ತಾರ 
ವಾಗಿ ನಗರ ಹಡಡಿದೆ. 

ಅಥೆನ್ಸ್‌ ತುಂಬಾ ಸುಂದರವಾದ ಪಟ್ಟಣ. ವಿಶಾಲವಾದ ಸ್ವಚ್ಛವಾದ 
ಬೀದಿಗಳು; ದಾರಿಯ ಮಧ್ಯಭಾಗದಲ್ಲಿ, ಚೌಕದಲ್ಲಿ ಪಷ್ಟಭರಿತ ತೋಟಗಳು. 
ಎಲ್ಲಿ ನೋಡಿದರೂ ಆಕರ್ಷಕ ರೆಸ್ಟೊರಾಂಟ್‌ಗಳು, ವಿಚಿತ್ರವೆಂದರೆ ಇಲ್ಲಿಯ 
ರೆಸ್ಟೊರಾಂಟ್‌ಗಳು ಫುಟ್‌ಪಾತ್‌ ಮೇಲೆ, ರಸ್ತೆ ಚೌಕದ ಮಧ್ಯೆ ಜಾಸ್ತಿ 
ಜಾಗವಿದ್ದಲ್ಲಿ ಕೂಡ ಹರಡಿವೆ. ಜನ ಇಂತಹ ಜಾಗಗಳಿಗೆ ಮುಗಿಬೀಳು 


ತ್ತಾರೆ. ರಸ್ತೆಯ ಮೇಲೆಯೇ ಇರುವಂತಿರುವ ಈ ರೆಸ್ಟೆರಾಗಳಲ್ಲಿ ಕುಳಿತು 
ಕಾಫಿ, ಟೀ ಅಥವಾ ಬೀರು ಕುಡಿಯುತ್ತ ಬರಹೋಗುವ ಕಾಮಿನಿಯರನ್ನು 


ನೋಡುವುದರಲ್ಲಿಯೇ ಕೆಲವರಿಗೆ ಆನಂದ. 
ಜನರ ಏಕಮೇವ ಭಾಷೆ ಗ್ರೀಕ್‌: ಆದರೆ ಬಹುತೇಕ ಜನರಿಗೆ 


ಇಂಗ್ಲಿಷ್‌ ಆಥವಾ ಬೇರಾವುದಾದರೂ ಯೂರೋಪಿಯನ್‌ ಭಾಷೆ ಬರು 
ತ್ತದೆ. ಗ್ರೀಕರು ತುಂಬಾ ಸಾಂದರ ಜನಾಂಗ. ದಷ್ಟಪುಷ್ಟ ಶರೀರದ 


ಶ್ವೇತವರ್ಣೀಯರು. ಗ್ರೀಕ್‌ ವಿಗ್ರಹಗಳನ್ನು ಮ್ಯೂಜಿಯಂನಲ್ಲಿ ನೋಡಿ 
ಹೊರಬಂದು ರಸ್ತೆಯಲ್ಲಿ ಹೋಗತಿವ ಜನರನ್ನು ನೋಡಿದರೆ ವಿಗ್ರಹಗಳೇ 
ಬಟ್ಟೆ ತೊಟ್ಟು ಸಚೇತನಗೊಂಡು ಚಲಿಸುತ್ತಿರುವರೇನೋ ಎಂಬಂತೆ ಚಿಲ್‌ 


ವರು. ಗ್ರೀಕ್‌ ದೇಶದ ಆರ್ಥಿಕ ಸಿತಿ ಏಷಿಯಾ ಮತ್ತಾ ಆಫ್ರಿಕೆಯ 
ಅನೇಕ ರಾಷ್ಟ್ರಗಳಿಗಿಂತ ಭದ್ರವಾಗಿದೆ. ಓಔದ್ಕೋಗಿಕ ಕ್ರಾಂತಿ ಪ್ರಾರಂಭ 


ವಾಗಿದೆ. ರಾಷ್ಟ್ರದ ಸಂಪತ್ತನ್ನು ವಿನಿಯೋಗಿಸಲು ಸರ್ವಯಿತ್ನ ವಕಾಡ 
ಲಾಗಿದೆ, ಗ್ರೀಕರು ತುಂಬಾ ಸ್ವಾಭಿವಕಾನೀ ಜನರು. ಪ್ರವಾಸೀ ವ್ಯಾಪಾರ 


ದೇಶದ ಆದಾಯದಲ್ಲಿ ಬಹು ದೊಡ್ಡ ಪಾಲಾಗಿರುವುದರಿಂದ ವಿದೇಶೀ ಪ್ರವಾ 
ಸಿಗಳಿಗೆ ಸಾಕಷ್ಟು ಅನುಕೂಲಗಳಿವೆ, ಅತ್ಮಾತ್ತವಾ ಬಸ್‌ ಸಾರಿಗೆ ವ್ಯವಸ್ಥೆ 


ಇದೆ. ವಿವಕಾನ ನಿಲ್ದಾಣದಲ್ಲಿ ಕಸ್ಟಮರ್‌ ಸರ್ವೀಸ್‌ಗಾಗಿಯೇ ಪ್ರತ್ಯೇಕ 
ಜನರಿದ್ದಾರೆ. ಈ ಜನ ತಂಬಾ ಸಹೃದಯತೆಯಿಂದ ವಕಾರ್ಗದರ್ಶನ 
ವಣಡಾುತ್ತಾರೆ. ಟೂರ್‌ಗಳಿಗೆ ಅಲ್ಲಿಯೇ ಟಿಕೆಟ್‌ ಕೊಡುತ್ತಾರೆ. ಗ್ರೀಕ್‌ 
ದೇಶದ ಜೀವನಮಟ್ಟ ತಕಿಂಬಾಸುಧಾರಿಸಿದೆ. ಭಾರತೀಯ ವಕಾನಗಳ ಪ್ರಕಾರ 


ದಾಬಾರಿಯೆಬಿಸಿದರೂ ಕೂಡ ಸೇವೆಗಳು ತುಂಬಾ ದಕ್ಷತೆಯಿಂದ ನಡೆಸಲ್ಪ 
ಡಕತ್ತವೆ. ಇವರಲ್ಲಿ ಎದ್ದು ಕಾಣುವ ಗುಣವೆಂದರೆ ಸ್ವಾಭಿವಕಾನ, ಆಕ್ರೊ- 


ಅಥೆನ್ಸ್‌ : ಪಶ್ಚಿಮದ ಪಿತಾಮಹರು ೨೭ 


ಪೋಲಿಸ್‌ ತೋರಿಸಲೂ ನಮ್ಮೊಡನೆ ಬಂದ ವಕಾರ್ಗದರ್ಶಿ ವಾಹಿಳೆಯಾ ಬಹಂ 
ಸೂಕ್ಷ್ಮ, ವರಾತುಗಳಲ್ಲಿ ಸ್ವಾಭಿವಕಾನವನ್ನು ವ್ಯಕ್ತಪಡಿಸಾತ್ತಿದ್ದಳಾ, ಗ್ರೀಕರ 
ಪ್ರಕಾರ ಕಲೆ ಸರ್ವರಿಗೂ ಸೇರಿದ್ದು. ಆದರೆ ಕಲೆಯ ರಕ್ಷಣೆ ಅಗ್ರವತಾನ್ಯ 
ವಾಗಿ ಗಣಿಸಲ್ಪಡಬೇಕು. ಗ್ರೀಕ್‌ ಕಲೆಯ ಅಮೂಲ್ಕ ರತ್ನಗಳಾ ಪ್ಯಾರಿಸ್‌ 


ಮತ್ತಾ ಲಂಡನ್‌ ಮ್ಯೂಜಿಯಂನಲ್ಲಿವೆ, ಲಂಡನ್‌ ಮುತ್ತಾ ಪ್ಯಾರಿಸ್‌ನ 
ಹವೆಯಲ್ಲಿ ನೀರಿನ ಅಂಶ ಜಾಸಿ, ಇರುವುದರಿಂದ ನವುರಾದ ಅವು ತಶಿಲೆ 
ಹಾಳಾಗುತಿ ದೆಯೆಂದು ತಜ್ಞರ ಅಭಿಪ್ರಾಯ. ಆಯಕಾ ಸರಕಾರಗಳು ಇಂತಹ 


ಕ್ಷೀಣತೆಯಿಂದ ಕಲಾಕ ತಿಗಳನ್ನೂ ರಕ್ಷಿಸಲಾ ಶತಪ್ರಯತ್ನ ವಕಾಡುತ್ತಿವೆ. 
ಆದರೆ ಗ್ರೀಸ್‌ ದೇಶದ ಹವೆ ತುಂಬಾ ಒಣಹವೆಯರಾಗಿದೆ, ಇಲ್ಲ ಕಲಾಕೃತಿ 


ಗಳಿಗೆ ಶತವಕಾನಗಳಾದರೂ ಧಕ್ಕೆ ಬರುವುದಿಲ್ಲ. ಇಂಗ್ಲಿಷ್‌ ಮತ್ತಾ ಫ್ರೆಂಚರು 
ಗ್ರೀಕ್‌ ಕಲಾಕೃತಿಗಳನ್ನು ನಮಗೆ ಮರಳಿ ಕೊಟ್ಟರೆ ಕಲಾಕೃತಿಗಳ ರಕ್ಷಣೆ 


ಸುಲಭವಲ್ಲವೆ ? ಈ ರೀತಿಯಲ್ಲಿ ನಡೆದಿತ್ತು ಅವಳ ವಕಾತು. ನಮ್ಮ ಗುಂಪಿನ 
ಲಿದ್ದ ಅನೇಕ ಇಂಗ್ಲಿಷ್‌ ಮತ್ತು ಫ್ರೆಂಚ್‌ ನಾಗರಿಕರು ವಸಿ ವಾಸಿ 
ನಗುತ್ತಿದ್ದರಾ. ಗ್ರೀಕರು ಅಭಿವಕಾನದಿಂದ ಮೆಚ್ಚಿ ಹಾಡಿ ಹೊಗಳುವ ಇಬ್ಬರು 


ವಿದೇಶೀಯರೆಂದರೆ ಇಂಗ್ಲಿಷ್‌ ಕವಿ ಲಾರ್ಡ್‌ ಬೈ ರನ್‌ ಮತ್ತೂ ಅಮೇರಿಕೆಯ 
ಹಿಂದಿನ ಪ್ರೆಸಿಡೆಂಟ್‌ ಹ್ಯಾ ರಿಟೂ ಮನ್‌. ಕಳೆದು ಶತವರಾನದಲ್ಲಿ ಅವೂರೆ ಕವಿ 
ಲಾರ್ಡ್‌ ಬೈರನ್‌ ತನ್ನ ದೇಶ ತ್ಕಾಗವಕಾಡಿ ಗ್ರೀಸಿಗೆ ಬಂದಾ ಗ್ರೀಸಿನ 
ಸಾ  ಕಂತ್ರೈಕ್ಸಾಗಿ ಹೋರಾಡಿದನು. ಬೈರನ್‌ ಬರೆದ ವೀರಗೀತೆಗಳೂ 
ಕೈಗೊಂಡ ವೀರಕೃತ್ಯಗಳೂ ಗ್ರೀಕ್‌ ಜನರ ಸವಿನೆನಪಾಗಿ ಉಳಿದಿವೆ. ಬೈರನ್‌ 
ನೆನಪಿಗಾಗಿ ಅಥೆನ್ಸ್‌ "ನಗರ ಮಧ್ಯದಲ್ಲಿ ಶಿಲ್ಪ ವೊಂದನ್ನು ನಿರ್ಮಿಸಿದ್ದಾರೆ, 


ಮನೋಜ್ಞವಾದ ಈ ಶಿಲ್ಪದಲ್ಲಿ ಗ್ರೀಕ್‌ ತಾಯಿ ಲಾರ್ಡ್‌ ಜೆ | ರನ್‌ನನ್ನು 
ಒಡಹುಟ್ಟಿದ ಮಗನಿಗಿಂತ "ಎ: ಕ್ಕೆ ದ ಕುಕ ೈಲತೆಯಿಂದ ವೆ ದಡುವುತ್ತಿ ದ್ದಾ ಳೆ. 


ಗ್ರೀಕ್‌ ತಾಯಿಯ ಕಣ್ಣಲ್ಲಿ ಮಜಾ ಹಂಬಲ, ಅಂತಃಕರಣ ಮತ್ತು 


ಬೈರನ್‌ನ ಮುಖದಲ್ಲಿ ಮೂಡಿರುವ ದೃಢ ನಿರ್ಧಾರ, ಆಶಾಭಾವ ಚಿತ್ರ 
ವನ್ನು ಕಲಕುತ್ತವೆ, 


ಆಧುನಿಕ ಸ್ವತಂತ್ರ ಗ್ರೀಸ್‌ ಅಮೇರಿಕೆಯ ಹಿಂದಿನ ಪ್ರೆಸಿಡೆಂಟ್‌ ಹ್ಯಾರಿ 
ಟ್ರೂಮನ್‌ರಿಗೆ ಕೃ ತಜ್ಞವಾಗಿದೆ. ಅಮೇರಿಕೆಯ ವಕಾರ್ಷಲ್‌ ಪ್ಲಾನ್‌ನ ಆಂಗ 
ವಾಗಿ ಟ್ರೂ ) ಮನ್‌ರು ಗ್ರೀಸಿಗೆ ಅನಂತ ಸಹಾಯವನ್ನು ನೀಡಿ ದೇಶದ ಆರ್ಥಿಕ 


೨೮ “ಬಹುರೂಪಾ ವಸುಂಧರಾ 


ಭದ್ರತೆಗೆ ಹಾದಿ ಮಾಡಿದರು. ಗ್ರೀಕರು ಅಥೆನ್ಸ್‌ ನಗರದ ಮುಖ್ಯ ಬೀದಿಯಲ್ಲಿ 
ಟ್ರೂಮನ್‌ ವಿಗ್ರಹವನ್ನು ನಿಲ್ಲಿಸಿ ಕೃತಜ್ಞತೆ ಸೂಚಿಸಿದ್ದಾರೆ. 
ಪುರಾತನ ಗ್ರೀಸ್‌; ರೋವರಾಂಚಕ ಗ್ರೀಸ್‌ ಮತ್ತು ಪ ಪ್ರಕೃತಿ ರಮ್ಯ 


ಗ್ರೀಸಿನ ಪರಿಚಯಕ್ಕೆಂದು ಸಂವರಾರು ೭೦೦ ಮೆ ಲಾದೂರದ ಡೆಲ್ಫಿಗೆ ಒಂದು 
ದಿನದ ಪ್ರವಾಸ ಕೈಗೊಂಡೆವು. ಡೆಲ್ಫಿಯ ಪುರಾತನೆತೆ 'ಶಿಲಾಯುಗನವರೆಗೆ 


ಚಾಚುತ್ತದೆ, ಗ್ರೀಕರ ಅಭಿವಕಾನ ದೇವತೆ ಕಾರಣಿಕಗಳ ಮಹಾನಂಭಾವ 
ಅಪೋಲೋನ ಪುರಾತನ ದೇವಾಸ್ಥಾನದ ನಿವೇಶನ ಡೆಲ್ಫಿ. 

ಇನ್ನೂರು ಮೈಗಳ ಈ ಪ್ರವಾಸ ಏರ್‌ಕಂಡಿಷನ್ಸ್‌ ಬಸ್‌ನಲ್ಲಿ ಅತಿ 
ರವ್ಮೂವಾದ ಪ್ರದೇಶಗಳ ಮೂಲಕ ಹಾಯುತ್ತದೆ. ದಾರಿಯ ಇಕ್ಕೆಲಗಳಲ್ಲಿ 
ಫಲಭರಿತ ತೋಟಗಳು , ವಿಶಾಲವಾದ ' ಹೊಲಮನೆಗಳು . ಪ್ರತಿಮನೆಯಲ್ಲಿ 
ಜೇನುಸಾಕಣೆ. ಪ್ರಪಂಚ ಪ್ರಸಿದ್ಧಿ ಪಡೆದ ಗ್ರೀಕ್‌ ಜೇನು ಆ ದೇಶದ 
ಪ್ರಮುಖ ರಫ್ತಿನ ಸಾದಕಾನು. ಹೊಲಗಳಲ್ಲಿ, ಕಾಡುಗಳಲ್ಲಿ, ಬೆಟ್ಟಗಳಲ್ಲಿ 
ಎಲ್ಲಾ ಕಡೆಯಲ್ಲಿ ಜೇನುಸಾಕುವ ಪೆಟ್ಟಿಗೆಗಳನ್ನು ಕಾಣಬಹುದು, ಬೆಟ್ಟದ 
ಇಳಿಜಾರಿನಲ್ಲಿ ಕುರುಬರ ಮನೆಗಳು , ಕುರಿ ಮಂದೆಗಳು , ದನದ ಹಿಂಡುಗಳ$ 
ನೋಡಲು ಚಂದ. ಇದು ವಸಂತಕಾಲವಾದ್ದರಿಂದ ಎಲ್ಲೆಡೆಗೆ ದನದ ಹಿಂಡು 
ಗಳು, ಹೂವು ಹಣ್ಣು, ಶತವಕಾನಗಳವರೆಗೆ ಮಲಗಿದ್ದ ಬೆಟ್ಟಗಳ ತೈಲ 
ಮತ್ತು ಲೋಹಗಳಿಗಾಗಿ ಶೋಧ ನಡೆದಿದೆ. ಆದರೆ ಇದೆಲ್ಲಾ ಶಾಂತಿಗೊಂದಾ 
ಕಲಾ. 

"`` ಡೆಲ್ಫಿಯಲ್ಲಿ ಎತ್ತರವಾದ ಬೆಟ್ಟದ ತಪ್ಪಲಿನಲ್ಲಿ ಪೋಲೋನ ದೇವಾಲ 
ಯದ ನಿವೇಶನವಿದೆ. ಪ್ರಾಕೃತಿಕ ಅವಾಂತರಗಳಿಂದ ಈ ದೇವಾಲಯ ಅನೇಕ 
ಬಾರಿ ಬಿದ್ದಿದೆ, ಈಗಲೂ ಪಾಳು ಪರಿಸ್ಥಿತಿಯಲ್ಲಿದೆ. ಮುರುಕು ಕಂಬಗಳು, 
ಗಿಡ್ಡಗೋಡೆಗಳು ಇವನ್ನೆಲ್ಲಾ ಕಂಡಾಗ ಹಂಪೆಯ ನೆನಪಾಗುತ್ತದೆ. ಇಲ್ಲಿಯೇ 


ಇರುವ ವತ್ಯೂಜಿಯಂನಲ್ಲಿ | ಅಪೋಲೋ ದೇವಾಲಯದ ಪೂರ್ವೆತಿಹಾಸವಿದೆ.' 
ಅಳಿದುಳಿದ ಶಿಲ್ಪಿಕೃ ಕ ತಿಗಳ ಪ ಪ್ರದರ್ಶನವಿದೆ, ಈ ಹಾಳಿನ ಮಧ್ಯ ಓಡಾಡು 


ವುದೇ ಒಂದು ವಿಚಿತ ತ್ರ ಅನುಭವ, ವೈಲಾರ ಲಿಂಗದ ಕಾರಣಿಕದಂತೆ 
೪ `ಅಪೋಲೋನ ಆರೆಕಲ್‌ಗಳು ಗ್ರೀಕ್‌ ಚರಿತೆ ತ್ರಯಲ್ಲಿ ಕತೆಗಳಲ್ಲಿ ಹೇರಳವಾಗಿ 
"`` ಉಕ್ತವಾಗಿವೆ, ಮಾರ್ಗದರ್ಶಿ ಹೇಳಿದಂತೆ ಕಾರಣಿಕ ಹೀಗೆ ನಡೆಯುತ್ತಿತ್ತಂತೆ, 
ಕಾರಣಿಕದ ಸಮಯಕ್ಕೆ ಸುತ್ತಣ ಹಳ್ಳಿಗಳಲ್ಲಿಯ ಶೀಲವಂತ ಹದಿನಾರು 


ಅಥೆನ್ಸ್‌ : ಪಶ್ಚಿಮದ ಪಿತಾಮಹರು ೨೯ 


ವರಾಷದ ಕನ್ಮೆಯನ್ನು ಆರಿಸುತ್ತಿದ್ದರು. ಆ ಕನ ಆ ಪುಣ್ಕದಿನದಂದು 
ಅಪೋಲೋ ದೇವಾಲಯಾದ ಅಂತರ್ಗ್ಯಹದ ಗವಿಯಲ್ಲಿಯ ಕೊಳದಲ್ಲಿ ಮಿಂದು 


ಶೇತ ವಸ್ತ್ರಧಾರಿಣಿಯಾಗಿ ಬಂದು ಕಾರಣಿಕರ ಕುರ್ಚಿಯ ಮೇಲೆ" ಕುಳಿತಾಗ 
ಅಪೋಲೋ ಆ ಕನ್ಮೆಯಲ್ಲಿ ಮೂಡಿ ಭವಿಷ್ಯಸೂಚಕ ವಾಕ್ಯವನ್ನು ನುಡಿಯ 
ತ್ತಿದ್ದನು. ಅನೇಕ ಬಾರಿ ಈ ಮಾತಿನ ಅರ್ಥ ದ್ವಂದೃ ಮಯವಾಗಿರುತ್ತಿ ತ್ತು. 


ಹೀಗೆಂದು ಕೆಲವರೂ ಹಾಗೆಂದು ಕೆಲವರೂ We ಮಾಡುತ್ತಿದ್ದರು. ಮಳೆ 
ಬಂದರೂ ಸರಿ, ಮಳೆ ಬಾರದಿದ್ದ ರೂ ಸರಿ. ಅಪೋಲೋ ನುಡಿ ನಿಜವಾ 
ದಂತೆಯೇ ಆಗುತಿ, ತ್ತು, 


ಇಲ್ಲಿ ಸುತ್ತಾಡುವಾಗ ಅಮೇರಿಕೆಯ ಕ್ಕಾಲಿಫೋರ್ನಿಯಕಾದ ನಿವೃತ್ತ 
ಉಪಾಧ್ಯಾಯಿನಿ ಸ್ಪೆನ್ಸರ್‌ ಭೇಟಿಯಾದಳು. ಅಮೇರಿಕೆಯ ಮುದುಕಿಯರು 


ತುಂಬಾ ಗಟ್ಟಿಗರು. ಅವರು ಪ್ರವಾಸವಕಾಡಿದಷ್ಟು ಯಾರಿಂದಲೂ ಸಾಧ್ಯ 
ವಿಲ್ಲ. ವಯಸ್ಸಿನ ಧಾಳಿಯನ್ನು ಎದುರಿಸಿ ಅಲಂಕರಿಸಿಕೊಂಡು ದೂರದ 


ನಾಡುಗಳಿಗೆ ಪ.ವಾಸಹೊರಡುತ್ತಾ ರೆ. ಕೆಮೆರಾ ಬೈನಾಕ್ಕೂಲರ್‌ ಉಪಯೋಗಿ 
ಸುತ್ತಾರೆ. ತಂತ್ರ ಗೊತ್ತಿರದಿದ್ದ ರೂ ಕೂಡಾ ಫೋಟೋ ತೆಗೆಯುತ್ತಲೇ 
ಇರುತ್ತಾರೆ. ಹಿಂದುಮುಂದು ನೋಡದೇ ಪರಿಚಯಕ್ಕೆ ಧಾವಿಸುತ್ತಾರೆ, 


ಅ್ರಿಮತಿ ಸ್ಪೆನ್ಸರ್‌ಳಿಗೆ ಯೋಗದಲ್ಲಿ ಹಿಂದು ವೇದಾಂತದಲ್ಲಿ ವಪರೀತ ep 
ಅಮೇರಿಕೆಯ "ಕರಿ ಮತ್ತು ಬಿಳಿ ಜನಾಂಗಗಳ ಮಧ್ಯೆ ಸಮತೂಕವಿರಿಸಲ 

ಭಾರತೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಯು, ಎಸ್‌.ಎ. ಗೆ ವಲಸೆ a 
ಆಕೆಯ ಅಭಿಪಾ ಯ. ಗ್ರೀಕ್‌ ಭಾಷೆಯನ್ನ ಲದೆ ಬೇರೆ ಭಾಷೆ ಅರಿಯದ 
ಗ್ರೀಕ್‌ ಮಕ್ಕಳ ದುರ್ಗತಿಯ ಬಗ್ಗೆ ಆಕೆಯ ಹೃದಯ ಮಮ್ಮಲ ಮರು 


ಗುತ್ತದೆ. ಅಮೇರಿಕೆಯ ಜೀವನವನ್ನು ಹದಗೆಡಿಸುತ್ತಿರುವ ಹಿಪ್ಪಿಗಳೆ ಬಗ್ಗೆ 
ಆಕೆ ಕ್ರುದ್ಧಳಾಗುತ್ತಾಳೆ, ದುರದೃಷ್ಟವಶಾತ್‌ ಆಕೆಯ ಮಗಳೂ ಕೆಲದಿನ 
ಹಿಪ್ಪಿ ತತ್ವಕ್ಕೆ ಮನಸೋತಿದ್ದಳಂತೆ. ಆದರೆ ಈಗ ಮನುಷ್ಯಳಾಗಿ ಅಭ್ಯಾಸ 
ವಂಂದುವರಿಸಿದ್ದಾಳಣತೆ. ಅಮೇರಿಕೆಯಲ್ಲಿ ಬಹುತೇಕ ಎಲ್ಲಾ ತಂದೆ ತಾಯಿ 


ಗಳು ಈ ರೀತಿಯ ವಠಾನಸಿಕ ಬಾಧೆಗೆ ಗುರಿಯಾಗಿರಬಹುದೇ ? 
ಅಥೆನ್ಸ್‌ ನಗರದ ಇನ್ನೊಂದು ಮುಖ ನಮಗೆ ಪರಿಚಯವಾಯಿತಾ. 


ಡೆಲ್ಫಿಯಿಂದ ಮರಳಿದ ಮೇಲೆ ಸಂಜೆಯ ಹೊತ್ತು ನಾನು, ನನ್ನ ತಮ್ಮ ಹಾಗೇ 
ಅಥೆನ್ಸ್‌ ಬೀದಿಯಲ್ಲಿ ಅಡ್ಡಾಡಾತ್ತಿದೆವು. ಒಂದಾ ಚೌಕದಲ್ಲಿ ತಿರುಗಾಡುವಾಗ 


ಒಬ್ಬ "ಹಾಯ್‌' ಎಂದು ವಕಾತನಾಡಿಸಿದ. ಸರಿ, ನಾವು ಉಭಯಕುಶಲೋಪರಿ 


*ಬಹುರೂಪಾ ವಸಂಂಧರ್ಮ್ಹಾ? ೩೦ 


ವಾತಾಡುವುದರಲ್ಲಿ ಅವನು ಗ್ರೀಕ್‌ ಮಹಿಳೆಯರ ಸೌಂದರ್ಯದ ವರ್ಣನೆ ವಕಾಡ 
ತೊಡಗಿದ. ನಮಗೆ ಕೊಂಚ ಅಚ್ಚರಿಯಾಯಿತು, ಅನಂತರ ಕಿಸೆಯಿಂದ ಒಂದು 
ಕಾರ್ಡು ತೆಗೆದು ನೀಡಿದ, ಬಹಳ ಸೋವಿ, ಬಹಳ ಸುಂದರ ಎಂದ. ಆಗ ನಮಗೆ 
ಅರ್ಥವಾಯಿತು ಇವನಾ "ಸಿರ್‌ಪಕಡು ಸಿಂಗಾರಾ' ಎಂದು, ವೇಶ್ಮಾವ ತ್ತಿ, 
ಬೆತ್ತಲೆ ಕುಣಿತದ ಕ್ಲಬ್‌ಗಳು ಈಗ ಹೆಚ್ಚಾಗಿವೆ. ವಿದೇಶೀ ಪ್ರವಾಸಿಗಳಿಗಾಗಿ ಈ 
ಜನ ಹಾತೊರೆಯುತ್ತಾರೆ. ಇವರ ಬಾಧೆಯಿಂದ ತಪ್ಪಿಸಿಕೊಳ್ಳುವುದೇ ನವಕಿ 
ಗೊಂದು ಕೆಲಸವಾಗಿತ್ತು. 

ಆಕ್ರ್ಟೊಪೋಲಿಸ್‌ನಲ್ಲಿ ಬೆಳಕು ವಾತ್ತಾ ಶಬ್ದದ (ಸೌಂಡ್‌ ಅಂಡ್‌ ಲೈಟ್‌) 
ನಾಟಕವನ್ನು ನೋಡುವಾಗ ಪ್ರವಾಸದಲ್ಲಿದ್ದ ಭಾರತೀಯ ಎಂಜನೀಯರೊಬ್ಬರ 
ಪರಿಚಯವಾಯಿತು, ಎಸ್ಸೋ ಕಂಪನಿಯ ಅನೇಕ ಭಾರತೀಯ ಎಂಜನೀಯಾರರ 
ಗತಿಂಪು ಕೂಡಾ ದೊರಕಿತು. ದೂರದ ನಾಡಿನಲ್ಲಿ ನಮ್ಮವರನ್ನು ಕಂಡಾಗ ಹಾಲಂ 
ಸಕ್ಕರೆ ಸಿಕ್ಕಷಶ್ತಿ ಸಂತೋಷವಾಗುತ್ತದೆ. ನವ್ಮೂ ನಾಡಿನಲ್ಲಿ ನಾವು ಗಮನಿಸದೆ 
ನಿರ್ಗವಾಸಬಹಾದಾದ ವಿಷಯಗಳು ಪರದೇಶದಲ್ಲಿ ಆಮೂಲ್ಯವೆನಿಸುತ್ತವೆ, 

ಯಾಗೋಸ್ಲಾವ್‌ ವಿವಠಾನ ಸಾರಿಗೆ ಸಂಸ್ಥೆಯಲ್ಲಿ ಅಥೆನ್ಸ್‌ ಬಿಟ್ಟು ಬೆಲ್‌ 
ಗ್ರೇಡ್‌ಗೆ ಪಯಣಿಸುವಾಗ ಹೃದಯ ಭಾರವಾಗಿತ್ತು. ಆಥೆನ್ಸ್‌ ಬಿಡಲು ಮನಸ್ಸು 
ಒಪ್ಪದಾಗಿತ್ತಿ. ಅಥೆನ್ಸ್‌ ಜೀವಕಳೆಯಿಂದ ತುಂಬಿ ತುಳುಕುತ್ತಿತ್ತು. ನಮ್ಮ 
ಜೀವನಕ್ಕೂ ಇತಿಹಾಸಕ್ಕೂ ಗ್ರೀಸ್‌ ಜನರ ಜೀವನ ಇತಿಹಾಸಗಳಿಗೂ ಏನೋ 
ಒಂದು ರೀತಿಯ ಪುರಾತನ ನಂಟೂ ಪ್ರಕಾಶಮಾನವಾಗಿ ಅಂತಃಕರಣವನ್ನು 
ಕಲಕುತ್ತಿತತ್ತಿ. ಗ್ರೀಕ್‌ ಜನರ ಸ್ನೇಹಭಾವ, ಸುಂದರ ರಮ್ಮ ಪ್ರಕೃತಿ ಮತ್ತು 
ಜಾಜ್ವಲ್ಕವಕಾನವಾದ ಇತಿಹಾಸ, ಅದರೊಂದಿಗೆ ಮಿಗಿಲಾದ ಚೆಲುವಿನ 
ಗ್ರೀಕ್‌ ಜನಾಂಗ ನಮ್ಮನ್ನು ಸೆಳೆದಿದ್ದವು. 


ಯುಗೋಸಾ ವಿಯ; ಬೆಲ್‌ಗ್ರೇಡ್‌ 
ಛ ಸಮಾಜವಾದದ ಸಂಕ್ರ್‌ ಮಣ 


ಅಥೆನ್ಸ್‌ನಿಂದ ಯುಗೋಸ್ಲಾವ್‌ ಏರ್‌ಲೈನ್ಸ್‌ ನಲ್ಲಿ ಬೆಲ್‌ಗ್ರೇಡ್‌ಗೆ ಹೊರ 
ಟುಗ ಕಮ್ಯುನಿಸ್ಟ್‌ ರಾಜ್ಯದ, ಟಿಟೋ ರಾಜ್ಯದ, ಪ್ರವಾಸದ ಬಗ್ಗೆ ನನ್ನಲ್ಲಿ ಮಿಶ್ಚ 
ಭಾವನೆಗಳಿದ್ದವು, ರಾತ್ರಿ ಹತ್ತು ಗಂಟೆಯ ಹೊತ್ತಿಗೆ ನಾವು. ಬೆಲ್‌ಗ್ರೇಡ್‌ ಸೇರ 
ಬೇಕಿತ್ತು. ಯುಗೋಸ್ಲಾವಿಯದ ಮೊದಲ ತಾಣ ಡುಬ್ರೊವ್‌ನಿಕ್‌ನಲ್ಲಿ ನವತ್ಮಿ 
ವಿಮಾನ ತಂಗಿತು, ಮುಂಜಾಗ್ರತೆಯ ಕಮ್ಯುನಿಸ್ಟ್‌ ಸರ್ಕಾರ ಇಲ್ಲಿಯೇ ನವು, 
ಪಾಸ್‌ಪೋರ್ಟ್‌, ವೀಸಾ ವಗೈರಾ ಪರಿಶೀಲಿಸಿ ಲೌಂಜ್‌ಗೆ ಕಳಿಸಿದರು. 
“ಮಠಿಂದಿನ ನವ್ಮೂ ಪಯಣ ಎಷಕ್ತಿ ಹೊತ್ತಿಗೆ?” ಎಂದರೆ ಸಂಚಾಲಕರು 
“ಕೆಲವೇ ನಿಮಿಷಗಳಲ್ಲಿ” ಎಂದರು. ಆದರೆ ಕೆಲವು ಗಂಟೆಗಳೇ ಸಂದರೂ ಕೂಡಾ 
ನಮ್ಮ ವಿವಕಾನ ಬರಲಿಲ್ಲ. ರೋವರ್‌ನಿಂದ ಹೊರಟ ವಿವಣನ ಅನಿವಾರ್ಯ, 
ಕಾರಣಗಳ ಮೂಲಕ ಬೆಳಗಿನ ' ಮೂರು ಗಂಟೆಗೆ ಬಂದಿತು. ಡಾಬ್ರೊವ್‌ನಿಕ್‌ 
ಸುಂದರವಾದ ವಿವಕಾನನಿಲ್ದಾಣ ಪಡೆದಿದೆ, ಆದರೆ ನಮಗೋ ನಿದ್ರೆಯ 
ಸಮಯ. ಆದರ ಮೇಲೆ ಅನಿರೀಕ್ಷತತೆ. ಸರಿ ಅಲ್ಲಿ ಇಲ್ಲಿ ತಿರಾಗಾಡಕಿವುದಂ: 
ಕೆಫೆಯಲ್ಲಿ ಚಾ ಕುಡಿಯುವುದು ನಡೆಸಿದೆವು. ನಮ್ಮ ಅಭಿಪ್ರಾಯದ ಪ್ರಕಾರ 
ಕವಖ್ಯನಿಸ್ಟ್‌ ರಾಜ್ಯದಲ್ಲಿ ಭಯದ ಆವರಣವಿರುತ್ತದೆ ಎಂದಕೊಂಡಿದೆವು. 


೩೨ “ಬಹುರೂಪಾ ವಸುಂದರ್ಲ್ಲಾ' 


ಆದರೆ ಇಲ್ಲಿ ಅದಾವುದೂ ಇದಿಲ್ಲ. ಪರಿಚಾರಿಕೆಯರು ಪರಿಚಾರಕರೊಂದಿಗೆ 
ನಗುತ್ತಾ ಹರಟೆ ಹೊಡೆಯುತ್ತಾ ಪ್ರೇನುಸಲ್ಲಾಪ ನಡೆಸಿದ್ದೆರು. ನಿಲ್ದುಣದಲ್ಲಿ 


ಮೂಲೆಯೊಂದರಲ್ಲಿ ಮೂವರು ಹಿಪ್ಪಿಗಳು ಮಲಗಿದ್ದರು. ಅವರಲ್ಲಿ ಒಬ್ಬಳ ತಿ 
ಹುಡುಗಿ ಕೆನಡಾದ ಮಾಂಟ್ರಿಯಲ್‌ನವಳು. ಇನ್ವಿಬ್ಬರು ಹುಡುಗರು ನಾರೆ 


ಯವರು. ಕೆಲಹೊತ್ತಿನ ಮುಂಚೆ ಅವರಲ್ಲಿ ಒಬ್ಬನು ಎದ್ದು ಸ್ಲಾಟ್‌ ಮೆಷಿನ್ಯ 
ನಿಂದ ಪಾನೀಯಾವೊಂದನ್ನು ತೆಗೆದು ಕುಡಿದು, ನಮ್ಮನ್ನು ವಕಾತನಾಡಿಸಿದ, 


ಉಭಯಕುಶಲೋಪರಿ ಆದಮೇಲೆ ಕುತೂಹಲದಿಂದ ಅವರ ತತ್ವದ ಬಗೆಗೆ ಕೇಳಿ 
ದೆವು. ಆದಕ್ಕೆ ಅವನು “ನನಗೆ ಏನೂ ಗೊತ್ತಿಲ್ಲ. ನನಗೆ ಯಕಾವ ರೀತಿಯ ಆಶೆ 


ಆಮಿಷಗಳಿಲ್ಲ. ನಾನೀಗ ತತ್ವಶಾಸ್ತ್ರದ ಅಧ್ಯಯನ ನಡೆಸಿದ್ದೇನೆ. ಎಲ್ಲಕ್ಕಿಂತ 


ಮೊದಲು ವಕಾನವನಾಗಲು ಪ್ರಪಂಚವನ್ನು ಸಾತ್ತಬೇಕು” ಎಂದ, ವಿವಾನ 
ನಿಲ್ದಾಣದ ಹೊರಗಡೆ ಮಳೆ ಸುರಿಯುತ್ತಿತ್ತು. ಪರಿಚಾರಿಕೆ ನಿಮಿಷಕ್ಕೊಮ್ಮೆ 


ಗಂಟಲು ಹರಿದುಕೊಳ್ಳುತ್ತಿದಳು. ಈ ಜನಕ್ಕೆ ಮೆಲ್ಲಗೆ ವಕಾತನಾಡಲಾ ಬರುವು 
ದಿಲ್ಲವೇ? ಯುನೈಟೆಡ್‌ ನೇಷನ್ನಿನ ಗಿಫ್ಟ್‌ ಸೆಂಟರ್‌ನಲ್ಲಿ ಕೆಲಸ ಮಾಡುವ ಓರ್ವ 


ಮಹಿಳೆ ಇಲ್ಲಿ ನಮಗೆ ಪರಿಚಿತಳಾದಳು. ಆಕೆ ಕರಕುಶಲ ವಸ್ತುಗಳ ಖರೀದಿ 
ಗೆಂದು ಪೂರ್ವ ಯೂರೋಪ್‌ ರಾಷ ಗಳ ಪರ್ಯಟನೆಗೆ ಹೊರಟದಳಾ. ಬೆಲ್‌ 


ಗ್ರೇಡ್‌ ಸೇರಿದಾಗ ಬೆಳಗಿನ ನಾಲ್ಕೂವರೆಯಕಾಗಿತ್ತು. ಆಲ್ಲೆಯೂ ಮುಳೆ ಸುರಿ 
ಯುತ್ತಿತ್ತು. ಸರಿ, ಟರ್ಮೀನಲ್‌ ಬಸ್‌ನಲ್ಲಿ ತೇಳಿ ಅಲ್ಲಿಂದ ಹತ್ತಿರದ ಎಕ್ಸೆಲ್ಫಿ 
ಯರ್‌ ಹೊಟೇಲ್‌ ಸೇರುವ ಹೊತ್ತಿಗೆ ಚಳಿ ಮಳೆಗೆ ಸಿಲುಕಿ ಸಿಗಡಿಯರಾಗಿದ್ದವು- 
ಸರಕಾರೀ ವ್ಯವಸ್ಥೆಯೇ ಇಷ್ಟು. ಕಮ್ಮುನಿಸ್ಟ್‌, ಸೋಶಿಯಲಿಸ್ಟ್‌ ಯಕಾ ಪ್ರಜಾ 
ಪ್ರಭುತ್ವ ರಾಜ್ಯಪದ್ಧತಿ, ಯಾವುದೇ ಇರಲಿ ವ್ಯವಹಾರವನ್ನು ಸರಕಾರ 


ಮಾಡಿದರೆ ಅವಾಂತರವೇ ಹೆಚ್ಚು 
ಬೆಲ್‌ಗ್ರೇಡ್‌ ಸುಂದರವಾದ ನಗರ. ಹಿಮದಿಂದ ಮುಚ್ಚಲ್ಪಟ್ಟ ಈ 


ನಗರವನ್ನು ಮೊದಲಬಾರಿಗೆ ಕಂಡ ಜನರು ಬಿಳಿಯನಗರ (ಬೆಲ್‌ಗ್ರಿಡ್‌) ಎಂದು 
ಕರೆದರು. ಇತಿಹಾಸದಂತೆ ಈ ನಗರ ೨೮ ಸಲ ಪತನವಾಗಿದೆ, ಮತ್ತೆ ಜನಿಸಿದೆ * 
ನಮ್ಮ ವಕಾರ್ಗದರ್ಶಿ ಹೇಳಿದ ಪ್ರಕಾರ ಯುಗೋಸ್ಲಾವ್‌ ದೇಶಕ್ಕೆ ೧ ರಾಜಧಾನಿ, 
೨ ಲಿಪಿ ೩ ಭಾಷೆ. ೪ ಜನಾಂಗ, ೫ ರಾಜ್ಯಗಳಿವೆ. ಮೊದಲ ಮತ್ತು ಎರಡನೇ 
ಪ್ರಪಂಚ ಯುದ್ಧಗಳಲ್ಲಿ ಸಂಗ್ರಹಿಸಿದ ವೈರಿಗಳ ವಕಾರಕಾಸ್ತ್ರಗಳನ್ನು ವಾಹನ 
ಗಳನ್ನು ಅವರ ಇತಿಹಾಸದ ಸ್ಮಾರಕವಾಗಿ ಉಳಿದಿರುವ ಕೋಟೆಯಲ್ಲಿ ಕಾಣ 


ಯುಗೋಸ್ಲಾವಿಯ ; ಸವಕಾಜವಾದದ ಸಂಕ್ರಮಣ ೩೩ 


ಬಹಾದು. ಈ ನಗರದ ಮತ್ತು ದೇಶದ ಸ್ವಾತಂತ್ರ್ಯದ ಚಿಹ್ನೆಯಾಗಿ ನಿಂತಿರಂವ 
ಸ್ವಾತಂತ್ರ್ಯ ಪ್ರತಿಮೆ ಗಂಭೀರವಾಗಿದೆ. ಯೂರೋಪಿನ ಪ ಮುಖ ನದಿಗಳಾದ 
ಡ್ಮಾನ್ಕೂಬ್‌ ಮತ್ತು ಸ್ಲಾವಾ ನದಿಗಳ ಸಂಗಮದಿಂದ ಉಂಟಾದ ದ್ವೀಪದ 
ಮೇಲೆ ಬೆಲ್‌ಗ್ರೇಡ್‌ ಸ್ಥಾಪಿತವಾಗಿದೆ. ನಗರದ ಅನೇಕ ರಸ್ತೆಗಳಿಗೆ ಸ್ವಾತಂತ್ರ್ಯ 


ವೀರೆರ ಹೆಸರುಗಳನ್ನು, ರಾಷ್ಟ್ರೀಯ ಮಹತ್ವದ ದಿನಾಂಕದ ಹೆಸರುಗಳನ್ನು 
ಇಟ್ಟಿದ್ದಾರೆ. ನಗರದ ಎಲ್ಲೆಡೆಗೆ ಹಸಿರೋ ಹಸಿರು. ಬೇಕಾದಷ್ಟು ಹೂವಿನ ಗಿಡ 


ಗಳು. ಗಂಗೆ ಯಮುನೆಯರ ಸಂಗಮದಂತೆ ಸ್ಲಾವಾ ಮತ್ತು ಡ್ಮಾನ್ಕೂಬ್‌ 
ಸಂಗವ. ಸ್ಲಾವಾ ಕೆಂಪು ನೀರಾದರೆ ಡ್ಕಾನ್ಕೂಬ್‌ ಹಾಲಿನಂತೆ ಬಿಳಿನೀರಂ. 
ದಟ್ಟವಾದ ಮಂಜಿನಿಂದ ಕವಿದ ಬೆಲ್‌ಗ್ರೇಡ್‌ ಮುಸುಕಿನಲ್ಲಿರುವ ವಕಾಯಸಿಂಗೆ 
ನೆಯಾಂತೆ ಆಕರ್ಷಕ. ಆದರೆ ಮೈಕೊರೆವ ಕುಳಿರ್ಗಾಳಿ ಭಾರತೀಯರಿಗೆ ತಡೆ 
ಯಲು ಅಸಾಧ್ಯ. 


ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟನೆ ವಾಡುವುದು ಸೂಕ್ತವೆನಿಸುತ್ತದೆ. 
ಕೆನಡಾದ ಬ್ರಿಟಿಷ್‌ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್‌ ಆಗಿರುವ 
ನನ್ನ ಅಣ್ಣ ಅನೇಕ ಕನ್ನಲ್ಪಿಂಗ್‌ ಕೆಲಸಗಳನ್ನು ಮಾಡುತ್ತಾರೆ. ಆಂತಹ ಕೆಲಸದ 
ದೃಷ್ಟಿಯಿಂದ ಅನೇಕ ಬಾರಿ ಆತನಿಗೆ ಯೂರೋಪ್‌ ಪ್ರವಾಸ ಅನಿವಾರ್ಯ 
ವಾಗುತ್ತದೆ, ಅನೇಕ ಬಾರಿ ಆತ ರಿಸರ್ಚ್‌ ದೃಷ್ಟಿಯಿಂದಲೂ ,ಯೂರೋಪ್‌ಗೆ 


ಪಯಣಿಸಬೇಕಾಗುಕ್ತದೆ. ಇಂತಹ ಪ್ರಯಕಾಣಗಳಿಗೆ ಕೆನಡಾದ ಸಿ ಪಿ. ಏರ್‌ 
ಮತ್ತು ಏರ್‌ ಕೆನಡಾ ಸಂಸ್ಥೆಯವರು ಸಂಶೋಧನೆಯನ್ನು ಪ್ರೋತ್ಸಾಹಿಸುವ 


ಒಂದೇ ದೃಷ್ಟಿಯಿಂದ ಫ್ರೀ ಪಾಸ್‌ ನೀಡುತ್ತಾರೆ. ಅಂತಹ ಒಂದು ಸಂಶೋಧನಾ 
ಪ್ರಯಾಣದಲ್ಲೇ ಯೂರೋಪಿಗೆ ಬಂದಿದ್ದ ಅಣ್ಣ ತನ್ನ ಎಲ್ಲಾ ಕೆಲಸ ಮುಗಿಸಿ 
ನಮ್ಮೊಂದಿಗೆ ಕೆಲದಿನ ಸುತ್ತಾಡುವ ಯೋಚನೆಯಿಂದ ಹೆಚ್ಚಿನ ರಜೆಪಡೆದು 
ಬೆಲ್‌ಗ್ರೇಡಿನಲ್ಲಿ ಕಾದಿದ್ದರು ಮುಂದೆ ರೋಮ್‌ ಮತ್ತು ಪ್ಮಾರಿಸ್‌ಗಳಲ್ಲಿ 
ಅವರೊಡನೆ ನಾವು ಕಳೆದ ಸಮಯವನ್ನು ಮರೆಯಲು ಸಾಧ್ಯವೇ ಇಲ್ಲ. 
ಪ್ಯಾರಿಸ್‌ನಲ್ಲಿ ಅವರನ್ನು ಬೀಳ್ಕೊಡುವಾಗ ನಮ್ಮ ದೇಹದ - ಚೈತನ್ಮದ 
ಹನಿ ಹನಿ ಆರ್ದ್ರತೆಯಿಂದ ಕರಗಿತ್ತು. 

ದೇಶದ ಆರ್ಥಿಕ ವಹಿವಾಟೆಲ್ಲ ಸರಕಾರದ ಗುತ್ತಿಗೆಗೆ ಒಳಗಾಗಿದೆ. 
ಪ್ರತಿಯೊಂದು ಉದ್ದಿಮೆ, ವ್ಯವಹಾರ, ಆಸ್ತಿಪಾಸ್ತಿ ಪ್ರತಿಯೊಂದು ಹಣಗಳಿ 


೩೪ "ಬಹುರೂಪಾ ವಸಾಂಧರ್ನಾ' 


ಕೆಯ ಚಟುವಟಿಕೆ ಸರಕಾರದ ಅಂಗವಾಗಿದೆ. ಟಿಟೋ ಅಧಿಕಾರಕ್ಕೆ ಬಂದ 
ಮೇಲೆ ಸಾವಕಾನ್ಕ ಜನರ ಸಂಕಷ್ಟನಿವಾರಣೆಗೆ ಬಹುಮುಖ ಪ್ರಯತ್ನ ವಾಡಿ 
ದಾರೆ. ಮುಖ್ಯವಾಗಿ ಗುಡಿಸಲುಗಳು ವರಾಯವಾಗಿವೆ. ಜನರ ವಸತಿಗಾಗಿ 
ರಾಕ್ಷಸಗಾತ್ರದ ಗಗನಚುಂಬಿ ಕಟ್ಟಡಗಳನ್ನು ಕಟ್ಟಲಾಗಿದೆ, ಕೆಲ ಚಿಕ್ಕ ಚಿಕ್ಕ 
ವ್ಯಾಪಾರಗಳನ್ನು ವ್ಯಕ್ತಿಗಳಿಗೇ ಬಿಟ್ಟುಕೊಡಲಾಗಿದೆ. ವ್ಯವಸಾಯವೆಲ್ಲ ಎರಡೇ 
ರಂಗಗಳಲ್ಲಿದೆ, ಒಂದನೆಯದು ಸಹಕಾರೀರಂಗ, ಮತ್ತೆ ಎರಡನೆಯದು 
ಸರಕಾರೀ ರಂಗ. ಪ್ರತಿಯೋರ್ವ ವ್ಯಕ್ತಿಗೆ ಅವರ ಯೋಗ್ಯತೆಗೆ ಕಕ್ಕ ಕೆಲಸ 
ನೀಡಲಾಗುತ್ತದೆ. ವಾಕ್ಕಳ ವಿದ್ಯಾಭ್ಯಾಸಕ್ಕೆ ಅಲೌವೆನ್ಸ್‌, ವೃದ್ಧಾಪ್ಯಕ್ಕೆ ಅಲೌ 
ವೆನ್ಸ್‌ ಹೀಗೆ ಹಲವಾರು ರೀತಿಯ ಅಲೌವೆನ್ಸ್‌ ನೀಡಲಾಗುತ್ತದೆ. ತೆರಿಗೆ 
ತೀರಾ ಕಡಿಮೆ. ಏಕೆಂದರೆ ಸರಕಾರ ಉದಧಿಮೊಯಲ್ಲಿ, ಮನೆಗಳ ಬಾಡಿಗೆಯಲ್ಲಿ 
ಸಾಕಷ್ಟು ಗಳಿಸುತ್ತದೆ. ವಖಷ್ಕರಗಳು ಇಲ್ಲಿ ಕಾನೂನುಬಾಹಿರ. 


ಆದರೆ ಟ್ಯಾಕ್ಸಿ ಡ್ರೈವರನಲ್ಲಿ, ಕಾರಕೂನನಲ್ಲಿ, ವೇಟರ್‌ನಲ್ಲಿ ಇನ್ನಷ್ಟು 
ಗಳಿಸಬೇಕೆಂಬ ಆಶೆ ಇಲ್ಲದಿಲ. ಒಬ್ಬ ನಮಗೆ ಗಂಟು ಬಿದ್ದು ನಗರ ತೋರಿಸಿದ: 
ಮೂವರಿಗೆ ೨೫ ಡಾಲರು ಟ್ಯಾಕ್ಸಿಗೆಂದೂ ಮತ್ತಾ ವರಾರ್ಗದರ್ಶಿ ಕೆಲಸವಕಾಡಿದ 
ಅವನಿಗೆ ೫ ಡಾಲರೆಂದೂ ನೀಡಿದೆವು. ಆದರೂ ಅವನ ಆಶೆ ತೀರಲಿಲ್ಲ. 
ವಕಾನವನ ಮೂಲಭೂತ ಆಶೆ ಎಂತಹ ಪರಿಸ್ಥಿತಿಯಲ್ಲೂ ದಾರಿ ಕಾಯುಶಿ_ ರು 
ತ್ತದೆ. ಕೊರೆಯುವ ಚಳಿಗಾಲ, ಜಿಟಿನುಳೆ, ದಟ್ಟ ಇಬ್ಬನಿಯ ಆವರಣದಲ್ಲಿ 
ಬೆಲ್‌ಗ್ರೇಡ್‌ ನೋಟ ರಮ್ಮವಾಗಿತ್ತು. ಅಧ್ಯಕ್ಷ ಟಿಟೋ ಅವರ ಮನೆಯಕಿ 
ಹತ್ತಿರ ಉಗ್ರಕಾವಲಿದೆ. ಬೆಲ್‌ಗ್ರೇಡಿನ ಉನ್ನತ ಸ್ಥಳದಲ್ಲಿ ಸುಂದರವಾದ 
ಉದ್ಕಾನವನದ ಮಧ್ಯದಲ್ಲಿ ಟಿಟೋ ಅವರ "ವಿಲ್ಲಾ' ಇದೆ. 

ಇಲ್ಲಿಯ ನ್ಮಾಷನಲ್‌ ಆರ್ಟ್‌ಗ್ಮಾಲರಿ ಕಟ್ಟಡ ಶಿಲ್ಪದ ದೃಷ್ಠಿ ಯಿಂದ, 
ಕಮ್ಯೂನಿಸ್ಟ್‌ ಕಲಾವಕಾದರಿಯ ದೃಷ್ಟಿಯಿಂದ ಗಮನಿಸಬೇಕಾದದ್ದಿದೆ. 
ಗ್ಯಾಲರಿಯನ್ನು ಚಿತ್ರಶಾಲೆಯ ಪರಿಪೂರ್ಣ ಉಪಯೋಗಕ್ಕೆಂದು ವಿಶೇಷವಾಗಿ 
ನಿರ್ಮಿಸಿದ್ದಾರೆ, ಗ್ಯಾಲರಿಯ ಒಂದು ಮೂಲೆಯೂ ವ ರ್ಥವಾಗೂವಂತಿಲ್ಲ. 
ಇಲ್ಲಿ ಪುರಾತನ ಕಲಾವಿದರ ಯಾವ ಚಿತ್ರಗಳೂ ಇಲ್ಲ. ಇರುವ ಚಿತ್ರಗಳೆಲ್ಲ 
ಯುಗೋಸ್ಲಾವ್‌ ಪರಿವರ್ತನೆಯಾದ ಮೇಲೆ ಅಥವಾ ಕ್ರಾಂತಿ ಸವಂಯದಲ್ಲಿ. 


ಯುಗೋಸ್ಲಾವಿಯ ; ಸವಾಾಜವಾದದ ಸಂಕ್ರಮಣ ೩೫ 


ತಯಾರಾದವು/1ಳು. ಬಹಳಷ್ಟು ಚಿತ್ರಗಳ ವಿಷಯ ಮಾನವನ ದುಃಖ, 
ದಲಿತವರ್ಗದ ಶೋಷಣೆ ಮತ್ತು ಸಮಾಜವಾದದ ಸುಖ. ಅನೇಕ ಚಿತ್ರ 
ಗಳು ಶ್ರೀಮಂತರ ಅಟ್ಟಹಾಸಗಳನ್ನು, ಯುದ್ಧದ ಭೀಕರತೆಯನ್ನು ಚಿತ್ರಿ 
ಸುತ್ತವೆ. ಕುಡುಕರ, ಕೊಲೆಗಡುಕರ ನ್ಯಾಯಬಾಹಿರರ, ಸವಕಾಜಕಂಟಕರ 
ಅನೇಕ ಚಿತ್ರಗಳನ್ನು ಇಲ್ಲಿ ಕಾಣುತ್ತೇವೆ, ಅಪ್ಪಿತಪ್ಪಿಯಾದರೂ ಕೂಡಾ 
ಪ್ರಕೃತಿಯ ರವ್ಯೂ ನೋಟವಾಗಲೀ ಜೀವನದ ಮಧುರ ಸಂಗಾತಿಗಳಾಗಲೀ 
ದೇವರ ಮತ್ತು ಮಕ್ಕಳ ಚಿತ್ರಗಳಾಗಲೀ ಇಲ್ಲ ಇಲ್ಲ. ಸಂಬದ್ಧ ಸವಕಾಜ 
ವಾದೀ ಜೀವನದಲ್ಲಿ ಅವೆಲ್ಲಾ ಅಸಂಬದ್ಧವೋ ಏನೋ? 


ನ್ಯಾಷನಲ್‌ ಗ್ಯಾಲರಿಯನ್ನು ನಾವು ಸುತ್ತುತ್ತಿರುವಾಗ ಭಾರತದಿಂದ 
ಸಂದರ್ಶನಕ್ಕೆ ಬಂದ ಪಾರ್ಲಿಮೆಂಟರಿ ನಿಯೋಗವೊಂದು ಅಲ್ಲಿಗೆ ಬಂದಿತು. 
ಈ ನಿಯೋಗದಲ್ಲಿ ಶ್ರೀ ಜಗನ್ನಾಥರಾವ್‌ ಜೋಷಿಯವರಿದ್ದೆರು. ನಿಯೋಗದ 
ಮುಖಂಡರಾಗಿ ಶ್ರೀ ನೀಲಂ ಸಂಜೀವರೆಡ್ಡಿಯವರಿದ್ದರು. ನಮ್ಮನ್ನು ನೋಡಿ 
ಅವರಿಬ್ಬರೂ ವಕಾತನಾಡಿಸಿದರು. ತುಂಬು ಅಂತಃಕರಣದಿಂದ ಎಲ್ಲಾ ವಿಚಾರಿ 
ಸಿದರು. ಕನ್ನಡಿಗರನ್ನು ನೋಡಿ ಜೋಷಿಯವರಂತೂ ಖುಷಿಯಾದರು, 
ರಾಯಲಸೀಮೆಯ ಜನರೆಂಬ ವಾತ್ಸಲ್ಯದಿ-ದ ಸಂಜೀವರೆಡ್ಡಿಯವರು ಖುಷಿ 
ಯಾದರು. ಎಲ್ಲೂ ಸೇರಿ ಒಂದೆರಡುಫೋಟೋ  ತೆಗೆಸಿಕೊಂಡೆವು. ಬೆಲ್‌ 
ಗ್ರೇಡಿನ ನಮ್ಮ ರಾಯಭಾರಿ ಕಛೇಠಿಯಲ್ಲಿ ಕೆಲಸ ವಠಾಡುವ. ಕನ್ನಡಿಗ 
ರೊಬ್ಬರು ಕ್ಲಿಕ್‌ ವಕಾಡಿದರು. ನಮ್ಮ ಹೋಟೆಲ್ಲಿನ ವೇಟರರಾ ವಿಚಿತ್ರ 
ರಾಗಿದ್ದರು. ಅವರಿಗೆ ೨೪ ತಾಸಾ ಟೆಲಿವಿಷನ್‌ ನೋಡುತ್ತಾ ಕಾಲ ಕಳ 
ಯುವುದೇ ಕೆಲಸ. ವಕ್ಕಾನೇಜರ್‌ಗೆ ಟೆಲಿವಿಷನ್‌ ಆಫ್‌ ಮಾಡುವುದೇ ಕೆಲಸ. 
ಇವರಿಗೆ ಅವನ ಬೆನ್ನ ಹಿಂದೆ ಆನ್‌ ವರಾಡುವುದೇ ಕೆಲಸ. ತಿಂದದ್ವೆಕ್ಕೆ 
ಉಂಡದ್ವಕ್ಕೆ ಬಿಲ್‌ ಕೊಡುವುದಿಲ್ಲ. ಅವರು ಕೇಳಿದಷ್ಟು ಕೊಡಬೇಕು. 
ಕವರ್‌ ಛಾರ್ಜ ಇದೆಯೆಂದರೆ ಇದೆ. ಇಲ್ಲವೆಂದರೆ ಇಲ್ಲ. ಅವರಿಷ್ಟ. 
ಸರಕಾರೀ ಹೋಟೆಲ್‌. ಕಮ್ಯುನಿಸ್ಟ್‌ ಸರಕಾರ ಅಂದವೆಕೀಲೆ ಅವರ ವಕಾತೇ 
ವೇದವಾಕ್ಕ. ಇವರು ಸಾಕಷ್ಟು ಪ್ರತ್ಯೇಕ ದುಡ್ಡು ಮಾಡುತ್ತಿರುವರೆಂಬುದ 
ರಲ್ಲಿ ಸಂಶಯವೇ ಇಲ್ಲ. 


೩೬ "ಬಹುರೂಪಾ ವಸುಂಧರ್ಲ್ವಾ' 


ಇಲ್ಲಿಯ ರುಷ್ಟ್ರೀಯ ರಂಗಮಂದಿರದಲ್ಲಿ ಬ್ಯಾಲೆ ಉತ್ಸವ ನಡೆಯ 
ತ್ತಿತ್ತು, ಅಪೂರ್ವವಾದ ಕಲೆಯ ನಿಷ್ಣಾತರ ಒಂದು ಆಟವನ್ನು ನೋಡಿ 
ದೆವು. ಕೊಡಗನ್ನು ನಡೆದೇ ನೋಡಬೇಕು ಎಂಬಂತೆ ಬ್ಯಾಲೆಯನ್ನು 
ನೋಡಿಯೇ ಆನಂದಿಸಬೇಕಾ. 

ಮತ್ತೆ ಬೆಲ್‌ಗ್ರೇಡಿನ ರೋವರ್‌ ಹಾದಿ ಹಿಡಿದಾಗ ನಮಗೆ ಮಿಶ್ರ 
ಭಾವನೆಗಳೇ ಇದ್ದವು. ನಮಗೆ ದೂರವೂ ಇಲ್ಲ ಹತ್ತಿರವೂ ಇಲ್ಲ ಬೆಲ್‌ 
ಗ್ರೇಡ್‌, ಆದರೆ ಬೆಲ್‌ಗ್ರೇಡ್‌ ಬಿಡುಗಡೆಯಿಲ್ಲ. 


೫ | . ಅತಿಹಾಸಭರಿತ ಇಟಲಿ 
ರೋಮೂಂಚಕಾರಕ. ರೋಮ 


ಅದ್ದು ತ ರೋವಕಾಂಚಕ | ರೋವರ್‌ ನಗರದ ವಿವಕಾನ ನಿಲ್ದಾಣ 
ಪೂರ್ವ ಪಶ್ಚಿಮ ಪ್ರಪಂಚಗಳ ಸಂಗಮಸ್ಥಾನ. ಪ್ರಪಂಚದ ಎಲ್ಲಾ ಕಡೆಯ 
ಎಲ್ಲಾ ಕಂಪೆನಿಯು ವಿವಕಾನಗಳನ್ನು ಇಲ್ಲಿ ಕಾಣಬಹುದಾ. ಫಿಯರ್‌ ಮಿಸಿನೋ 
ವಿವಕಾನ ನಿಲ್ದಾಣದಲ್ಲಿ ಪ್ರಪಂಚದ ಎಲ್ಲಾ ಜನಾಂಗದವರನ್ನು ಕಾಣಬಹಾದು. 
ಕಪ್ಪು, ಬಿಳುಪು, ಬೂದು, ಹಳದಿ ಬಣ್ಣದ ಜನರೆಲ್ಲಾ ಇಲ್ಲಿ ಸಂಗಮಿಸು 
ತ್ತಾರೆ. ರೋಮ್‌ ನಗರದ ಜ್ವಲಂತ ಇತಿಹಾಸ ಪ್ರಪಂಚದ ಎಲ್ಲಾ ಜನ 
ರನ್ನೂ ಆಕರ್ಷಿಸುತ್ತದೆ. ನಿರಂತರ ಯೌವನದಿಂದ ಮೆರೆಯುವ ಅನೇಕ ಪುರಾ 
ತನ ನಗರಗಳಲ್ಲಿ ರೋವರ್‌ ಪ್ರಮುಖವಾಗಿದೆ, ಭಾರತೀಯ  ಸಿನಿವಕಾ 
ಪ್ರಪಂಚದ ಅನೇಕ ನಿವರಾಪಕರು ರೋವರ್‌ ನಗರದ ಸುಂದರ ಕಾರಂಜಿ 
ಶಿಲ್ಪಗಳನ್ನು ಚಿತ್ರಗಳಲ್ಲಿ ಉಪಯೋಗಿಸಿದ್ದಾರೆ. ದಕ್ಷಿಣ ಭಾರತದ ಪ್ರಸಿದ್ದ 
ಸಿನಿವಕಾ ನಿರ್ಮಾಪಕ, ನಿರ್ದೇಶಕ ಶ್ರೀಧರ್‌ ತನ್ನ ಸಿನಿವಕಾತಂಡದವರಾದ ಶಿವಾಜಿ 
ಗಣೇಶನ್‌, ಕಾಂಚನ ಮಾಂತಾದವರೊಂದಿಗೆ ಚಿತ್ರೀಕರಣಕ್ಕಾಗಿ ನಾವಿಳಿದ ಸಮ 
ಯದಲ್ಲಿಯೇ ಇಳಿದರೂ, ವಿವಾಾನ ನಿಲ್ದಾಣದ ಹೊರಗೆ ರೋಮ್‌ ನಗರಕ್ಕೆ 


೩೮ “'ಬಹುರೂಪಾ ವಸಾಂಧರಾತ್ಮ್ಮಿ, 


ಪ್ರವಾಸಿಗಳನ್ನು ಸ್ವಾಗತಿಸುವ ಬೃಹತ್‌ ಶಿಲ್ಪವಿದೆ. ವಿವಠಾನ ನಿಲ್ದಾಣದಿಂದ 
ಹೋಟೆಲ್‌ಗೆ ಅನೇಕ ಮೈಲುಗಳ ಪಯಣ. ದಾರಿಯಲ್ಲಿ ಅನೇಕ ಪುರಾ 
ತನ ನಿವೇಶನಗಳನ್ನು ಹಾಯ್ದೂ ಹೋಗುತ್ತೇವೆ. ಹಂಪೆಯ ಹಾಳಿನಂತೆ 
ಕಂಡರೂ ಹಾಳಿನ ಸುತ್ತ ಮುತ್ತ ಚಿಗುರಿದ ಹೊಸ ರೋವರ್‌: ನಗರದ 
ಜೀವ ಕಳೆಯಿಂದ ಈ ನಿವೇಶನಗಳು ಚಿತ್ತಾಕರ್ಷಕವಾಗಿ ಬೆಳಗುತ್ತವೆ. 


ರೋವಾ ನಗರಕ್ಕೆ ಅಂಟಿಕೊಂಡು ಪ್ರಪಂಚದ ಏಕೈ ಕ್ರ ನಗರರಾಜ್ಯ 
ವ್ಯಾಟಿಕನ್‌ ಇದೆ. ವಿಶ್ವ "ದಾದ್ಮ ೦ತ ಹರಡಿರುವ ರೋಮನ್‌ ಕ್ಯಾಥೊಲಿಕ್‌ 


todd ಧಾರ್ಮಿಕ ಗುರು ಪೋಪ್‌ ಅವರ ನಿವಾಸ ಸ್ಮಾನ ವ್ಯಾಟಿಕನ್‌ 
ಪ್ರಂಪಚದ ಅತ್ಯಂತ ಪ್ರಭಾವೀ ಮತ್ತು ಸಂಪದ್ಭರಿತ ಜಾ "ಆಸ್ಥಾನ 
ಪೋಪ್‌ ಅವರದು. ವ್ಯಾಟಿಕನ್‌ ನಗರ ಇತಿಹಾಸ ಮತ್ತು ಕಲೆಗಳ -ವರಲ್ಲದೆ 
ಕ್ರಿಸ್ತೀಯರ ಯಾತ್ರಾಸ್ಥಳ. ಅಮರಕಲೆಗಾರರಾದ ಮೈಕೇಲ್‌ ಏಂಜೆಲೋ 
ಮತ್ತು ರಾಫೇಲ್‌ ಅವರ ಕುಂಚಪರಿಣತಿಯನ್ನು ವ್ಯಾಟಿಕನ್‌ ಸಸ್ಟೈನ್‌ 
ಛಾಪೆಲ್‌ನಲ್ಲಿ ನೋಡಬೇಕು. ತಲೆತಲಾಂತರಗಳಿಂದ ಬಳಕೆಯಲ್ಲಿದ್ದ ಅರ್ಥ 
ರಹಿತ ಕಾಲಮೀರಿದ ಪದ್ಧತಿಗಳನ್ನೂ ತಂತ್ರಗಳನ್ನೂ ಧೈರ್ಯದಿಂದ ಅತಿಕ್ರಮಿಸಿ 
ಹೊಸ ಕಲಾಪಂಥವನ್ನು ತೋರಿದ ವಂಹಾತ್ಮ ಮೈಕೇಲ್‌. ಸಾವಿರಾರು 
ವರುಷಗಳ ನಂತರ, ಅನೇಕ ಅವಾಂತರಗಳ ನಂತರ ಇಂದಿಗೂ ಈ ಚಿತ್ರಗಳು 
ಛಾವಣಿಯಲ್ಲಿಂದ ಗೋಡೆಗಳಿಂದ ಉದು ಬದ್ಧವಾಗಿ ಕೆಮ್ಮಿ. ಚೇತರಿಸಿ, ಗರ್ಜಿಸಿ, 
ಸಾಂತ್ವನಗೊಳಿಸಿ, ನಕ್ಕುನಲಿಸಿ, ದಿಟ್ಟಿದೋರಿ ಬರುವಂತೆ ಕಾಣುತ್ತವೆ. ಅಂದಿನ 
ಆ ಕಾಲದಲ್ಲಿ ಅವರು ಮಾಡಿದ ವರ್ಣಸಂಯೋಜನೆ, ಎಲ್ಲೆಯಿಲ್ಲದ ಕಲ್ಲಕತೆ, 
ನಿಬ್ಬೆರಗಾಗಿಸ ಸುತ್ತ ವೆ. 

ಮೈಕೇಲ್‌ ಏಂಜೆಲೋ ಅತ್ಯದ್ಭುತ ಕಲಾವಿದನಾಗಿದ್ದ. ಶಿಲ್ಪಿಯಾಗಿದ್ದ, 
ಕಟ್ಟಡತಜ್ಞನಾಗಿದ್ದ. ಅವನ ನಿವರ್ಕಾಣಕುಶಲತೆಗೆ ಮತ್ತು ಚತುರ ಶಿಲಾ 
ವಿನಿಯೋಗಕ್ಕೆ ಸಾಕ್ಷಿಯಾಗಿದೆ, ಸೇಂಟ್‌ ಪೀಟರ್ಸ್‌ ಬ್ಯಾಸಿಲಿಕಾ. ಏಸುಕ್ರಿಸ್ತನ : 
ಪ್ರಥಮ ಶಿಷ್ಯರ ಪೈಕಿ ಒರ್ವನೂ ರೋಮನ್‌ ಕ್ಕಾಥಲಿಕ್‌ ಪಂಥದ ಆದ್ಯನೂ 
ವ್ಯಾಟಿಕನ್‌ ಪೀಠದ ಪ್ರಥಮ ಆಚಾರ್ಕನೂ ಆದ ಪ್ರವಾದೀ ಪೀಟರನ 
ಸ್ಮಾರಕವಾಗಿ ಕಟ್ಟಲ್ಪಟ್ಟ ಈ ಕ್ರೈಸ್ತ ದೇವಾಲಯ ಮೈಕೇಲ್‌ನ ಬಹಮುಖ 


ಕ ಪ್ರತಿ ಭೆ ಗೆ ಚೆರಂಠನ ಸಾಕ್ಷಿ. ಸ್ಮಪತಿಯಣಗಿ ಮೆ ಕೇಲ್‌ ಹಾಕಿರೂವ ಕಟ್ಟಡದ 


ಇತಿಹಾಸಭರಿತ ಇಟಲಿ-ರೋವಣಂಚಕಾರಕ ರೋವರ್‌ ರ್ಕಿ 


ಶಿಲ್ಪ ಯಾರೂ ಮೀರಿಸಲಾರದ ಕಲಾಖಂಡ ಶಿಲಾಹೃದಯವನ್ನರಿತ ಶಿಲ್ಪಿಯಣಾಗಿ 
ಮೈಕೇಲ್‌ ಮಾಡಿರುವ ನಾನಾವಿಧ ಅಮೃತಶಿಲಾ ವಿನಿಯೋಗ ಸಾಟಿ 
ಯಿಲ್ಲದುದು. ಕಲಾವಿದನಾಗಿ ಮೈಕೇಲ್‌ ವಕಾಡಿರುವ ಅಲಂಕಾರ, ಮೂರ್ತಿ 
ಶಿಲ್ಪಿ ವರ್ಣವಿನ್ಕಾಸ, ಅಪ್ರತಿಮವಾಗಿದೆ. ನಾಸ್ತಿಕನನ್ನೂ ಆಸ್ತಿಕನನ್ನಾಗಿ 
ಮಾಡಬಲ್ಲ ಶಕ್ತಿ, ಸುಪ್ತವಾದ ಸಾತ್ತಿಕತೆಯನ್ನು ಜಾಗೃತಗೊಳಿಸುವ ವಠಾಂತ್ರಿ 
ಕತೆ, ಜಂಜಡವಾದ ಜಗತ್ತನ್ನು ಕ್ಷಣಕಾಲ ವಾರೆಸಿ ದೇವಸಾನ್ನಿಧ್ಯವನ್ನೂ ಸನಿಹ 
ಗೊಳಿಸುವ ಅವಕಾಯಕ ಸಠ್ಶವಾದ ಶಿವವಾದ ಸುಂದರವಾದ ಆವರಣ ಇಲ್ಲಿ 
ಒಡವಮಾೂಡಿದೆ, ' j 

ಮೈಕೇಲ್‌ನ ಕಲೆಗೆ ಮರ್ಮಾದೆಯನ್ನು ತಂದುಕೊಡುವ ಪ್ರಯತ್ನದಲ್ಲಿ 
ಧರ್ವಾಗುರಂಗಳು ಸಾಕಷ್ಟು ಸಮಯ ಮತ್ತು ಹಣ ವ್ಯರ್ಥವಣಾಡಿ ಬರೆಸಿ 
ದ್ದಾರೆ, ಅಳಿಸಿದ್ದಾರೆ. ಕಲೆಯ ದೃಷ್ಟಿಯಲ್ಲಿ ಅಪಚಾರ ವಣಡಿದ್ದಾರೆ, 
ಸೆಂಟ್‌ ಪೀಟರ್‌ನ ದೇವಾಲಯದಲ್ಲಿ ಕಾಲ ಮಃಗಿದ ಪೋಪರ ಅನಾವಶ್ಮಕ 
ಮೂರ್ತಿಗಳನ್ನು ಅಭ್ಯಂತರವೇ ಇಲ್ಲದೆ ನಿಲ್ಲಿಸಿ ಅವಾಂತರ ವಣಡಿದ್ದಾರೆ, 
ಆದರೂ ವಕಾನವತೆಯ ಅದೃಷ್ಟವೇನೋ ಎಂಬಂತೆ ಮೈಕೇಲ್‌ನ ಕಲೆ 
ಅಳಿಯದೇ ಉಳಿದು ಬಂದಿದೆ. 


ವಿಖ್ಯಾತ ಕಲೆಗಾರನಾದ ರಾಫೇಲ್‌ನ ಗ್ರಾಹಕವಾದ ಚಿತ್ರಕಲೆ ಅನು 
ರೂಪವಾಗಿ ಉಳಿದುಬಂದಿದೆ. ಸಮಕಾಲೀನ ಕಲಾವಿದರಲ್ಲಿ ಉತ್ಕೃಷ್ಟನೆನಿಸಿ 
ವ್ಯಾಟಿಕನ್‌ನ ಈ ಮಂದಿರದಲ್ಲ ತನ್ನ ಪ್ರತಿಭೆ ತೋರಿದ ರಾಫೇಲನ ಕಲಾ 
ದರ್ಶನ ವಿಶಾಲವಾದುದು. ಪುರಾತನಕಾಲದ ಜೀವಂತವಾದ ಸವಕಾಜವನ್ನು 
ಅವನ ಕುಂಚ ಸೆರೆಹಿಡಿದಿದೆ. ಅವನು ರಚಿಸಿದ ರೋಮ್‌ ನಗರದ ಬೀದಿ, 
ಕವಿ ಕಲಾವಿದರ ಸಂಭ್ರಮ, ಪೀಟರನ ಸೆರೆಮನೆವಾಸ, ಮುಂತಾದ ಚಿತ್ರಗಳು 
ಪರಿಪೂರ್ಣವಾದ ಕಲಾಕೃತಿಗಳೆನಿಸಿ ಸಾಟಿಯಿಲ್ಲದೇ ಮೆರೆಯುತ್ತಿವೆ. ಚಲನ 
ತ್ರದಲ್ಲಿ ಸೆರೆಹಿಡಿಯು ನಂತೆ ಜೀವನವನ್ನು, ಸಜೀವ ಶಮಾಜವನ್ನು, ಭಾವೋ 
ಛ್ವೇಗಗಳನ್ನು ಸೆರೆಹಿಡಿದಿರುವ ರೀತಿ ರಾಫೇಲನಿಗೆ ವಕಾತ್ರ ಸಾಧ್ಯ. ವ್ಯಾಟಿ 
ಕನ್‌ ವಸ್ತುಸಂಗ್ರಹಾಲಯದಲ್ಲಿ ಅಮೂಲ್ಯವಾದ ಅನೇಕ ಶಿಲ್ಪಗಳಿವೆ. ಆದರೆ 
ಅವನ್ನು ವ್ಯವಸ್ಥೆಗೊಳಿಸಿರುವ ರೀತಿ ವೈಜ್ಞಾನಿಕವಾಗಿಲ್ಲ. ಅಸಂಖ್ಯಾತ 


೪೦ “ಬಹುರೂಪಾ ವಸುಂಧರಾ'... 


ವಾಗಿ ಅವರ ವಶಕ್ಕೆ ದೊರೆತಿರುವ ಶಿಲ್ಪಗಳೂ, ಟಾಪೆಸ್ಟಿಗಳೂ, ಚಿತ್ರಲೇಖನ 
ಗಳೂ, ವೈಭವದ ಆಭರಣಗಳೂ ಸರಿಯಾದ ಜಾಗ ದೊರೆಯದೇ ದೊರೆತ 
ಜಾಗದಲ್ಲಿ ಕುಳಿತಿವೆ ಪ್ರಪಂಚದ ಬಹುಭಾಗ ಸಂಪತ್ತಿನ ವಹಿವಾಟಿನಲ್ಲಿ 
ಬಹುವಖಖ್ಯ ಪಾತ್ರವನ್ನು ಈ ಸಂಸ್ಥೆ ವಹಿಸುತ್ತದೆ. ಅಮೇರಿಕೆಯ ಇಡೀ 
ಸಂಪತ್ತಿನ ೧/೩ ಕ್ಕೆ ಮಿಕ್ಕಿದ ಭಾಗದ ಒಡೆತನ ಧಾರ್ಮಿಕ ಸಂಸ್ಥೆಗಳಿಗೆ ಸೇರಿದೆ 
ಯೆಂದು ಹೇಳಲಾಗುತ್ತಿದೆ. ಇಟಲಿಯ ವಾಣಿಜ್ಯ ವ್ಯವಹಾರ, ಸಂಪತ್ತಿನ 
೨/೩ ಅಂಶ ವ್ಯಾಟಿಕನ್‌ ಸೂಚನೆಯಂತೆ ನಡೆಯುತ್ತದೆಯಂತೆ. ವ್ಯಾಟಿಕನ್‌ಗೆ 
ಪ್ರತ್ಯೇಕ ಅಂಚೆ, ಹಣ ಮತ್ತು ಕುಲ್ಹಳ ಇದೆ. ಇಲ್ಲಿಯ ಎಲ್ಲಾ ವ್ಯಾಪಾರ 
ಪ್ರವಾಸಿಗಳ ಮೇಲೆ ಆಧಾರಿತವಾಗಿದೆ. 

ವ್ಯಾಟಿಕನ್‌ ಗೋಡೆಯ ಹೊರಗಡೆ ಇರುವ ಸೇಂಟ್‌ ಪಾಲ್ಸ್‌ ಕ್ಕಾಥೆ 
ಡ್ರಲ್‌ ಅಗಾಧವಾಗಿದೆ. ಕುಸುರಿ ಕೆಲಸದ, ಸುವರ್ಣ ಶಿಲ್ಪದ ಅಗಾಧ 
ವಾದ ಸ್ಥಂಭಗಳನ್ನಾಧರಿಸಿ ನಿರ್ಮಿಸಲ್ಪಟ್ಟಿರುವ ಒಳಗಿನ ಆವಾರಗಳು ಅದ್ಭುತ 
ವಾಗಿವೆ. ಅಲ್ಲಿಯ ವಾತಾವರಣ ಯಾರನ್ನಾದರೂ ಮುಗ್ಗಗೊಳಿಸುತ್ತದೆ. 
ಧರ್ಮರಕ್ಷಣೆಗಾಗಿ ನಿರ್ವಾಹವಿಲ್ಲದೆ ಕತ್ತಿಹಿಡಿದು ನಿಂತಿರಾವ ಪ್ರವಾದಿ ಪಾಲ್‌ನ 
ವಿಗ್ರಹದ ಮುಖದ ಮೇಲಿನ ಅಸಹಾಯಕತೆಯ ಕಳೆಗೆ ಈಡೇ ಇಲ್ಲ. 


ರೋವರ್‌ ನಗರದ ಬಹುಮುಖ್ಯ ಆಕರ್ಷಣೆ ಕೊಲೇಶಿಯಂ ಮತ್ತು 
ರೋಮನ್‌ ಸರ್ಕಸ್‌. ರೋಮಿನ ಗ್ಲಾಡಿಯೇಟರ್ಸ್‌ ಬಗ್ಗೆ ಕೇಳಿದ ಓದಿದ 
ಮತ್ತು ಪರದೆಯ ಮೇಲೆ ಕಂಡವರಿಗೆ ಇವುಗಳ ಬಗ್ಗೆ ಕುತೂಹಲ. ಸರ್ಕಸ್‌ 
ಕ್ರಿಶ್ಚಿಯನ್ನರ ಬಲಿದಾನದ ರಕ್ತತರ್ಪಣಕ್ಕೆ ಆಹುತಿಯಾಗಿ ನೆಲಸಮವಾಗಿದೆ. 
ಕೊಲೇಶಿಯಂ ಅಂಗವಿಕಲವಾದರೂ ಹೃದಯಂಗಮವಾಗಿ ನಿಂತಿದೆ. ಗಜ 
ಗ:ತ್ರದ ಗೋಡೆಗಳು, ಆವಾರಗಳು ಇವುಗಳ ಮಧ್ಯೆ ನಿಂತಾಗ ರೋಮನ್‌ 
ಯುಗದ ಕೋಲಾಹಲ, ಕೇಕೆ, ವಿಕಟಹಾಸ್ಯ, ಸುರಾಸುಂದಿಟ ಯರ ಗಲಾಟೆ 
ಮತ್ತು ಕ್ರೀಡೆ ಎಲ್ಲೆಡೆ ಇದ್ದಕ್ಕಿದ್ದಂತೆ ಒಡಮೂಡಿಬರುತ್ತದೆ. ಪಶಂಬಲ 
ದಿಂದ ಕೊಬ್ಬಿದ ಗ್ಲಾಡಿಯೇಟರ್‌ ಮುತ್ತು ಆತ್ಮಬಲದಿಂದ ಎದ್ದೆ ನಿಂತ 
ಕ್ರಿಸ್ತೀಯ ಯೋಧರು ಕಾಣಬರುತ್ತಾರೆ. ಲೋಕದ ಕಣ್ಣಿಗೆ ಅಂದು ಆಟವಾ 
ಗಿದ್ದ ಈ ವಿಷಯ ನಿಜಕ್ಕೂ ಪ್ರಪಂಚದ ಇತಿಹಾಸದ ನಿರ್ಣಾಯಕ ಘಟ್ಟ 


ಇತಿಹಾಸಭರಿತ ಇಟಲಿ.ರೋಮಾಂಚಕಾರಕ ರೋವರ್‌ ೪೧ 


ವೆನಿಸಿತ್ತು.  ಅದಮ್ಮಶಕ್ತಿಯ ಉಬ್ಬರದಿಂದ ಕದನಕುತೂಹಲದಿಂಡ 
ಮೆಯ್ಯುಬ್ಬಿ ಮೆರೆಯುತ್ತಿದ್ದ ರೋಮ್‌ ಸಾಮ್ರಾಜ್ಯವೂ ಮಣ್ಣು ಮುಕ್ಕಿತು. 
ಆ ಸಂಸ್ಕೃತಿ ನಾಶವಾಗಿ ಅದರ ಕುರುಹಾಗಿ ಇಂದು ನಾವು ಕಾಣುವುದು ಭಗ್ನ 
ಮಂಟಪಗಳು, ಮಸಣದಂತೆ ಕಾಣುವ ಅರಮನೆಗಳು, ವಿರೂಪವಾದ ಆವಾರ 
ಗಳು. ದೇವರ ಮಹಿಮೆಯನ್ನು ಸಾರಲಾ ಬಂದ ಏಸುಕ್ರಿಸ್ತನಿನತ್ನಿ 
ಶಿಲು ಬೆಗೇರಿಸಿದ ಪಾಪದಿಂದ ರೋವರ್‌ ಸಾಮಕ್ಪಾಜ್ಯ ಚೇತರಿಸಿಕೊಳ್ಳಲೇ ಇಲ್ಲ, 
ಭಗವತ್‌ ಕ್ಷಮೆಗೂ ಮಿತಿಯಿದೆ ಎಂಬುದಕ್ಕೆ ಇದೊಂದು ಚಿರಂತನ ಸಾಕ್ಷಿ. 
ರೋಮ್‌ ನಗರದ ಪ್ರತಿಯೊಂದು ಕಟ್ಟಡದ ಅಡಿಪಾಯ ಪುರಾತನ ರೋವಿತನ 
ಯಾವುದೋ ಕಟ್ಟಡವನ್ನು ಆಧರಿಸಿಯೇ ನಿಂತಿದೆ. 


ಆಧುನಿಕ ಇಟಲಿಯನ್ನು ಒಂದುಗೂಡಿಸಿ ರಾಷ್ಟ್ರೀಯತೆಯನತ್ನ ಒಡ 
ಮೂಡಿಸಿ ಒಂದು ರಾಜ್ಯವನ್ನಾಗಿ ರೂಪಿಸಲು ಜೀವ ತೇಯ್ದು ಹೋರಾಡಿದ್ದು 
ಗೆರಿಬಾಲ್ಲಿ ಮತ್ತು ಅವನ ಹೆಂಡತಿ, ಇಟಲಿಯ ಉಚ್ಛ್ರಾಯ ನ್ಥಿತಿಯಲ್ಲಿ 
ದಾರಿ ತಪ್ಪಿಸಿ ಅನ್ಯಾಯ ಮಾಡಿದ್ದು ಮುಸಲೋನಿ. ಮುಸಲೋನಿ ಪುರಾ 
ತನ ರೋಮಿನ ಪ್ರಪಂಚಾಧಿಪತ್ಮದ ಕನಸು ಕಂಡಿರಬೇಕು. ರೋವಾನರಾ 
ಗೆರಿಬಾಲ್ಲಿಯನ್ನು ರಾಷ್ಟ್ರಪಿತನೆಂದು ನೆನಸುತ್ತಾರೆ. ಮುಸುಲೋನಿಯನ್ನು 


ನಿರ್ಭಾವದಿಂದ ಇತಿಹಾಸದ ಒಂದು ಪಂಕ್ತಿಯಂತೆ ನೆನೆಸುತ್ತಾರೆ, 


ಇಲ್ಲಿಯ ರಾಷ್ಟ್ರೀಯ ಮ್ಯೂಜಿಯಂನಲ್ಲಿ ಮೈಕೇಲ್‌ನ, ಮತ್ತಿತರ ಅನೇಕ 
ಹಿರಿಯ ಕಲಾವಿದರ ಅನೇಕ ಕೃತಿಗಳಿವೆ. ಆದರೆ ಹರಕು ಮುರುಕು ಅನಾ 
ಮಿಕ ಶಿಲ್ಪಗಳೇ ಹೆಚ್ಚು . ರೋಮನ್‌ ಮೊಸೇಕ್‌ನ (Roman Mosaic) 
ಉತ್ಕೃಷ್ಟ ಅವಶೇಷಗಳಿವೆ. ಬಾರ್ಬರೇನಿ ಅರಮನೆಯಲ್ಲಿ ಚಿತ್ರಗಳಿವೆ 
ಉತ್ಕೃಷ್ಟವಲ್ಲದಿದ್ದರೂ ಕೂಡಾ ಅನೇಕ ಕಲಾವಿದರ ಅನೇಕ ಚಿತ್ರಗಳು ಇಲ್ಲಿ 
ಶೇಖರಿಸಲ್ಪಟ್ಟಿವೆ, ಕಲೆಯ ಇತಿಹಾಸದ ದೃಷ್ಟಿಯಿಂದ ನೋಡಬಹಾದಾ. 
ಬೋರ್ಗಿಸ್‌ ಗ್ಯಾಲರಿ ಎಲ್ಲಕ್ಕಿಂತ ಉತ್ತಮವಾಗಿದೆ. ಸಾಹುಕಾರ ವಾೂನೆತನ 
ವೊಂದಾ ಕವ್ಮೂ ಬಂಗಲೆಯ ಅಲಂಕಾರಕ್ಕೆಂದಾ ಸಂಗ್ರಹಿಸಿದ ಕಲಾಸಂಪ 
ತ್ತಿದು, ಅತ್ಯುತ್ತಮವೆನಿಸಿದ ಚಿತ್ರಗಳೂ, ಚಂದ್ರಕಾಂತ ಶಿಲೆಯ ಅಪರೂಪ 
ಶಿಲ್ಪಗಳೂ, ಅಂದವಾಗಿ ಅಲಂಕರಿಸಲ್ಪಟ್ಟ ಛಾವಣಿಗಳೂ ಈ ಚಿತ್ರಶಾಲೆಯನು 
ಇ್ಠ 


೪೨ ಬಹುರೂಪ ವಸುಂಧರಾ... 


ಉತೃೃಷ್ಟಗೊಳಿಸಿವೆ. ಬೋಗೀಸ್‌ ಕುಟುಂಬದವರಿಂದ ಇಟಲಿ ಸರಕಾರವು 
ಈ ಮನೆಯನ್ನೂ ಕಲಾಸಂಪತ್ತನ್ನೂ ಪಡೆದುಕೊಂಡು ನವೀನವಾಗಿ ವ್ಯವಸ್ಥೆ 
ಗೊಳಿಸಿ ಕಲಾಜಗತ್ತಿಗೆ ಉಪಕಾರ ವರಾಡಿದೆ, 


ಇ.ಸ 


ಪಾಶ್ಚಾತ್ಮ ಜನಜೀವನದ ಬಹುಮುಖ್ಯ ಭಾಗವಾದ ರಾತ್ರಿ ಜೀವ 
ನದ ಶಾಲೆಗಳನ್ನು (ನೈಟ್‌ ಕ್ಲಬ್‌) ನೋಡುವ ಅವಕಾಶ ನಮಗೆ ಇಲ್ಲಿ ದೊರೆ 
ಯಿತು. ಇಲ್ಲಿಯ ಬಸ್‌ ಕಂಪನಿಯು ಮೂರು ನೈಟ್‌ ಕ್ಲಬಳಗಳನಶ್ನಿ ಸಂದರ್ಶಿ 
ಸುವ, ಒಂದು ರಾತ್ರಿ ಪ್ರವಾಸದ ಏರ್ಪಾಟು ವಣಾಡಿದ್ದಾರೆ. ಪ್ರತಿಯೊಂದು 
ಪಾಶ್ಚಾತ್ಯ ನಗರದಲ್ಲಿ ಇಂತಹ ಪ್ರವಾಸಗಳಿರಂತ್ತವೆ. ಪ್ರವಾಸಿಗಳೂ 
ಇಂತಹ ಕಂಪನಿಗಳ ಕೃಪಾಶ್ರಯದಲ್ಲಿ ಹೋದರೆ ಅನೇಕ ಬಾಧೆಗಳು ತಪ್ಪು 
ತ್ತವೆ. ಮತ್ತು ಯಕಾವ ಅಪಾಯವೂ ಇರುವುದಿಲ್ಲ ಮೊದಲನೆಯ ಕ್ಲಬ್‌ನ 
ಅಲಂಕಾರ ಸಮುದ್ರ ಜಗತ್ತನ್ನು ಹೋಲುತ್ತಿತ್ತು. ಕಡಲ ತೀರದ ರೋಮಾ 
ನರಃ ವೂನು ಹಿಡಿದು ಜೀವಿಸುತ್ತಾರೆ. ಅವರ ಗೈಮೆಯು ಹಗಃರ 
ವಾದುದು. ಹಾಡು, ಕುಣಿತ, ಸಹಾಯವಕಾಡುತ್ತವೆ. ಇಲ್ಲಿ ಇಂತಹ 
ರೋಮನ್‌ ಜಾನಪದ ಗೀತೆಗಳನ್ನು ಹಾಡುತ್ತಿದ್ದರು; ಯಾರಿಗೂ ಅವರ 
ಹಾಡಿನ ಬಗ್ಗೆ ಪರಿವೆಯೇ ಇಲ್ಲ. ಪ್ರತಿಯೊಬ್ಬರ ಆಸಕ್ತಿ. ಸುರೆ ಮತ್ತು 
ಸುಂದರಿಯರ ಬಗ್ಗೆ. ನವೂಗೆ ಕಂಪನಿಯವರು ಷಾಂಪೇನ್‌ ಇತ್ತರು. ಆದರೆ 
ನಾವು ಸುರೆಯ ಭಕ್ತರಲ್ಲವೆಂಬುದನ್ನು ತಿಳಿದು ಕೋಲಾ ನೀಡಿದರು. 
ಕೆಲಕಾಲ ತಂಪುಕೋಲಾ ಚಪ್ಪರಿಸುತ್ತಾ ಅರ್ಥವಾಗದ ಆ ಗೀತೆಗಳನ್ನು 
ಕೇಳಿದೆವು. ಗೀತೆಯ ವಠಾತು ತಿಳಿಯದಿದ್ದರೂ ಆ ಮಟ್ಟ ಮತ್ತು ಭಾಮವು 
ಕೊಂಚ ಕೊಂಚ ತಿಳಿಯಾತ್ತಿದವು. ಎರಡನೆಯದಾಗಿ ನಾವು ಹೋದದ್ದೆ 
ಆಧುನಿಕ ರೀತಿಯ ರಾತ್ರಿ ಶಾಲೆ. ಇಲ್ಲಿ ಒಂದು ರಂಗಸ್ಥಳದ ಮೇಲೆ ವಾದ್ಯ 
ಮಂಡಳಿ ಮತ್ತು ಓರ್ವ ಅರೆನಗ್ನ ನರ್ತಕಿ ನಿರಂತರ ಹಾಡುತ್ತಾ ಕಾಣಿ 
ಯುತ್ತಾ ಇರುತ್ತಾರೆ. ಈ ನರ್ತನ ಉತ್ಕಾನಕ್ಕೇರುವ ಹೊತ್ತಿಗೆ ಅನೇಕರು 
ಅವರೊಂದಿಗೆ ಸೇರಿ ಹುಚ್ಚರಂತೆ ನರ್ತಿಸುತ್ತಾ ಇರುತ್ತಾರೆ. ಇಲ್ಲಿ ಮುದುಕ 
ನೊಬ್ಬನು ಹುಡುಗಿಯೊರ್ವಳೊಂದಿಗೆ ಹುಚ್ಚಾಬಟ್ಟೆ ಕುಲುಕಿ ಕುಲುಕಿ ಕುಣಿ 
ಯುತ್ತಿದ್ದುದು ಎಂದಿಗೂ ಮರೆಯಲಾಗದ ದೃಶ್ಯ. ಮೂರನೆಯದಾಗಿ ನಾವು 


ಇತಿಹಾಸಭರಿತ ಇಟಲಿ-ರೋವಕಾಂಚಕಾರಕ ರೋಮ್‌ ೪ 


ತೆರಳಿದ್ದು ಅತ್ಯಾಧುನಿಕ ಸ್ಟಿಪ್‌ಟೀಸ್‌ ಕ್ಲಬ್‌. ಸ್ಟ್ರಿಪ್‌ಟೀಸ್‌ ಎಂದರೆ ಅನೇಕರ 
ಎದುರಿಗೆ ಹೆಣ್ಣೊಂದು. ಕಾಮೋತ್ತೇಜಕವಾಗಿ ನರ್ತಿಸುತ್ತು ಕುಲುಕುತ್ತಾ 
ಮೆಲ್ಲಮೆಲ್ಲಗೆ ಒಂದೊಂದೇ ತುಂಡು ಬಟ್ಟೆ ತೆಗೆದೊಗೆದ8 ಸಂಪೂರ್ಣ ವಿವಸ್ತ್ರ 
ಳಾಗುತ್ತಾಳೆ. ಸ್ವಾಭಾವಿಕವಾದ ದೇಹ ಸೌಂದರ್ಯವನ್ನು ಆವರಣರಹಿತವಾಗಿ 
ನೋಡಿ ಜನ ಕೇಕೆ ಹಾಕುತ್ತಾರೆ. ಈ ಕ್ಷಣಕಾಲ ಅದೊಂದು ರಾಕ್ಷಸ 
ರಾಜ್ಯದಂತೆ ತೋರುತ್ತದೆ. ರೋವರ್‌ ನಗರದ ರಸ್ತೆಗಳೆಲ್ಲ ಪುರಾತನ ಕಳೆ 
ಯಿಂದ ಕಂಗೊಳಿಸುತ್ತವೆ. ರಸ್ತೆಕೂಡುಗಳ ಮಧ್ಯೆ ಇರುವ ಕಾರಂಜಿಗಳೂ 
ಅವಯಾಲ್ಕವಾಗಿವೆ. : ಶತಮಾನಗಳ ಇತಿಹಾಸದಲ್ಲಿ ಅನೇಕ ವ್ಯಕ್ತಿಗಳ ಸ್ಮರಣೆ 
ಗಾಗಿ ಅನೇಕ ಘಟನೆಗಳ ನೆನಪಿಗಾಗಿ ಈ ಕಾರಂಜಿಗಳನ್ನು ನಿರ್ಮಿಸಲಾಗಿದೆ. 
ಇವುಗಳ ಪೈಕಿ ನಾಣ್ಮಗಳ ಕಾರಂಜಿ, ಬರ್ಬರೇನಿ ಕಾರಂಜಿ ಮತ್ತು ರಿಪಬ್ಲಿಕ್‌ 
ಹಿಯಾಜಾ ಅನುಪಮವಾಗಿವೆ. ಪ್ರಪಂಚದ ಪವಿತ್ರ ನದಿಗಳಾದ ಗಂಗಾ, 
ನೈಲ್‌, ಟೈಬರ್‌, ಇತ್ಕಾದಿಗಳ ಬಗ್ಗೆ ಸ್ಮಾರಕ ಕಾರಂಜಿಯೊಂದಾ ಹೃದಯಂ 
ಗಮವಾಗಿದೆ. ಈಜಿಪ್ಟಿನಿಂದ ಕಠಿಣ ಪರಿಶ್ರಮದಿಂದ ಕಳಿಸಲ್ಪಟ್ಟ ರಾಮ್ಗೆಸ್‌ 
ಸ್ತಂಭೃ ಕ್ಲಿಯೋಪಾತ್ರ ಸ್ತಂಭ ಆ ಕಲೆಯ ಅಮೋಘ ಸ್ಮಾರಕಗಳೆನಿಸಿವೆ. 
ರೋಮ್‌ ನಗರದ ಮಧ್ಯದಲ್ಲಿ ಹರಿಯುತ್ತಿರುವ ಟೈಬರ್‌ ನದಿಯನ್ನೂ 
ದಾಟಲು ೫೨ ಸೇತುವೆಗಳಿವೆ. ಬಹಾ ಪುರಾತನ ಸೇತುವೆಗಳನೇಕ ಭೀವು 
ಬಲದಿಂದ ಇಂದಿಗೂ ನಿಂತಿವೆ. 


ಈ ಜನ ಸುಂದರಗಾತ್ರರು. ಜಗತ್ತಿನಲ್ಲಿಯೇ ರುಚಿಗಾರರೆನಿಸಿ 
ನಿಪುಣ ಪಾಕಶಾಸ್ತ್ರಿಗಳೆನಿಸಿದ್ದಾರೆ. ಪಶ್ಚಿಮದ ಯಾವುದೇ ದೇಶದಲ್ಲಿ ನೋಡಿ 
ದರೂ ಕೂಡ ಹೋಟೆಲ್‌ ಉದ್ದಿಮೆ ಇಟಾಲಿಯನ್ನರ ಕೈಯಲ್ಲಿಯೇ ಉಳಿದಿದೆ. 
ನಗರದ ಅನೇಕ ಕೂಟಗಳಲ್ಲಿ ಗಾನ ಕಛೇರಿಗಳು ರಾತ್ರಿಯೆಲ್ಲಾ ನಡೆದಿರುಕ್ತವೆ, 
ಇಟಾಲಿಯನ್ನರಂ ಭಾರತೀಯರಂತೆ ಬಡವರು, ನಮ್ಮಂತೆ ಆರಾವು ಮನೋ 
ಭಾವದವರು. ಭಾರತೀಯರಂತೆ ಊಟತಿಂಡಿಯೆಂದರೆ ತುಂಬ ಜೀವ, 
ಹೆಣ್ಣು ಹೊನ್ನಿನ ಮೇಲೆ ಇವರ ಬಾಳೆ ಆಧಾರಿತ. ಅನೇಕ ಸಹಸ್ರ 
ಇಟಾಲಿಯನ್ನರು ಗ್ರೀಕರಂತೆ ಹೊರದೇಶಗಳಲ್ಲಿ ಸಂಪತ್ತಿನೊಡೆಯರಾಗಿದ್ದಾರೆ. 
ಜಗತ್ವಸಿದ್ದ ಫಿಯಟ್‌ಕಾರ್‌ ಕಂಪನಿ ಇಲ್ಲಿಯೇ ಇದೆ. ಉದ್ಯೋಗ ಸಂಪನ್ನ 


ಲಲ “ಬಹಾರೂಪಾ ವಸಾಂಧರ್ಲಾಾ' 


ವಾದ ಯೂರೋಪಿನ ಇತರ ರಾಷ್ಟ್ರಗಳು ಇಟಲಿಯಿಂದ ಹೇರಳವಾಗಿ 
ಅಸಂಖ್ಯ ವಸ್ತುಗಳಸ್ನು ತರಿಸುತ್ತಾರೆ, ಇಟಲಿಯ ಬಟ್ಟೆ ಬರೆಗಳೂ ಅವೋರಿಕೆ 
ಯಲ್ಲ ತುಂಬಾ ಜನಪ್ರಿಯ. 

ಇಟಾಲಿಯನ್‌ ಸಿನಿವಕಾದ ರಾಚಿನೋಡಲು "ಸೆರಾಫಿನೋ' ಎಂಬ ಚಿತ್ರಕ್ಕೆ 
ಹೋಗಿದ್ದೆವು, ಇಲ್ಲಿ ಸೆನ್ಸಾರ್‌ ವ್ಯವಸ್ಥೆ ಇಲ್ಲದುದರ ಪರಿಣಾಮ ಈ ಚಿತ್ರ 
ದಲ್ಲಿ ಚೆನ್ನಾಗಿ ತಿಳಿಯಾತಂ. ಆದರೆ ಇಟಲಿಯ ಸಿನಿವಕಾರಂಗ ಪ್ರಪಂಚದಲ್ಲಿಯೇ 
ಹೆಸರು ಪಡೆದಿದೆ. ಇಟಲಿ ಸರಕಾರಕ್ಕೆ ಸೇರಿದ ಅಲಿಟಾಲಿಯ ವಿವಕಾನ 
ಸಾರಿಗೆಯಲ್ಲಿ ಪ್ಮೂರಿಸ್‌ಗೆ ಹೊರಟಾನಿಂತಾಗ ರೋವರ್‌ ನಗರ ನವಾನ್ನೂ 
ಪೂರ್ಣ ಗೆದ್ದಾಕೊಂಡಿತ್ತು,. ಆ ನಗರದ ಅಗಾಧ ವೆ ಭವ, ಸಂಪತ್ತು ಇತಿಹಾಸ, 
ಕಲಾಪ್ರಪಂಚ ಅದವ್ಮೂವಾದ ರಸಿಕತೆ ಮತ್ತು ಎಲ್ಲ ಕಾಲಕ್ಕೂ ಉಳಿಯ 
ಬಲ್ಲೆನೆಂಬ ಆಕಾಂಕ್ಷೆ ನಮ್ಮನತ್ನಿ ಮುಗ್ಧಗೊಳಿಸಿತ್ತು. 


ಪ್ಯಾರಿಸ್‌ 


೬ ಅಂಗನೆಯರ ಇಂದ್ರಧನುಷ್‌ 


ರೋವರ್‌ ನಗರದಿಂದ ಹೊರಟು ಪ್ಕೂರಿಸ್‌ ಸೇರಿದಾಗ ರಾತ್ರಿ ಒಂಬತ್ತು 
ಗಂಟೆಯಾಗಿತ್ತು. ಇದುವರೆಗೆ ನೋಡಿದ ವಿವಕಾನತಾಣಗಳಿಗಿಂತ ಪ್ಕಾರಿಸಿ,ನ 
ಆದ್ಲಿ ವಿವಾನತಾಣ ವೈಭವದಿಂದ ಕೂಡಿತ್ತು. ಪ್ರವಾಸಿಗರಿಗೆ ಅಸಂಖ್ಯ 
ಸೌಲಭ್ಯಗಳು. ಭಾರತದಿಂದ ಹೊರಡುವಾಗ ನಮಗೆ ಸಮಯ ಸಾಕಷ್ಟಿಲ್ಲ 
ದ್ದರಿಂದ ಫ್ರೆಂಚ್‌ ವೀಸಾ ತೆಗೆದುಕೊಳ್ಳಲಾಗಲಿಲ್ಲ, ವಿವಕಾನನಿಲ್ದಾಣದಲ್ಲಿ 
೭೨ ಗಂಟೆಗಳ ವೀಸಾ ಮಾತ್ರ ಕೊಡಲು ಸಾಧ್ಯವೆಂದರು. ನಮ್ಮ ಯೋಜ 
ನೆಯ ಪ್ರಕಾರ ನಾವು ನಾಲ್ಕು ದಿನ ಇರಬೇಕಾಗಿತ್ತು, ಸರಿ, ದೊರೆತಷ್ಟೇ 
ಭಾಗ್ಯವೆಂದು ಯೋಚಿಸಿ ೭೨ ಗಂಟೆಗಳ ವೀಸಾ ತೆಗೆದುಕೊಂಡು ರಾಯಲ್‌ 
ವಜನ್ಸೀವ್‌ ಹೋಟೆಲ್‌ ಸೇರಿದೆವು, ರಾತ್ರಿ ೧೧ ಗಂಟೆಯ ಹೊತ್ತಾಗಿ 
ದ್ದರೂ ಕೂಡಾ ಪ್ಯಾರಿಸ್‌ನ ವೆ ಭವ ಕಡಿಮೆಯಾಗದೆ, ತದಿ ಿರುದ್ದವಾಗಿ ಚಟು 
ವಟಿಕೆ ಹೆಚ್ಚುತ್ತಾ ನಡೆದಂತೆ ತೋರುತ್ತಿತ್ತು, ನಮ್ಮ ಹೋಟೆಲ್‌ಗೆ ಹತ್ತಿರ 
ದಲ್ಲಿಯೇ ಆರ್ಕ್‌-ಡಿ-ಟ್ರ್ರಯಂಫ್‌ (ವಿಜಯ ಗೋಪುರ) ಇತ್ತು. ರಾತ್ರಿ 
ವೇಳೆಯಾಾಗಿದ್ದರೂ ಕೂಡಾ ಪೌರ್ವಾತ್ಮರ ಕನಸಿನ ಅಲಕಾವತಿಯಾದ ಪ್ಯಾರಿಸ್‌ 
ನಲ್ಲಿ ತಿರುಗಾಡಾವ ಹಂಬಲದಿಂದ ಕೆಲಹೊತ್ತು ತಿರುಗಾಡಿ ದಾರಿ ಬದಿಯ 
ರೆಸ್ಟುರಾದಲ್ಲಿ ಟೀ ಹೀರಿ ಮನೆಗೆ ಮರಳಿದೆವು. 


ಲಸ .ಬಹುರೂಪಾ ವಸುಂಧರಾ. 


ಭೂಮಿಯ ಮೇಲೆ ಅಶಿ ಎತ್ತರವಾದ ಗೋಪುರವನ್ನು ಕಬ್ಬಿಣದಿಂದ 
ಕಟ್ಟಲು ವಕಾಡಿದ ಹೆಮ್ಮೆಯ ಸಾಹಸ ಐಫೆಲ್‌ ಗೋಪುರ. ಐದು ದಶಕ 
ಗಳ ಹಿಂದೆ ಅತಿ ಎತ್ತರವೆನಿಸಿದ್ದೆ ಈ ಗೋಪುರ ತನ್ನದೇ ಆದ ಸ್ಥಾನವನ್ನು 
ಇಂದಿಗೂ ಪಡೆದಿದೆ. ಆದರೆ ಜಪಾನರು ಇದಕ್ಕಿಂತ ಮಿಗಿಲಾದ ಇಂಥದೇ 
ತಿಖರವನ್ನು ಟೋಕ್ಕೋದಲ್ಲಿ ಈಗಾಗಲೇ ನಿರ್ಮಿಸಿದ್ದಾರೆ, ಸಿನೆ ನದಿಯ ದಡದ 
ಮೇಲೆ ರಂಜಕವಾದ ನಿವೇಶನದಲ್ಲಿ ಆಕಾಶವನ್ನು ಇರಿದು ನಿಂತಿದೆ - ಈ 
ಗೋಪುರ, ಈ ಗೊಪುರದ ತುಟ್ಟ ತುದಿಗೆ ವಿದ್ಯುತ್‌ ತೊಟ್ಟಿಲಲ್ಲಿ ಏರಿ 
ಪ್ಯಾರಿಸ್‌ನ ಪಕ್ಷಿನೋಟವನ್ನು ಕಾಣಬಹುದು, ವಿಶಾಲವಾದ ಮೈತೆರೆದು 
ಮಲಗಿರುವ ಪ್ಯಾರಿಸ್‌ ಮೇಲಿನಿಂದ ಮೋಹಕವಾಗಿದೆ ಪ್ಯಾರಿಸ್‌ನ ಸಾವಕ್ರಾ 
ಜೃವಾದಿ ಯುಗದ ಅನೇಕ ಅಮೋಘ ಮಾಂದಿರಗಳು ಎದ್ದು ಕಾಣುತ್ತವೆ. 
ಅಂತರರಾಷ್ಟ್ರೀಯ ತಿಳಿವಳಿಕೆಯ ಗಾರುತಾಗಿ ತೋರುವ ಅದ್ಭುತ ಶಿಲ್ಪದ 
ಯುಾನೆಸ್ಕೋ ಮಂದಿರ ಎಲ್ಲರ ಮನ ಸೆಳೆಯುತ್ತದೆ. ಕಣ್ಣು ಕಾಣುವ 


ವರೆಗೆ, ದಿಕ್ಕಿನ ಅಂಚಿನವರೆಗೆ ಹರಡಿರುನ ಈ ರೋವಕಾಂಚಕ ನಗರ ವಠಾನಸ 
ಪುರುಷನ ದಿವ್ಯಾರಾಮ 


ಐಫೆಲ್‌ ಗೋಪುರದ ತುದಿಯಲ್ಲಿ ಹಸಿದವರಿಗೆ ಉಪಾಹಾರ ಮತ್ತು 
ಪಾನಗೃಹವಿದೆ. ಸುತ್ತಣ ನೋಟವನ್ನು ಸವಿಯುತ್ತಾ ಗಂಟೆಗಳ ಕಾಲ 
ಹರಟೆ ಹೊಡೆಯುತ್ತಾ ಮೆಲಕು ಹಾಕುತ್ತಾ ಪಾನೀಯ ಗುಟುಕರಿಸಲು ಜನ 
ಇಲ್ಲಿ ಬಂಂತ್ತಾರೆ. ಪ್ರಿಯತಮನಿತ್ತ ಮೊದಲ ಮುದ್ದು, ಅಕ್ಕರೆಯ ನುಡಿ, 
ಸುಗ್ರಾಸ ಭೋಜನ ಇವುಗಳ ಭಾರದಿಂದ ಐಫೆಲ್‌ ಟವರ್‌ ಬಾಗಿಲ್ಲ. ಆದರೆ 
ಪುನರುಜ್ವೀವನಗೊಂಡಿದೆ, ಇಲ್ಲಿಯ ಜನರಿಗೆ ರಹತ್ಯವೇ ಇಲ್ಲ. ಇತರರ 
ಪರಿವೆ ಇಲ್ಲ. ಅನೇಕ ಕಣ್ಣುಗಳ ಬಗ್ಗೆ ಲಕ್ಷ್ಯವಿಲ್ಲ. ಭಾರತೀಯರು ಆಸ 
ಹಜವೆಂದು ಭಾವಿಸುವ ಅನೇಕ ಕ್ರಿಯೆಗಳನ್ನು ಸಹಜವಾಗಿ ಸಾರ್ವಜನಿಕ 
ವಾಗಿ ಇವರು ನಡೆಸುತ್ತಾರೆ. 

ಆರ್ಕ್‌-ಡಿ.ಟ್ರಯಂಫ್‌ ಅಥವಾ ವಿಜಯಗೋಪುರ ಪ್ಯಾರಿಸ್‌ನ ಹೃದಯ 
ವಿದ್ದಂತೆ, ಈ ಗೋಪುರದಿಂದ ಎಪ್ಪತ್ತೆರಡು ರಸ್ತೆಗಳು ಪ್ರಾರಂಭವಾಗುತ್ತವೆ. 
ಅಥವಾ ೭೨ ರಸ್ತೆಗಳು ಈ ಗೋಪುರಕ್ಕೆ ಬಂದು ಸೇರುತ್ತವೆ. ಪ ಪಂಚ 


ಪ್ಕಾರಿಸ್‌ : ಅಂಗನೆಯರ ಇಂದ್ರಧನುಷ್‌ ೪೭ 


ಪ್ರಸಿದ್ಧವಾದ ಷ್ಯುಂಪ್ಸ್‌ ಎಲಿಸಿಯಾ ರಸ್ತೆ ಇಲ್ಲಿಂದ ಪ್ರಾರಂಭಮಾಗುತ್ತದೆ, 


ಈ ರಸ್ತೆಯ ವಿಶ್ವವಿಖ್ಮೃತ ನೈಟ್‌ಕ್ಲಬ್‌ಗಳೂ, ಅಂಗಡಿಗಳೂ, ಕಂಪನಿ 
ಗಳೂ, ಕಛೇರಿಗಳೂ ಇವೆ, ಅರಮನೆಗಳು ಈ ರಸ್ತೆಗೆ ಅಂಟಿವೆ, ವಸು 
ಸಂಗ್ರಹಾಲಯಗಳು, ಚಿತ್ರಶಾಲೆಗಳು ಈ ರಸ್ತೆಯನ್ನು ಬಳಸಿವೆ. ನಮ್ಮ 
ಗೇಟ್‌ ವೇ ಆಫ್‌ ಇಂಡಿಯಾದಂತಿರುವ ಗೋಪುರ ಕುಸುರಿನ ಕೆತ್ತನೆಯ 
ಕೆಲಸದಿಂದ ಅನುಪಮವಾಗಿದೆ. ಫ್ರಾನ್ಸಿನ ಅಧ್ಯಕ್ಷೀಯಚುನಾವಣೆಯಲ್ಲಿ ಭಾಗ 
ವಹಿಸಿದ್ದು ಅನಂತರ ವಿಜಯಿಯಾದ ಪಾಂಪಿಡೋ ರಾಷ ಕ್ಕೆ ರೇಡಿಯೋ 
ಮತ್ತು ಟಿ.ವಿ. ಮೂಲಕ ಇಲ್ಲಿಂದ ಕರೆ ನೀಡುತ್ತಿರುವುದನ್ನು ಅನಿರೀಕ್ಷಿತ 


ವಾಗಿ ಅಲ್ಲಿ ಹಾಯುತ್ತಿದ್ದಾಗ ಕಂಡೆವು. ಇಲ್ಲಿಯ ಭೂಗರ್ಭ ರೈಲಾ ಸೂಲ 
ಭವೂ ಸರಳವೂ ಆಗಿದೆ. 


ಯುನೆಸ್ಕೋ ಕಛೇರಿ ಆಧುನಿಕ ಕಟ್ಟಡಶಿಲ್ಪ ಮತ್ತು ಅಲಂಕರಣ 
ದೃಷ್ಟಿಯಿಂದ ಅದ್ಭುತವಾಗಿದೆ, ಪ್ರಪಂಚದ ಏಕತೆಯನ್ನು ತೋರಿಸಲು 
ಅನೇಕ ದೇಶಗಳ ಅನೇಕ ಹಿರಿಯ ಕಲಾವಿದರು ವಿವಿಧ ರಂಗಗಳನ್ನು ಸಿಂಗರಿಸಿ 
ದ್ದಾರೆ. ಫ್ರೆಂಚ್‌ ಸ್ಥಪತಿಯೊರ್ವನ ಅಮೋಘ ಕಲ್ಪನೆಯ ಫಲವಾಗಿ 
ರೂಪುಗೊಂಡ ಈ ಕಟ್ಟಡದ ಅಂಗಗಳು ಅತಿ ಉಪಯೋಗಕರವಾದ ಕಲಾ 
ವುಯವಾದ ಆಧೂನಿಕ ಆವಾರಗಳೆನಿಸಿವೆ, ಇಲ್ಲಿಯ ಜಪಾನೀ ತೋಟ 
ಅಸೆಂಬ್ಲಿ ಹಾಲ್‌ ಇತ್ಯಾದಿ ನೋಡತಕ್ಕ ಸ್ಥಳಗಳಾಗಿವೆ. ಪ್ರಪಂಚಸಂಸ್ಥೆಯ 
ಸ್ಥಾಪಕ ಅಂಗಗಳಲ್ಲಿ ಒಂದಾದ ಈ ಸಂಸ್ಥೆ ಕಾರ್ಕಸಫಲತೆಯಿಂದಲೂ ವ್ಯಾಪ 
ಕತ್ತದಿಂದಲೂಈ ಶತ ವಕಾನದ ಅಮೂಲ್ಯ ಕೊಡುಗೆಯೆನಿಸಿದೆ, 


ನಾತೆ್‌.ದಾವು : ಕರ್ನಾಟಕ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದಾಗ 
ಪ್ರೊ. ವಿ. ಎಂ. ಇನಾಂದಾರರು ನಮಗೆ ಇಂಗ್ಲಿಷ್‌ ಪಾಠ ಮಾಡುತ್ತಿದ್ದರು. 
ಥಾವಾಸ್‌ ಹಾರ್ಡಿಯ 'ಟೆಸ್‌', 'ನಾತರ್‌ದಾಮಿನ ಗೂನ', (ಹಂಚ್‌ಬ್ಯಾಕ್‌ 
ಆಫ್‌ ನಾಟರ್‌ ಡಾಮ್‌) ಈ ಕಾದಂಬರಿಗಳನ್ನು ಅವರು ಪಾಠ ಮಾಡು 
ವಾಗ ಧಾರವಾಡದ ಇಡೀ ವಿದ್ಯಾರ್ಥಿವೃಂದ ಅದನ್ನು ಕೇಳಲು ಬರು 
ತ್ತಿತ್ತು. ಅಂದಿನಿಂದ ಪ್ಯಾರಿಸ್ಸಿನ ಈ ನಾತರ್‌ದಾಮ್‌ ಕೆಥೆಡ್ರಿಲ್‌ ನನಗೆ 
ನೋಡಲೇಬೇಕಾದ ಒಂದು: ಸ್ಥಳವೆನಿಸಿತ್ತು. ಪ್ಯಾರಿಸ್ಸಿನ ನಮ್ಮ ಮೂರು 


೪೮ "ಬಹುರೂಪಾ ವಸುಂಧರಾ_' 


ದಿನದ ವಾಸ್ತವ್ಯದಲ್ಲಿ ಒಂದು ಮಧ್ಯಾಹ್ನ ಭೂಗರ್ಭರೈಲಿನ ಮೂಲಕ 
ನಾತರ್‌ದಾಮಿನ ಈ ಸುಪ್ರಸಿದ್ಧ ಕ್ರೈಸ್ತ ದೇವಾಲಯವನ್ನು ನೋಡಲು 
ಹೋದೆವು. 

ಮನಮೋಹಕ ಸಿನೆ ನದಿಯ ದಂಡೆಯ ಮೇಲೆ ಕಟ್ಟಿಗೆಯಿಂದ ಕಟ್ಟ 
ಲ್ಪಟ್ಟ ಈ ಇಗರ್ಜಿಯು ಫ್ರಾನ್ಸ್‌ ದೇಶದ ಒಂದು ಮಹತ್ವದ ಮತ್ತು 
ಪವಿತ್ರ ಐತಿಹಾಸಿಕ ಸ್ಥಳ್ಳ ಸುವಕಾರು ಹನ್ನೊಂದನೆಯ ಶತವಣನದಲ್ಲಿ 
ನಿರ್ಮಿತವಾದ ಈ ಇಗರ್ಜಿಯ ಭವ್ಯತೆ, ಕುಸುರಿ ಕೆಲಸ, ಗಾಜಿನ ಕೆಲಸ 
ಬಣ್ಣದ ಕೆಲಸ ಅಸದೃಶವಾದುದು. ಇಡೀ ಯುರೋಪಿನಲ್ಲಿ ಇದಕ್ಕೆ ಸಮ 
ವಾದ ಸುಂದರ ದೇವಾಲಯವೇ ಇಲ್ಲವೆಂದು ಹೇಳಲಾಗಿದೆ, ಇಗರ್ಜಿಯಲ್ಲಿ 
ಕ್ರಿಸ್ತನನ್ನು ಶಿಕ್ಷೆಗೊಳಪಡಿಸಿದ ಮೂಲಶಿಲುಬೆಯತುಂಡೊಂದು ಇದೆ. ಸಂತ 
ಲೂಯೀಯಾ ಕಾಣಿಕೆಯಾಗಿ ಕೊಟ್ಟ ಮನೋವೇಧಕವಾದ ಮುಳಿ ನ ಕೀರಿಟ 
ವಿದೆ. ಫ್ರಾನ್ಸ್‌ ದೇಶದ ರಾಜನಾಗಿದ್ದ ೧೩ನೇ ಲೂಯಿಯ ತಾಯಿ 
ಮೇರಿಯೇ ದೇಶದ ಅಭಿಮಾನೀ ದೇವತೆಯೆಂದಾ ಪರಿಗಣಿಸಿ ಅರ್ಪಿಸಿದ ರಾಜ 
ದಂಡ ಮತ್ತು ರಾಜಮಕುಟ ಇಲ್ಲಿಯೇ ಇವೆ, ಫ್ರಾನ್ಸ್‌ ದೇಶದ ಮಹಾ 
ದೇಶಭಕ್ಕೆ ಜೋನ್‌ ಆಫ್‌ ಆರ್ಕ್‌ಳ ವಿಚಾರಣೆ ಇಲ್ಲಿಯೇ ನಡೆಯಿತಂತೆ, 
ಈ ಇಗರ್ಜಿಯಲ್ಲಿ ಯೂರೋಪಿನ ಅನೇಕ ಆರಸುಮನೆತನಗಳ ಮದುವೆಗಳು 
ನಡೆದಿವೆ. ಫ್ರಾನ್ಸ್‌ನ ಅನೇಕ ಸಂತಸಮಯ ಮತ್ತು ದುಃಖವ.ಯ ಪ್ರಸಂಗ 
ಗಳಿಗೆ ಈ ಚರ್ಚ್‌ ಮೂಕಸಾಕ್ಷಿಯಾಗಿ ದೇವದೂತನಾಗಿ ನಿಂತಿದೆ. 


ಇಂತಹ ಸ್ಥಳದ ಒಳಭವನದಲ್ಲಿ ಕಾಲಿಟ್ಟಾಗ ನಮಗೆ ಒಂದು ರೀತಿಯ 
ಕುಬ್ಬ ಭಾವನೆ ಉಂಟಾಗುತ್ತದೆ. ಭವಂತಿಯ ಅಡಿಯಿಂದ ಮುಡಿಯವರೆಗೆ 
ರಾಜರು, ಮಂತ್ರಿಗಳು, ಸೇನಾನಿಗಳು, ಕವಿಗಳು, ಕಲಾಕೋವಿದರ್ಕು ಕ್ರಾಂತಿ 
ಕಾರರು, ದೇಶಭಕ್ತರು, ಪ್ರತ್ಯಕ್ಷವಾಗಿ ನಕ್ಕಂತೆ, ಅತ್ತಂತೆ, ಬಯ್ದಂತೆ, 
ವಿಚಾರಿಸಿದಂತೆ ಅನಿಸಿ ದಿಗ್ಭ್ವಾಂತರಾಗುತ್ತೇವೆ, | 

ಈ ಸ್ಥಳದಲ್ಲಿಯೇ ಮಹತ್ವಾಕಾಂಕ್ಷಿಯಾದ ನೆಪೋಲಿಯನ್‌ನ ವಿಜಯ 
ದುಂದುಭಿ ಮೊಳಗಿತ್ತು, ಹಿಟ್ಲರ್‌ನಿಂದ ವಿಮೋಚಿತವಾದ ಫ್ರಾನ್ಸ್‌-ಪ್ಕಾರಿಸ್‌ 


ಪಠ್ಕರಿಸ್‌ : ಅಂಗನೆಯರ ಇಂದ್ರಧನುಷ್‌ ರ್ಳ 


ಇಲ್ಲಿಯೇ ದೇವರಿಗೆ ಶ್ರದ್ಧಾಂಜಲಿ ಅರ್ಪಿಸಿತ್ತು. ಎಲ್ಲಾ ರುಷ್ಟ್ರೀಯ ವೀರರ 
ಚರಮಗೀತೆಯನ್ನು ಇದೇ "ಮುಂದಿತವಲ್ಲಿ ಹಾಡಲಾಗಿದೆ. ಫ್ರೆಂಚ್‌ ಜನರಿಗೆ 
ಇದೊಂದು ಪುಣ್ಯಸ್ಥಳ. ಇದೊಂದು ರಾಷ್ಟ್ರೀಯ ಭಾವನೆಯನ್ನು ಉದ್ದೀಪಿ 
ಸುವ, ವೈಭವಗಳನ್ನು ನೆನಪಿಗೆ ತರುವ, ತಪ್ಪು ಗಳನ್ನು ನೆನಪು ಮಾಡಿಕೊಡುವ. 
ಆತ್ಮೀಯರನ್ನು ಹುತಾತ್ಮರನ್ನು ಕೃತಜ್ಞ ತೆಯಿಂದ ನೆನೆಯುವ, ಆತ್ಮಶೋಧನೆ 
ವಕಾಡುವ ಅಮೃತ ಟೊ ಸ್ಥಾನ. ಪ್ಯಾರಿಸ್‌ನ ` ಲೂವ್ರ್‌ 
(LOUVRE) ಮ್ಯೂಜಿಯಂ ವಿಶ್ವದಷ್ಟು ವಿಶಾಲವಾಗಿದೆ. ಕಲಾಭಿಲಾಷೆ 
ಯಿಂದ ಕಳೆದ ಶತಮಾನದಲ್ಲಿ ಇಂಗ್ಲಿಷರು ಮತ್ತು ಫ್ರೆಂಚರು ತಮ್ಮ 
ಸಾವಕ್ರಾಜ್ಯದ ಭಾಗಗಳಲ್ಲಿ ವಸ್ತುವಿಶೇಷಗಳನ್ನು ದೋಚಿಕೊಂಡು ಬಂದರು. 
ಸಾವಕ್ರಾಜ್ಮವಾದ . ಮಾಡಿದ ಮಹಾ ಉಪಕಾರಗಳಲ್ಲಿ ಇದೊಂದಾ. ಒಂದು 
ರೀತಿಯಲ್ಲಿ ಇದು ನಡೆದದ್ದು ಒಳಿತೆನಿಸುತ್ತದೆ. ಈ ವಸ್ತಾಗಳು ಇವರ ಕೈಗೆ 


ದೊರಕಿದ ಕಾರಣ ಇಂದಿಗಾದರೂ ಸುರಕ್ಷಿತವಾಗಿವೆ. ಅರಕ್ಷಿತವಾದ ಏಶಿ 
ಯನ್‌ ಮತ್ತು ಆಫ್ರಿಕನರ ಕೈಯಲ್ಲಿ ಈಗಾಗಲೇ ನಶಿಸಿರುವ ಅನೇಕ ಕಲಾ 
ಕೃತಿಗಳಂತೆ ಇವೂ ಕಾಣವಾಗುತ್ತಿದ್ರವೋ ಏನೋ, ಲೂವ್ರಶ ಮ್ಯೂಜಿಯಂ 
ನಲ್ಲಿ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಬ'ನರೆಗೆ ಯಾವ ದೇಶದ ಸಂಸ್ಕೃತಿ 
ಇತಿಹಾಸ, ಪುರಾಣ, ಶಿಲ್ಪ, ಕಲೆಯ ಬಗ್ಗೆ ಪ್ರವೇಶ ಪಡೆಯಬಹುದು. 
ಆನೇಕ ಕಡೆ ಫ್ರೆಂಚ್‌ ಪುರಾತನ ನಿಪುಣರು ಅತಿಕಷ್ಟದಿಂದ ಉತ್ಪನನ ವಾಡಿ 
ವಸ್ತಾಗಳನ್ನು ಸಂಗ್ರಹಿಸಿ ಟಿಪ್ಪಣಿ ಬರೆದು ಸಂಶೋಧನೆ ವಕಾಡಿ ಅವುಗಳನ್ನೂ 
ಈ ವಸ್ತಾಸಂಗ್ರಹಾಲಯದಲ್ಲಿ ಪುನಃ ನಿರ್ಮಿಸಿದ್ದಾರೆ. ಆಧುನಿಕ ವಂಯಸಭೆ 
ಯಂತೆ ಕಾಣುವ ಈ ವಸ್ತುಸಂಗ್ರಹಾಲಯ ವಿದ್ಯಾಕಾಂಕ್ಷಿಗೆ ಸತ್ಮಲೋಕ, 
ಅಸ್ಸಿರಿಯನ್‌, ಫೋನಿಷಿಯನ್‌, ಈಜಿಪ್ಟಿಯನ್‌, ರೋಮನ್‌, ಗ್ರೀಕ್‌, 
ಫ್ರೆಂಚ್‌ ಮತತ್ತಿ ಇಂಡಿಯನ್‌ ವಸ್ತುವಿಶೇಷಗಳು ತಡೆದು ನಿಲ್ಲಿಸುತ್ತವೆ, 
ಕಲಾ ವಿಭಾಗದಲ್ಲಿ ಲಿಯಾನಾರ್ಡೊ ಡ ವಿಂಚಿಯ ಪ ಸಿದ್ದ ಕಲಾಕೃತಿ 'ಮೊನಾ 
ಲೀಸಾ' ಇದೆ. ಫ್ರಾನ್ಸಿನ ಅವೂರ ಕಲಾವಿದರಾದ ರಂಬೆನ್ಸ್‌, ಟಷಿಯನ್‌, 
ವಾನ, ವ್ಯಾನಗಾಗ್‌, ಪಿಕಾಸೋ, ರೋಡಿನ್‌ ಅವರ ಅಸಂಖ್ಯಾತ ಕಲಾಕೃತಿ 
ಗಳು ಇಲ್ಲಿವೆ, ಎರಡನೆಯ ಪ್ರಪಂಚಯುದ್ಧ ಕಾಲದಲ್ಲಿ ಜರ್ಮನರು ಅದೇಕೆ 


೫೦ “ಬಹುರೂಪಾ ವಸುಂಧರಾ 


ಈ ಕಲಾಕೃತಿಗಳನ್ನು ಕಳವು ಮಾಡಲು ಪ್ರಯತ್ನಿಸಿದರೆಂಬುದು ಇವನ್ನು 
ನೊ:ಡಿದಾಗಲೇ ತಿಳಿಯುತ್ತದೆ, ಇಲ್ಲಿ ವ್ಯವಸ್ಥೆ, ಪುನ ವ್ಯವಸ್ಥೆ ನಡೆದೇ 
ನಡೆದಿದೆ. ಮನಸೆಳೆಯುವಂತೆ ವಸ್ತುಗಳನ್ನು ವ್ಯವಸ್ಥೆ ವಾಡುವಲ್ಲಿ ಫ್ರೆಂಚ 
ರನ್ನು ಯಾರೂ ವಿಕಾರಿಸಲಾರರು, ವರಾನನತೆಯ ಒಳಿತಾದ ಸಾಧನೆಯ 
ಮುತ್ತು ಕಲ್ಪಕ ಜಗತ್ತಿನ ಮತ್ತಾ ಭಗವಂತನ ಮಹತ್ತಿನ ಸಾಕ್ಷಿರೂಪಿ 
ವಿಶ್ವವಿದ್ಯಾಲಯ ಈ ಮ್ಯೂಜಿಯಂ. ಈ ಸ್ಥಳದಲ್ಲಿ ಕಾಲಕ್ಕೆ ಕಟ್ಟಿಲ್ಲ, ಇಲ್ಲಿ 
ಬಂದವನಿಗೆ ವಯಸ್ಸಿನ ಮಿತಿಯಿಲ್ಲ. ಸಮಯ ಸ್ತಂಭನವಾಗಂತ್ತದೆ. ವಯ 
ಸಭೆ ಪ್ರಿಯದರ್ಶಿನಿಯಾಗಿ ಚೇತನಗೊಳ್ಳು ತ್ತದೆ. ಫ್ರೆಂಚ್‌ ಇತಿಹಾಸದ ರಂಗ 
ಸ್ಥಳವೆಂದರೆ ವರ್ಸೈ ಅರಮನೆ. ಅರಸರ ನಿವಾಸಸ್ಮಾನವೆನಿಸಿ ಸಾವಕ್ರಾಜ್ಮದ 
ಲಗಾಮಿನ ಕೇಂದ್ರವೆನಿಸಿ ಶತವಕಾನಗಳ ಕಾಲ ವಸೆಗ್ಯ ಬೆಳಗಿತು. ಫ್ರೆಂಚ್‌ 
ಕ್ರಾಂತಿಯ ಕಾಲದಲ್ಲಿ ರಾಣ ಮೇರಿ ಆಂಟೋನಿಟ್‌ ಮತ್ತು ಅರಸಂ 
ಲೂಯೆಂ ಅವರ ಕೊಲೆಯಾಗಿ ಈ ಅರಮನೆಯು ಬರಿಮನೆಯಕಾಯಿತು., 
ಕ್ರಾಂತಿಯ ಕತ್ತಲೆ ಬೆಳಕಿನಲ್ಲಿ ಜನ ಸಿಕ್ಕಿದ್ದನ್ನು ದೋಚಿದರು. ಕಂಡವರನ್ನು 
ಕೊಂದರು. ರಾಜ್ಯ ಕುರುಕ್ಷೇತ್ರವಾಗಿ ರಕ್ತಕಾಳಿಗೆ ತೇಗುವಷ್ಟು ಬಲಿಯಾದ 
ಮೇಲೆ ಕ್ರಾಂತಿ ವಿಫಲತೆ ಎನಿಸಿ ನೆಪೋಲಿಯನ್‌ ಚಕ್ರವರ್ಶಿ ಆವಿರ್ಭವಿಸಿದನು 
ನೆಪೋಲಿಯನ್‌ ವರ್ನೈಯನ್ನು ಸ್ಮಾರಕಗೃಹವೆಂದು ಘೋಷಿಸಿ ಫಾನ್‌ಟೆನ್‌ಬ್ಲೂ 
ದಲ್ಲಿ ಹೊಸದಾದ ಅರಮನೆಯನ್ನು ನಿರ್ಮಿಸಿಕೊಂಡನು. ವಸೆಗೃ ವೈಭವೋ 
ಪೇತವಾದ ಅಸವಕಾನವಾದ ಅರಮನೆ. ರಸಿಕ ಫ್ರೆಂಚ್‌ ರಾಜರ ಊಹಾತೀತ 
ರಸಿಕ ಜೀವನದ ಕುರುಹನ್ನು ಇಲಿ ಕಾಣಬಹುದು. ಶೃಂಗಾರಮಿಯವಾದ 
ಈ ಬಿಡಾರದ ಕೋಣೆಗಳು, ಹೆಣದಲ್ಲಿಯೂ ಜೀವ ತುಂಬುತ್ತವೆ. ಕನ್ನಡಿಗಳ 
ಪಡಸಾಲೆ, ಲೂಯಿ ಅರಸರ ಆಂತರ್‌ಗೃಹ ಮೇರಿ ಆಂಟೊನಿಟ್‌ಳ ಶಯನ 
ವಾಂದಿರ ಎ ಕೆಯಿಲ್ಲದ ವಿಲಾಸದಿಂದ ಕೂಡಿ ಅದ್ವಿತೀಯವೆನಿಸಿವೆ, 


ಫಾಂಟನ್‌: ಇದ ನೆಪೋಲಿಯನ್‌ನ ಅರಮನೆ ಅದು ನಿರ್ಮಿಸಿದ 
ಕಲಾಶೈಲಿಗಾಗಿ ಪ್ರಸಿದ್ದವಾಗಿದೆ. ಗೋಡೆಯ, ಛಾವಣಿಯ, ಪ್ರತಿ ಅಂಗು 
ಲವೂ ಅಲಂಕರಿಸಲ ಟ್ಲಿದೆ. ನೆಪೋಲಿಯನ್‌ ಸಾವಕ್ರಾಟನಾಗಬಯಸಿ ತನ್ನ 
ಬಂಧುಬಳಗಕ್ಕೆ ಅಧಿಕಾರ ನಿರ್ಮಿಸಿ ತನ್ನ ವಂಶಕ್ಕೆ ಸಿಂಹಾಸನವನ್ನು ಚಿರಸ್ಕಾಯಿ 


ಪ್ಯಾರಿಸ್‌ ; ಅಂಗನೆಯರ ಇಂದ್ರಧನುಷ್‌ ೫೧ 


ಗೊಳಿಸಲು ಹೆಣಗಿದ ಅನೇಕ ಘಟನೆಗಳ ಚಿತ್ರಾವಳಿ ಇಲ್ಲಿದೆ. ಸಾವಕ್ರಾಜ್ಯ 
ಶಾಹಿಯ ವಿರುದ್ಧ ರಕ್ಕಮಯ ಕ್ರಾಂತಿಯ ಫಜೀತಿಯನ್ನು ಅವಧರಿಸಿದ 
ಫ್ರಾನ್ಸ್‌ ಮತ್ತೊಮ್ಮೆ ಸಾಮ್ರಾಜ್ಯಶಾಹಿಯ ಪಾದಧೂಳಿಯನ್ನೂ ತಲೆಯ 
ಮೇಲೆ ಧರಿಸುವ ಸಂದರ್ಭ ಒದಗಿದುದು ವಿಚಿತ್ರವೇ ಸರಿ. ಆದರೆ ಅತಿ ಆಶೆಯ 
ದೊರೆ ತನ್ನ ವಾಟರ್‌ಲೂ ಕಾಣುವ ದಿನ ಮತ್ತು ಫ್ರಾನ್ಲಿನಲ್ಲಿ ಪ್ರಜಾಪ್ರಭು 


ತ್ನದ ಬೆಳಗಿನ ದಿನ ಬಹುದೂರ ಉಳಿಯಲಿಲ್ಲ. ವೀರ ಮಹತ್ವಾಕಾಂಕ್ಷಿ 
ದೊರೆ ನೆಪೋಲಿಯನ್‌ನ ಅನೇಕ ಅವಶೇಷಗಳನ್ನೂ ಇಲ್ಲಿ ಸಂಗ್ರಹಿಸಿದ್ದಾರೆ. 
ಫಾಂಟೆನ್‌ಬ್ಲೂ ಮೊದಲು .ಬೇಟೆಮನೆಯೆಂದು ಉದಿಸಿ ಅನಂತರ ಸಾವಕ್ರಾ 
ಜೃದ ಹೃದಯವೆನಿಸಿ ಮುಡಿಯೆನಿಸಿ ಈಗ ಫ್ರೆಂಚ್‌ ಕಲೆಯ ಕಂಠಾಭರಣ 
ವೆನಿಸಿದೆ. 


ನಮ್ಮ ಪ್ಯಾರಿಸ್‌ ವಾಸ್ತವ್ಯದಲ್ಲಿ ನಾವು ಮರೆಯಲಾಗದ ಸಂಗತಿಯೆಂ 
ದರೆ ಪ್ಯಾರಿಸ್‌ ಬೀದಿಯೊಂದರಲ್ಲಿ ಹಿಂದಿ ಚಿತ್ರನಟಿ ಶ್ರೀಮತಿ ಆಶಾಪರೇಖ 
ನ್ನು ಭೇಟಿಯಾದದು. ಒಂದು ಮಧ್ಯಾಹ್ನದ ಲಂಚ್‌ ಮುಗಿದೊಡನೆ 
ನಾವು ಹಾಗೆಯೇ ತಿಖುಗಿಕೊಂಡೂ ಬರೋಣವೆಂದು ಷಾಂಪ್ಸ್‌ ಎಲಿಸಿಯಾ 
ಮೂಲಕ ಹೊರಟೆವು. ಇಕ್ಕೆಲದ ಮರಗಳ ತಣ್ಣನೆಯ ವಾತಾವರಣದಲ್ಲಿ 
ಹರಟೆಹೊಡೆಯುತ್ತಾ, ಪಕ್ಕದ ಅಂಗಡಿಗಳ ಷೋಕೇಸ್‌ ವ್ಯವಸ್ಥೆಯ ಟೀಕೆ 
ನಡೆಸುತ್ತಾ ನಡೆದಿತ್ತು ನಮ್ಮ ವಿಹಾರ. ಇದ್ದಕ್ಕಿದ್ದಂತೆ ನಮಗೆ ಏನಾದರೂ 
ಬಾಯಾಡಿಸುವ ತಿಂಡಿ - ಉದಾ : ಖಾರಾಬೂಂದಿ, ಚಕ್ಕುಲಿ, ಕೋಡಬಳೆ, 
ಖಾರದ ನೆಲಗಡಲೆ, ಬಟಾಣಿ ಇತ್ಯಾದಿ - ಬೇಕೆನಿಸಿ ಅಂತಹೂದೇನಾದರೂ 
ಅಂಗಡಿಗಳಲ್ಲಿ ಸಿಗುತ್ತೇನೋ ಎಂದು ಒಂದು ಸ್ಟೋರ್‌ಗೆ ನುಗ್ಗಿದೆವು. ಅಲ್ಲಿ 
ನಮಗೆ ಸಿಕ್ಕಿದ್ದು Salted peanuts - ಉಪ್ಪಿನ ನೆಲಗಡಲೆಬೀಜ, ನಮ್ಮಲ್ಲಿ 
ಸುವಕಾರು ೨೦ ಪೈಸೆಗೆ ದೊರಕಬಹುದಾದಷ್ಟು ಕಡಲೆಗೆ ಸುವಕಾರು ಎರಡು 
ರೂಪಾಯಿ ಕೊಟ್ಟು ತಂದೆವು. ಆ ಕಡಲೆಯ ರುಚಿಯೇ ರುಚಿ. ಅಲ್ಲವೇ? 
ಹಾಗೆಯೇ ಮುಂದೆ ಹೋಗುತ್ತಿರುವಾಗ ಸೋದರ ಮಂನಾ ಪಕ್ಕನೆ ನಿಂತು, 
“ಅಣ್ಣ ಆಲ್ನೋಡು ಆಶಾಪರೇಖ ಇದ್ದಂಗಿದೆ” ಎಂದ ' ನಾವು ಹೌದೆಂದಾದೇ 
ತಡ, ಅವನೊಂದು ಫೋಟೋ ತೆಗೆದೇ ಬಿಟ ಶಾ ತೀರ ಹತ್ತಿರ ಬಂದಾಗ 


೫೨ 'ಬಹುರೂಪಾ ವಸುಂಧರಾ..." 


ವಿಷ್‌ ಮಾಡಿದೆವು, ಅವರು ಪ್ರಶಿಯಾಗಿ ವಿಷ್‌ ವಕಾಡಿದರು. ಅವರ 
ಜೊತೆಗೆ ತಾಯಿ, ತಂದೆ, ನೌಕರರು ಇದ್ದರು. ಆಶ್ಚರ್ಯದ ಸುಂಟರ 
ಗಾಳಿಯಲ್ಲಿ ಸಿಕ್ಕ ನಮಗೆ ಅವರನ್ನು ನಿಲ್ಲಿಸಿ ವಾತನಾಡಬೇಕೆಂಬ ಯೋಚನೆ 
ಫಕ್ಕನೆ ಹೊಳೆಯಲಿಲ್ಲ. ಯಾವುದಾದರೂ ಹಿಂದಿ ಚಿತ್ರದ ಷೂಟಿಂಗ್‌ಗೆ 
ಬಂದಿರಬೇಕೆಂದಾಕೊಂಡು ಮುಂದೆ ನಡೆದೆವು. ಫಾಂಟೆನ್‌ ಬ್ಲೂಗೆ ಹತ್ತಿರದ 
ಬಾರ್ಬಿಜಾನ್‌ ಎಂಬ ಹಳ್ಳಿಯಲ್ಲಿ ವಿಖ್ಯಾತ ಲೇಖಕ ರೂಸೋ, ಸ್ಟೀವನ್‌ಸನ್‌ 
ಅವರತ ವಾಸವಾಗಿದ್ದ ನಿವಾಸಗಳಿವೆ, ಈ ಹಳ್ಳಿ ಸುಂದರ ನಿಸರ್ಗವುಯ 
ವಾತಾವರಣದಲ್ಲಿರುವುದರಿಂದ ಇಂದಿಗೂ ಅನೇಕ ಪ್ಯಾರಿಸ್ಸಿಯನ್ನರು ತವ್ಮೂ 
ಕಳೆದುಳಿಡ ದಿನಗಳನ್ನು ಬಿಸಿಲುಕಾಲದ ದಿನಗಳನ್ನು, ಇಲ್ಲಿ ಕಳೆಯಲು 
ಹವಣಿಸಿ ಕಾಟೇಜ್‌ಗಳನ್ನು ಕಟ್ಟೆದ್ದಾರೆ. ರೂಸೋ ಮತ್ತು ಸ್ಟೀವನ್‌ಸನ್‌ 
ಕೂಡ ಇದೇ ರೀತಿಯಲ್ಲಿ ದಿನ ಕಳೆದ ನಿವಾಸಗಳಿವು. ಪ್ರಸಿದ್ಧ ಜನರ 
ನಿವಾಸಸ್ಮಾನಗಳನ್ನು ಈ ರೀತಿಯಲ್ಲಿ ಕಾಪಾಡಿಕೊಂಡು ಬರುವುದು ಸತ್‌ 
ಸಂಪ್ರದಾಯ, ಅವರ ಸೇವೆಗಾಗಿ ರಾಷ ದ ಕೃತಜ್ಞತೆಯೆಂದೂ ಭಾವಿಸ 
ಬಹುದು, ನಾಡಿಗಾಗಿ ಜೀವ ತೇದ ಮಹನೀಯರ ನೆನಪು ಮುಂದಿನ 
ಜನಾಂಗಕ್ಕೆ ಉಳಿಯಬೇಕಾದರೆ ಇಂತಹ ಸ್ಮಾರಕಗಳು ಅತ್ಯಗತ್ಯ. ಇದರಂತೆಯ 
ಪ್ಕಾರಿಸ್ಸಿನ "ಪ್ಮಾಂಥಿಯಾನ್‌' ಬಹು ಮುಖ್ಯವಾದುದು. ಈ ರಾಕ್ಷಸಾಕಾರದ 
ಕಟ್ಟಡದಲ್ಲಿ ಫ್ರೆಂಚ್‌ ಇತಿಹಾಸವನತ್ನಿ ಗಟ್ಟಿಗೊಳಿಸಲಾಗಿದೆ. ಗೋಡೆಗಳ 
ನ್ನಾವರಿಸಿ ನಿಂತಿರುವ ವರ್ಣಚಿತ್ರಗಳಲ್ಲಿ ಫ್ರೆಂಚ್‌ ಇತಿಹಾಸದ ಬಹುಮುಖ್ಯ 
ಘಟ್ಟಗಳನ್ನು ಕಾಣಬಹುದು. ಅನೇಕ ಸೂಕ್ತ ಶಿಲಾಖಂಡಗಳಲ್ಲಿ ರೂಸೋ 
ಜೋಲಾ, ವಾಲ್ಟೇರ್‌ ಮುಂತಾದವರ ಸ್ಮಾರಕಗಳಿವೆ. ನೆಲಮನೆಯಲ್ಲಿ 
ಫ್ರೆಂಚ್‌ ರಾಷ್ಟ್ರವೀರರ, ಕಲಾವಿದರ, ಸೇನಾಪತಿಗಳ, ಲೇಖಕರ ಸಮಾಧಿಗಳಿವೆ. 
ಅನೇಕ ಕಡೆ ಸಮಾಧಿಗಳ ಮುಂದೆ ಆಯಾ ವ್ಯಕ್ತಿಯ ಮೂರ್ತಿಗಳಿವೆ, ಇಲ್ಲಿ 
ನಡೆವಾಗ ಶತವಕಾನಗಳ ಕಾಲ ಹಿಂದೆ ಸಂಚರಿಸಿದಂತೆಯೂ ರೂಸೋ ಮುಂತಾದ 
ವರೊಂದಿಗೆ ಸಂಭಾಷಿಸಿದಂತೆಯೂ ಅನುಭವವಾಗುತ್ತದೆ. ಇಲ್ಲಿ ಶಿಲೆ ವಾತನಾಡು 
ತ್ತದೆ. ವಾತಾವರಣ ಹಿಡಿದು ನಿಲ್ಲಿಸುತ್ತದೆ. ಫ್ರೆಂಚರ ಬಗ್ಗೆ ಅಭಿವಕಾನ, ಅನಾ 
ಕಂಪ ಸೆಲೆಯೊಡೆಯುತ್ತದೆ. 


ಪ್ಮಾರಿಸ್‌ : ಅಂಗನೆಯರ ಇಂದ್ರಧನುಷ್‌ ೫೩ 


ಫ್ರೆಂಚರು ಗ್ರೀಕ್‌ ಮತ್ತು ರೋಮನ್ನರಷ್ಟು ಸುಂದರರೇನೂ ಅಲ್ಲ 
ಆದರೆ ರಸಿಕರು-ವಿಲಾಸಿಗಳು. ಶೃಂಗಾರ ವೈಭವದಲ್ಲಿ, ಕಲಾ ವಿಲಾಸದಲ್ಲಿ 
ರಂಗಿನ ಜೀವನದಲ್ಲಿ, ಪರಿವಾಳ ಪ್ರಯೋಗದಲ್ಲಿ ಕಾಳಿದಾಸ ಮಹಾಕವಿಯ 
ಪಾತ್ರಗಳನ್ನು ಮೀರಿಸುವ ವಾಹನೀಯರಾ, ಪ್ಯಾರಿಸ್‌ ವಾಲಗುವುದೇ ಇಲ್ಲ. 
ಕಾಡಿದಾಟ ಮತ್ತು ಕುಣಿದಾಟ, ನಿರಂತರ ಚೆಲ್ಲಾಟ ನಡೆದೇ ಇರಾತ್ತದೆ. 
ಜೀವನ ಇವರಿಗೆ ಕಂಡಷ್ಟು ಸುಲಭ ಇನ್ನಾರಿಗೂ ಕಂಡಿಲ್ಲ. 


ಪ್ರಪಂಚ ಪ್ರಸಿದ್ಧವಾದ ಪ್ಯಾರಿಸ್‌ ನೈಟ್‌ಕ್ಲಬ್‌ಗಳ ಪರಿಚಯ ಪಡೆ 
ಯಲ ನಾವೂ ಒಂದು ಪ್ರವಾಸದ ಟಿಕೆಟ್‌ ಪಡೆದೆವು. ಈ ಪ್ರವಾಸದ 
ಅಂಗವಾಗಿ ಪ್ಯಾರಿಸ್‌ನ ಮೂರು ವಿಭಾಗದ ಮೂರು ಸ್ತರದ ನೈಟ್‌ಕ್ಲಬ್‌ 
ನೋಡಿದೆವು, ಇಲ್ಲಿಯ ಕೆಳತರಗತಿಯ ಕಾವಾವೀಧಿ "ಪಿಗ್ಯಾಲ್‌' ಎಂಬ ವಿಭಾಗ. 
ಇಲ್ಲಿಯ ಕಡಿವೊ ಅದಾಯದ ಜನರಿಗೆ ಬೇಕಾದಷ್ಟು ವಿಲಾಸಗೃಹಗಳಿವೆ. ಇಲ್ಲಿ 
ನಾವು ನೋಡಿದ ' ನೈಟ್‌ಕ್ಲಬ್‌ ತೀರ ರೋಚಕವಾಗಿತ್ತಾ. ನೋಡುಗರ ವಧೆ 
ದೊಂಬರಂತೆ ಕಾಣಿಯುವುದು ನಡೆಯಿತು. ಮಧ್ಯ ವಯಸ ರಾದ ಹೆಣ್ಣು 
ಗಂಡುಗಳು ತೀರ ಕೆಳತರಗತಿಯ ಚೇಷ್ಟೆ ವಾಡುತ್ತಾ 'ಯಥಾರ್ಥವಾಗಿ 
ದೊಂಬರಂತೆ ಕಿರುಚುತ್ತಾ ಬಡಿದಾಡಾತ್ತಲಿರತಿವುದನ್ನು ಕಂಡು ಜನ ವಿನೋದಿ 
ಸುತ್ತಾರೆ, ಪಿಗ್ಯಾಲ್‌ಗಿಂತ ಕೊಂಚ ಮೇಲ್ಮಟ್ಟದ ವಿಭಾಗ ಬ್ಯಾಸ್ಟಿಲ್ಲೇ. 
ಇಲ್ಲಿಯ “ಈವ್‌” ಎಂಬ ಕ್ಲಬ್‌ಗೆ ತೆರಳಿದೆವು. ಇದೊಂದಾ ಆಧುನಿಕ ಕ್ಲಬ್‌, 
ಇಲ್ಲಿಯ ಪ್ರತಿಯೊಂದು ಕ್ಲಬ್‌ ಪೈಪೋಟಿಯಿಂದ ಕೆಲಸ ವಣಾಡಾತ್ತವೆ. 
ಅತ್ಮಂತ ಕಾಮೋತ್ತೇಜಕ ಕಾರ್ಯಕ್ರಮಾವೆಂದು ಪ್ರಸಿದ್ಧಿ ಮಾಡುತ್ತವೆ. ಈ 
ಕ್ಲಬ್‌ನಲ್ಲಿ ಎಂಟೂ ಹುಡುಗಿಯರು ನಾಲ್ವರು ಮಧ್ಯವಯಾಸ್ಯ ಪುರುಷರು 
ಆಟ ಆಡಿದರು. ವೆಚ್ಚದ ಬಟ್ಟೆಬರೆಗಳನ್ನು ಧರಿಸಿ ಕಣ್ಣೆಳೆವಂತೆ ಒಮ್ಮೆ, 
ನೆಳಲಂ ಬೆಳಕುಗಳ ಮಧ್ಯೆ ಅರೆಬೆತ್ತಲೆ, ಪೂರ ಬೆತ್ತಲೆಯಾಗಿ ಒಮ್ಮೆ ಇವರ 
ಆಟ ನಡೆಯಿತು. ಪುರೂಷರಂ ಕೀಳು ಹಾಸ್ಯದ ಕಿರಿ ಚುಟುಕಗಳನ್ನು ಹಾರಿಸು 
ತ್ತಿದ್ದರು, ವಕಾಯಾಲಾಂದ್ರ ಮತ್ತು ಚಲಚ್ಚಿತ್ರ ಪ್ರೊಜೆಕ್ಟರಿನ ಚತರ ಉಪ 
ಯೋಗದಿಂದ ಇಬ್ಬರೇ ಹೆಂಗಸರ ಮೇಲೆ ಮೂಡಿಸುತ್ತಿದ್ದ ನೆರಳು ವಿವಿಧ 
ವಿನ್ಮಾಸದಿಂದ ಕೂಡಿ ಈ ಕಾರ್ಯಕ್ರವಾ ಅತಿ ಕುತೂಹಲವಾಗಿತ್ತು.ಲಜ್ಜೆಯಾಲ್ಲದೆ 


೫೪ "ಬಹುರೂಪಾ ವಸುಂಧರ್ಲಾ. 


ಹರೆಯದ ಹುಡುಗಿಯರು ತಮ್ಮ ರಹಸ್ಕಾಂಗಗಳನ್ನು ಹೆಮ್ಮೆಯಿಂದ ವರೆ 
ಸುತ್ತಾ ಬೆಳಕಿನಲ್ಲಿ ತೋರಿಸುವುದು ನಮಗೆ ಅಸಹಜ ಮತ್ತು ಅಸಹ್ಯವೆನಿಸಿ 
ಅನೇಕ ಬಾರಿ ಅರಿಯದಂತೆ ಅವನತ ಬಃಖರಾಗುತ್ತೇವೆ. ಸಾವಿರ ಕಣ್ಣುಗಳ 
ಇರಿಯುವ ದಿಟ್ಟಿಗೆ ಬೆರಗಾಗದೇ ಬಚ್ಚದೇ ಅಂಗಾಂಗಗಳನ್ನು ಮೆರೆಸುವ ಈ 
'ಧೀರೆಯರು ಬ್ರಹ್ಮನ ವಿಶಿಷ್ಟ ಸೃಷ್ಟಿಯೇ ಸ್ಸ. ಆದರೆ ಮೇಲಾಮಾುಚ್ಚಿನಲ್ಲಿ 
ಅಡಗಿ ಕುಳಿತು ಈ ಸ್ವಯಂಚಾಲಿತ ಪ್ರೊಜೆಕ್ಟರ್‌ಗಳ ಆಟ ವಕಾತ್ರ ಅಪೆಕ್ಷೇಣೀ 
ಯುವಾಗಿತ್ತು. 

ಕಡೆಯದಾಗಿ ನಾವು ನೋಡಿದ್ದು ಪ್ರಪಂಚದ ಶ್ರೇಷ್ಠವಾದ ಲಿಡೋ 
(LIDO). ಇದಕ್ಕೆ ಸರಿಯೆನಿಸುವ ಕ್ಲಬ್‌ ಇನ್ನೂ ಪ್ರಪಂಚದಲ್ಲಿ ಹುಟ್ಟಿಲ್ಲ 
ವಂತೆ, ಈ ಕ್ಲಬ್‌ಗೆ ಪ್ರವೇಶ ದೊರೆಯಬೇಕಾದರೆ ಸೂಟ್‌, ಷೂಸ್‌ ಮತ್ತು 
ಟೈ ಇರಲೇಬೇಕು. ಅಷ್ಟೇನೂ ಚಳಿಯಿರದ ಕಾರಣ ನಾನು ವಠಕಾಶ್ರ ಕೋಟು 
ಮತ್ತು ಟೈ ಇಲ್ಲದೆ ಬಂದಿದ್ದೆ. ನಮ್ಮ ಪ್ರವಾಸದ ಮಾರ್ಗದರ್ಶಿ ನನಗೆ 
ಮುಂದಾಗಿಯೇ ಎಚ್ಚರಿಸಿದಳು, ಸರಿ ಬ್ಯಾಸ್ಟಿಲ್‌ನಿಂದ ಟ್ಯಾಕ್ಸಿಯಲ್ಲಿ ತೆರಳಿ 
ಕೋಟ್‌ ಮತ್ತು ಟೈ ಧರಿಸಿ ನಮ್ಮ ಗುಂಪು ಲಿಡೋ ಸೇರುವ ಮುಂಚೆಯೇ 
ನಾನು, ಅಣ್ಣ ಲಿಡೋ ಸೇರಿದೆವು. ಈಗಾಗಲೇ ರಾತ್ರಿ ಒಂದಾ ಗಂಟೆಯ 
ಸಮಯ. ಷಾಂಪ್ಸ್‌ ಎಲಿಸಿಯಾ ರಸ್ತೆಯಲ್ಲಿ ದೊಡ್ಡ ಮೆರವಣಿಗೆ ಹೊರಟಿತ್ತು: 
ಪ್ರೆಸಿಡೆನ್ಸಿಯಲ್‌` ಚುನಾವಣೆಯಲ್ಲಿ ಪ:ಂಪಿಡೋ ಅಖುಡ ವಿಜಯ ಗಳಿಸಿ 
ದ್ದರು. ಅವರ ವಿಜಯದ ಸಂಕೇತವಾಗಿ ೬ ಅಪರರಾತ್ರಿಯಲ್ಲಿಯೇ ಮೆರವಣಿಗೆ, 
ಕೇಕೆ, ಹಾಡು, ಬ್ಯಾಂಡು ನಡೆದಿತ್ತು. ಅದನ್ನು ನೋಡಲೊಂದುಾ ಚೆಂದ. 
ಕಾರುಗಳ ಮೇಲೆ ಮತ್ತು ಮುಂದೆ ಹಾಡುಗಿಯರೇ ಹುಡುಗಿಯರಾ. 


ಲಿಡೋ ಬಹುದೊಡ್ಡ ಕ್ಲಬ್‌, ಸುಮಾರಾ ಐದಾರು ನೂರಾ ಜನ 
ಆಸೀನರಾಗಲು ವ್ಯವಸ್ಥೆ ಇದೆ. ಅತ್ಯಾಧುನಿಕವಾದ ರಂಗಮಂಟಪ. ಗಾಂಡಿ 
ಯೊತ್ತಿದರೆ ತಿರುಗುತ್ತದೆ, ಮೇಲೇರುತ್ತದೆ, ಕುಸಿಯುತ್ತದೆ, ವಿಶಾಲವಾಗುತ್ತದೆ, 
ಆಕುಂಚನಗೊಳ್ಳುತ್ತದೆ. ಬೆಳಕಿನ ವ್ಯವಸ್ಥೆ ಅಸವತಾನವಾದುದಾ, ಇಂತಹ 
ಸಂಸ್ಥೆಯಲ್ಲಿ ಕೆಲಸ ಮಾಡಲು ನುರಿತ ಕಲಾವಿದರು ನಾ ಮುಂದೆ ತಾ ಮುಂದೆ 
ಎಂದು ಬರುತ್ತಾರೆ, ಇಂಥ ಜಾಗದಲ್ಲಿ ನುರಿತವರ ಕಣ್ಣಿಗೆ ಬಿದ್ದ ಅನೇಕರು 


ಪ್ಯಾರಿಸ್‌ : ಅಂಗನೆಯರ ಇಂದ್ರಧುನುಷ್‌ ೫8 


ಮುಂದೆ ಹಾಲಿವುಡ್‌ ಸೇರಿದ್ದಾರೆ. ಅಸಂಖ್ಯಾತ ಕಲಾವಿದರ ಸಹಾಯದಿಂದ 
ಅದ್ಭುತ ಕಾರ್ಯಕ್ರಮಗಳನ್ನು ತೋರಿಸುತ್ತಾರೆ, ಬೆಕ್ಕಸಬೆರಗಾಗಿ ನೋಡುತ್ತಾ 
ಕುಳಿತಿರುವುದೊಂದೇ ಕೆಲಸ. ಅದೊಂದು ಭಾವಲೋಕ. ಮನಸ್ಸು ಕಲ್ಪಿಸಿ 
ರಚಿಸಿ ಅರ್ಥೈಸಿಕೊಳ್ಳುವುದರೊಳಗೆ ವಾತ್ತೊಂದು ಸನ್ನಿವೇಶ ಮಾಡಿರುತ್ತದೆ. 
ನೀರಿನ ಮೇಲೆ ನಡೆದಂತೆ ಗಾಳಿಯಲ್ಲಿ ಹಾರಿದಂತೆ ಸಮಲೋಕದಲ್ಲಿ ಲಘುವಾಗಿ 
ಸಂಚರಿಸಿದಂತೆ ಅನುಭವ ಉಂಟಾಗಾತ್ತದೆ. ಲಿಡೋದವರ ಕಲಾತ್ಮಕ ಮತ್ತು 
ಪ್ರದರ್ಶನ ಪರಿಣತೆ ಅಸವಕಾನವಾದುದು. ಮೃದುವುಧುರವಾದ ಸ್ವರ 
ಸಂಯೋಜನೆ, ಮೋಳಗಾನ, ಪ್ರತಿಯೊಂದೂ ವಿಶಿಷ್ಟವಾದುದು, ಭಾರತೀಯರ 
ಕನಸು ಕಾಣುವ ಲೋಕವನ್ನು ಫ್ರೆಂಚರು ನಿರ್ಮಿಸಿದ್ದಾರೆ. 


ಪ್ರೆಂಚ್‌ ಸಿನಿವವಾದ ರಾಚಿಯನ್ನು ನೋಡಲು ಹೋದೆವು. ಯಾವುದೊ 
ಒಂದು ವಕಾರುದ್ರ ಹೆಸರಿನ ಚಿತ್ರ. ಈ ಚಿತ್ರಕ್ಕೆ ಕತೆಯಾಲ, ಮೊದಲಿಲ್ಲ 


ಮಠು, ಕೊನೆಯಿಲ್ಲ. ಇದರಲ್ಲಿ ಒಬ್ಬ ಹೈದನ ಅನಂಕ ರತಿಕ್ರೀಡೆಯೇ ವಿಷಯ 
ಇದನ್ನು ನೋಡಲಾ ಬಂದ ಜನರಲ್ಲಿ ವಾವೇ ಎಲ್ಲರಿಗಿಂತ ಕಿರಿಯರೆನ್ನಬಹಂದಂ 
ಬಹುತೇಕ ದಂಪತಿಗಳು ಮತ್ತು ಮಧ್ಯವಯಸ್ಕರು, ನಮ್ಮ ಮುಂದಿನ ಸಾಲಿ 
ನಲ್ಲಿ ಕುಳಿತ ಒಬ್ಬ ಹುಡುಗ ಒಬ್ಬ ಹುಡುಗಿ ಸಿನಿವಾ ನೋಡಲು ಬಂದವರಲ್ಲ. 
ಮೊದಲಿನಿಂದ ಕೊನೆಯವರೆಗೆ ಅವರು ಸರಸಸಲ್ಲಾಪದಲ್ಲಿಯೇ ನಿರತರಾಗಿ 
ದ್ದರು, ಬಹುಶಃ ಅವರು ಮನೆಗೆ ಮಳರಲಾರರು. ಹೋಟೆಲ್‌ನಲ್ಲಿ ಕೋಣೆ 
ಹಿಡಿಯಲು ಶಕ್ತರಲ್ಲ. ಅವರ ಸರಸವೆಲ್ಲಾ ಸೀಟ್‌ನಲ್ಲಿಯೇ ನಡೆದಿತ್ತು, 


ಪ್ಯಾರಿಸ್‌ ಇಹಲೋಕದ ಅಲಕಾವತಿಯೇ ಸರಿ. ಪ್ಯಾರಿಸಿಯನ್ನರ 
ಜೀವನವನ್ನು ಬಳಸಿ ಅನಂತವಾಗಿ ಹರಿದಿರುವ ಸಿನೇ ರಸಗಂಗೆಯರಾಗಿದ್ದಾಳೆ, 
ರಮಣೀಯಾತೆಯಿಂಂದ ತುಂಬಿ ತುಳುಕುವ ಈ ತಾಣ ಭೂದೇವಿಯ ವಠಾನಸ 
ಲೋಕ. ಮನುಷ್ಯ ಸುಂದರನೂ ಸುತುಷ್ಟನೂ ಆಗಿ ಜೀವಿಸಲು ಹಂಬಲಿಸಿ 
ಅಪ್ಪಿಕೊಂಡ ಜೀವನಧರ್ಮ ಪ್ಯಾರಿಸ್‌. ಎಳೆ: ಮಕ್ಕಳ ಮನಸ್ಸಿನಲ್ಲಿ ಪ್ಯಾರಿಸ್‌ 


ಒಂದು ರೋವಕಾಂಚಕ ಓಯಸಿಸ್‌, ಅದಾ ಚಿರಯಗಔೌವನ ಕಾಂತಿಯುಕ್ತ 
ಅಮರ ಕನೆ. 


೫೬ 'ಬಹುರೂಪಾ ವಸುಂಧರಾ ___' 


ಏರ್‌ ಫ್ರಾನ್ಸ್‌ ಸಾರಿಗೆಯಲ್ಲಿ ಪ್ಯಾರಿಸ್‌ ಬಿಡುವಾಗ ಹೃದಯ ಅತೃಪ್ತಿ 
ಯಿಂದ ಕುದಿಯುತ್ತಿತ್ತು. ಒಂದನೆಯದಾಗಿ ಹೆಚ್ಚು ಕಾಲ ನಿಲ್ಲಲು ವೀಸಾ 
ದೊರೆಯಲಿಲ್ಲದ ಖೇದ. ಎರಡನೆಯದಾಗಿ ಬೆಲ್‌ಗ್ರೇಡಿನಿಂದ ನಮ್ಮೊಡನೆ ಜೊಕೆ 
ಯಾಗಿದ್ದ ಅಣ್ಣನನ್ನು ಬಿಟ್ಟು ಹೊರಡುವ ವಿರಹಭಾವನೆ, ಆತನಿಗೆ ಶುಭೆ 
ಕೋರಿ ಕೈವಕಾಡಿ ಮುನ್ನಡೆವಾಗ ಹೃದಯ ಮಂಜಾಗಿತ್ತಾ. ಪ್ಯಾರಿಸ್‌ನ 
ನಲ್‌ನೆನಕೆಗಳ ಭಾರದಲ್ಲಿ ಕುಸಿಯುತ್ತಿರುವಾಗ ಲಂಡನ್‌ ಪಟ್ಟಣದ ಹೀಥ್ರೋ 
ವಿಮಾನತಾಣ ಆಗಮಿಸಿತ್ತು. ಶತವಕಾನಗಳ ಕಾಲ ನಮ್ಮನ್ನಾಳಿದ ಆಂಗ್ಲರ 
ರಾಜಧಾನಿ ಲಂಡನ್‌ನ ಆಕರ್ಷಣೆಯೇ ಒಂದು ರೀತಿಯದು, ಇಂಗ್ಲೆಂಡ್‌ 
ಭಾರತದ ಮಿದುಳೂ, ಹೃದಯವೂ ಸಂಸ್ಕೃತಿಯೂ ಆಗಿದೆ. ಸುದೈವದಿಂದ 
ಭಾರತೀಯತೆ ಆತ್ಮರಂಗದಲ್ಲಿ ವಿರಾಜಮಾನವಾಗಿದೆ. 


೭ ಲಂಡನ್‌ ಗತವೈಭವದ ಮೆಲುಕಾಟ 


ದಿವಾರಾತ್ರಿ ಸೂರ್ಯನೇ ಮುಳುಗದ ಸಾವಕ್ರಾಜ್ಯವನ್ನು ಕಟ್ಟಿ ವಿಶ್ವದ 
ಬಲಿಷ್ಠತಮ ರಾಜ್ಯವೆನಿಸಿಕೊಂಡು ಸಪ್ಮಸಮುದ್ರಗಳ ಮೇಲೆ ಧೀವಂಂತಿಕೆ 
ಯಿಂದ ತಿರುಗಾಡಿದ ಇಂಗ್ಲಿಷ್‌ ಜನಾಂಗದ ರಾಜಧಾನಿ ಲಂಡನ್‌. ಇಂದಿಗೂ 
ಅನೇಕರಿಗೆ ಬರೀ ಹೆಸರು ಮಾತ್ರವಲ್ಲ, ಹೆಸರಿಗಿಂತ ಹೆಚ್ಚಿನದಾದ ಮತ್ತೊಂದು 
ಶಕ್ತಿ, ಲಂಡನ್‌ ಜೊತೆಗೆ ಕೇಂಬ್ರಿಜ್‌ ಮತ್ತು ಆಕ್ಸ್‌ಫರ್ಡ್‌; ಆಧುನಿಕ 
ಜನಾಂಗದ ತಕ್ಷಶಿಲೆ ಮತ್ತು ಕಾಶಿ. ಇಂತಹ ಲಂಡನ್‌ನಲ್ಲಿ ಇಳಿದಾಗ ಆಗಲೇ 
ರಾತ್ರಿ. ಆದರೆ ನಮಗೆ ಹೋಟೆಲ್‌ ರಿಜರ್ವೇಷನ್‌ ಇದ್ದಿಲ್ಲ. ಬ್ರಿಟಿಷ್‌ 
ಯೂರೋಪಿಯನ್‌ ಏರ್‌ಲೈನ್‌ನವರು ಪ್ರವಾಸಿಗರಿಗೆ ಹೋಟೆಲ್‌ ಅನುಕೂಲ 
ವನ್ನು ವಣಾಡಿಕೊಡುತ್ತಾರೆ. ಹೋಟೆಲ್‌ ಕೌಂಟರಿನ ಹಾಡುಗಿ ನಮಗೆ 
ಅನುಕೂಲವಾಗುವ "ದರ ಮಾಧ್ಯಮದಲ್ಲಿ' ತಮ್ಮ ಪಟ್ಟಿಯ ಹೋಟೆಲ್‌ 
ಹುಡುಕಿ ರೂಮ್‌ ಸಿಗುವುದಾದರೆ ಏರ್ಪಾಟು ವರಾಡಿಕೊಡುತ್ತಾರೆ. ಈ 
ಸೇವೆ ಮುಫತ್‌ ದೊರೆಯುತ್ತದೆ. ಲಂಡನ್‌ನಲ್ಲಿರುವ ಹೋಟೆಲ್‌ಗಳ ಸಂಖೆ, 
ನೋಡಿದರೆ ಯಾವ ಕಷ ೈವಿಲ್ಲದೇ ವಸತಿ ದೊರೆಯಬೇಕು, ಆದರೆ ಸದ, 
ಪ್ರಪಂಚಿಪ್ಪ ಸಿದ್ದ ವಿಂಬಲ್‌ಡನ್‌ ಲಾನ್‌ಟೆನಿಸ್‌ ಆಟಗಳು ನಡೆಯುತ್ತಿದ್ದೆ ಕಾರಣ 
ಅನೇಕ ಹೋಟೆಲ್‌ಗಳು "ಸಾರಿ, ನೋ ವೇಕೆನ್ಸಿ' ಬೋರ್ಡು ತಗುಲಿಸಿದ್ದವು, 


೫೮ ಬಹುರೂಪಾ ವಸುಂಧರಾ. 


ಸುದೈವದಿಂದ ಸಸೆಕ್ಸ್‌ ಗಾರ್ಡನ್ಸ್‌ ನ ವಿಂಡ್ಸರ್‌ ಹೋಟೆಲ್‌ ಎಂಬಲ್ಲಿ ನಮಗೆ 
ಎಡೆ ದೊರೆಯಿತು. ಈ ಸೇವೆಯನ್ನು ನಮ್ಮಲ್ಲಿಯ ಏರ್‌ಲೈನ್ಸ್‌ ಮತ್ತು 


- ಬಸ್‌ ಕಂಪನಿಯುವರಾ ವಠಾಡಿದರೆ ಪ ಥ್ರ ವಾಸಿಗರಿಗೆ ಅನಂಕೂಲವಾಂದೀಕತು. 


ನಾವು ಕಾಮನ್‌ವೆಲ್ಮ್‌ ಪ್ರಜೆಗಳಾದ್ರರಿಂದ ಇಂಗ್ಲೆಂಡಿನಲ್ಲಿ ವೀಸಾ ಬಾಧೆ 
ಇರಲಿಲ. 


ಅಮೇರಿಕೆಯ ಪ್ರವಾಸಕ್ಕೆ ನನಗೆ ವೀಸಾ ಇರಲಿಲ್ಲವಾದ್ದರಿಂದ ಮೊದಲ 
ನೆಯ ಕರ್ತವ್ಯವಾಗಿ ಅಮೇರಿಕೆಯ ರಾಯಭಾರ ಕಛೇರಿಗೆ ಹೋದೆ. ರಕ್ಕಸ 
ಗಾತ್ರದ ಈ ಕಛೇರಿಯ ವೀಸಾ ಮತ್ತು ಇಮಿಗ್ರೇಷನ್‌ ಇಲಾಖೆ ಕಿಕ್ಕಿರಿದು 
ತುಂಬಿತ್ತು. ಇಂಗ್ಲೆಂಡ್‌ ಮತ್ತು ಇತರ ಯುರೋಪಿಯನ್‌ ದೇಶಗಳಿಂದ 
ಜನ ಅಮೇರಿಕೆಗೆ ನಿಂರತರ ವಲಸೆ ಹೋಗುತ್ತಾರೆ. ಏಷಿಯಾ ಮತ್ತು ಆಫ್ರಿಕ 
ಗಳಿಂದ ಜನ ಯೂರೋಪಿಗೆ ವಲಸೆ ಬರಲು ಆಶಿಸುತ್ತಾರೆ. ಸುಖದ ಪ್ರಯತ್ನ 
ದಲ್ಲಿ ಸ್ವಾತಂತ್ರ್ಯದ ಹುಡುಕಾಟದಲ್ಲಿ ತೃಪ್ತಿಯ ಆವಿಷ್ಯರಣದಲ್ಲ ಮನುಷ್ಯ 
ನಾಡಿಂದ ನಾಡಿಗೆ ವಲಸೆ ಹೋಗುತ್ತಾನೆ. ಇದ್ದ ಹಲವು ವರುಷ ಆಯುಷ್ಯ 
ವನ್ನು ತನಗಿಷ್ಟ ಬಂದಂತೆ ಸಾರ್ಥಕಗೊಳಿಸಲು ಪ್ರಯತ್ನಿಸುತ್ತಾನೆ. ವೀಸಾ 
ಅರ್ಜಿ ಹಾಕಿದ ಎರಡು ತಾಸಿನ ಮೇಲೆ ನನಗೆ ಇಂಟರ್ವ್ಮೂ ದೊರೆಯಿತು. 
ಅಮೇರಿಕೆಯ ಬಗ್ಗೆ ನನಗೆ ಅಚಲ ಆಭಿವಣನ, ವಿಶ್ವಾಸವಿದೆ. ಅವರ 
ತೊಂದರೆಗಳ ಬಗ್ಗೆ ಸಹಾನಾಭೂತಿಯೂ ಇದೆ. ಆದರೆ ಈ ವೀಸಾ ಅಧಿಕಾರಿ 
ವರ್ತಿಸಿದ ರೀತಿ ನನಗೆ ಸರಿಬರಲಿಲ್ಲ. ನವ್ಮೂ ಸಂಭಾಷಣೆ ಹೀಗಿತ್ತು : 


“ಇಂಗ್ಲೆಂಡಿಗೆ ಬಂದು ಎಷ್ಟು ದಿನವಾಯಿತು?” 

“ನಿನ್ನೆ ರಾತ್ರಿ ಬಂದೆವು,” 

“ಅಮೇರಿಕೆಯಲ್ಲಿ ಎಷ್ಟು ' ದಿನ ಇರುವಿರಿ?” 

“ಸುವಕಾರು ವತೂರು ವಾರ ಪರ್ಯಂತ,” 

ಇಂಗ್ಲೆಂಡ್‌ ಎಂದು ಬಿಡುವಿರಿ ?” 

“ಇನಕ್ನಿ ನಾಲ್ಕಾರು ದಿನಗಳಲ್ಲಿ” 

“ಓಹ್‌, ಇಂಗ್ಲೆಂಡಿನಲ್ಲಿ ವಾರ, ಅಮೇರಿಕೆಯಲ್ಲಿ ಮೂರು ವಾರ. 


ನಿಮ್ಮ ಹವ್ಕಾಸವೇನು ?” 


ಲಂಡನ್‌ ; ಗತವೈಭವದ ಮೆಲುಕಾಟ ೫೯ 


“ನಾನೂ ಭಾರತದಲ್ಲಿ ವ್ಯಾಪಾರಿ. ಮಿಲ್‌ ಮಾಲೀಕ. ಅಮೇರಿಕೆಯ ಣ್ಣ 
ನನ್ನ ಹವ್ಮಾಸ ಪ್ರವಾಸ,” 

“ಅಮೇರಿಕೆಯಲ್ಲಿ ಯಾರ್ಯಾರನ್ನು ಎಂತ್ತೂ ಯಾವ್ಯಾವ ಕಂಪನಿಯವ 
ರನ್ನು ಕಾಣುವಿರಿ?” 

“ಹಾಗೆ ಪ್ರತ್ಯೇಕವಾಗಿ ಯಾರನ್ನೂ ಕಾಣುವ ಉದ್ದೇಶವಿಲ್ಲ. ಹೊಸ 
ಪ್ರಪಂಚದ ಬಲಿಷ್ಮ ರಾಜ್ಯವಾದ ಅಮೇರಿಕೆಯ ಜೀವನ, ಉದ್ಮವಾ, ಇತಿಹಾಸ 
ಮತ್ತು ಪ್ರಾಕೃತಿಕ ಸ್ಥಳೆಗಳನ್ನು ನೋಡುವುದೇ ನನ್ನ ಪ್ರತ್ಯೇಕ ಅಭಿಲಾಷೆ,” 

“ಇಂಡಿಯಾದಲ್ಲೇ ನೀವೇಕೆ ವೀಸಾ ತೆಗೆಯಲಿಲ್ಲ?” 

“ವೈವಧಿಯಿದ್ದಿಲ್ಲ.” 

“ಪ್ರವಾಸಿಗಳಾದ ನಿಮಗೆ ಅವಸರವೇನೂ "ದಿಲ್ಲ. ವೀಸಾ ತೆಗೆದಾ 
ಕೊಂಡೇ ಬರಬಹುದಿತ್ತು.” 

“ಸಮಯವಿದ್ಧಿಲ್ಲ. ಅಲ್ಲದೇ ನನ್ನ ಅಣ್ಣನನ್ನು ನಾನು 'ಯೂರೋಪಿನಲ್ಲಿ 
ಸಂಧಿಸಬೇಕಾಗಿತ್ತು, ನನ್ನ ಟಿಕೆಟ್‌ ಬುಕ್ಕಾಗಿದೆ. ಹೋಟೆಲ್‌ ರಿಜಿಸ್ಟ್ರೇಷನ್‌ 
ಆಗಿದೆ. ನಿಶ್ಚಿತ ಸಮಯಗಳಲ್ಲಿ ನಿಶ್ಚಿತ ಪ್ರದೇಶಗಳನ್ನು ಸುತ್ತಾಡಿ ನಾಠ್ಠ 
ಮರಳಬೇಕು.” | 

“ಸರಿ, ಅದೊಂದೇ ನಿಮ್ಮನ್ನು ಕಾಪಾಡಬೇಕು. ನಿಮ್ಮ ಕ್ರಿಡೆನ್ನಿಯಲ್ಲ್‌ 
ಬಗ್ಗೆ ನನಗೆ ಆಧಾರವಿಲ್ಲ. ನಾನು ಒಂದೇ ಪ್ರಯಾಣದ ವೀಸಾ ನೀಡಬಲ್ಲೆ.” 

“ಸರಿ, ಅದನ್ನೆ ಕೊಡಿ.” 

ಈ ಸಂಭಾಷಣೆಯಲ್ಲಿ ಪ್ರಮುಖವಾಗಿ ಎದ್ದು ಕಾಣುವ ಅಂಶವೆಂದರೆ 
ಈ ಅಧಿಕಾರಿಗೆ ಏಷಿಯನರ ಬಗ್ಗೆ ಇರುವ ಅನಾವಕಾನ ಮತ್ತು ಭಯ, 
ಇಂತಹ ಅಧಿಕಾರಿಗಳು ತಮ್ಮ ದೇಶಕ್ಕೆ ಹಾನಿಮಾಡುತ್ತಾರೆ. ಅಮೇರಿಕೆ 
ಯನ್ನು ಆವರಿಸಿರಾವ ಈ ಭಯದ ಅನೇಕ ಮುಖಗಳನ್ನು ನಾನು ಮುಂದೆ 
ಅನೇಕ ಬಾರಿ ಕಂಡೆ. ಇದಕ್ಕೆ ಬೇಕಾದಷ್ಟು ಪೂರ್ವಪೀಠಿಕೆ ಇರಬಹುದಾ. 
ಆದರೆ ನನ್ನೆ ವಿಷಯದಲ್ಲಿ ಅನಾವಕಾನಿಸುವಂತೆಯೇ ಇದ್ದಿಲ್ಲ. ಏಕೆಂದರೆ 

೧,: ನನ್ನ ಪಾಸ್‌ಪೋರ್ಟ್‌ ಸ್ವಚ್ಛವಾಗಿತ್ತಾ, 

೨. ಇರಾನ್‌, ಈಜಿಪ್ಟ್‌, ಲೆಬನಾನ್‌, ಇಟಲಿ, ಗ್ರೀಸ್‌ ಮತ್ತು ಫ್ರಾನ್ಸ್‌ 


೬೦ “ಬಹುರೊಪಾ ವಸುಂಧರಾಾ..,' 


ದೇಶಗಳಲ್ಲಿ ಯಾವ ಕಟಕಟೆಯೂ ಇಲ್ಲದೆ ಪ್ರವಾಸವಕಾಡಿ ಬಂದ ಸ್ವಚ್ಛ 
ಪಾಸ್‌ಪೋರ್ಟ್‌ ಅಧಿಕಾರಿಯ ಟೇಬಲ್‌ ಮೇಲೆ ಇತ್ತು, 

ಹ, ನನ್ನ ಅಮೇರಿಕೆಯ ಪ್ರವಾಸದ ಟಿಕೆಟ್‌, ಹೋಟೆಲ್‌ ರಿಜರ್ವೇ 
ಷನ್‌" ಪಕ್ಕಾ ಆಗಿತ್ತು. 

೪. ನಾನು ಯಾವ ರಾಜಕೀಯ ಪಕ್ಷಕ್ಕೂ ಸೇರದ ಸಾಧಾರಣ 
ಸುಶಿಕ್ಷಿತ ಎಂಲ್‌ ವಕಾಲೀಕ ಎಂಬುದು ಸ್ಪಷ್ಟವಿತ್ತು. 

ಇಂತಹ ಕೇಸ್‌ನಲ್ಲಿ ಎರಡನೆಯ ಬಾರಿ ವಿಚಾರಿಸದೇ ಪ್ರವಾಸೀ ವೀಸಾ 

ದಯಪಾಲಿಸಬಹುದು. ಆದರೆ ಅಮೇರಿಕೆಯ ಕಪಿಮಾಷ್ಮಿಯ ನಿಷ್ಠಾವಂತ 
ಸೇವಕ ಹಾಗೆ ವಕಾಡಲಿಲ್ಲ. ಈ ರಾಯಭಾರ ಕಛೇರಿಯ ಅವಾಂತರದಿಂದ 
ತಪ್ಪಿಸಿಕೊಂಡು ಹೊರಬಂದವರು ಮನಸಾ ಸುಧಾರಿಸಿಕೊಳ್ಳಲು ಭಾರತದಲ್ಲಿ 
ಚಿತ್ರೀಕರಣಗೊಂಡ ಚಿತ್ರ "ಗುರು' ನೋಡಿದೆವು. ಈ ಚಿತ್ರದಲ್ಲಿ ಭಾರತೀಯ 
ಗಾರು (ಶಿಕ್ಷಣ ಪದ್ಧತಿಯಲ್ಲಿ) ಸಂಪ್ರದಾಯ, ಸಂಗೀತ ಕಲೆಯ ಮಾಹತಿ ಚೆನ್ನಾಗಿ 
ಚಿತ್ರಿತವಾಗಿದೆ. ಗುರುವಿನ ಗುಲಾಮನಾಗುವವರೆಗೆ ವದೆ ಸಿದ್ಧಿಸದು ಎಂಜಿ 
ವಿಷಯವನ್ನು ಮನಮುಟ್ಟುವಂತೆ ಪ್ರತಿಪಾದಿಸಿದ್ದಾರೆ. 


ಲಂಡನ್ನಿನ ನಮ್ಮೂಸಿಯಂ ಪ್ರಖ್ಯಾತವಾದುದು, ಇಲ್ಲಿ ಪ್ರಪಂಚದಲ್ಲಿಯೇ 
ಹೆಚ್ಚಿನ ಗ್ರೀಕ್‌ ಶಿಲ್ಪಸಂಗ್ರಹವಿದೆ. ಪ್ರತಿಯೊಂದು ಕೋಣೆಯನ್ನೂ ಬಹಳ 
ನಾಜೂಕಾಗಿ ವೂತ್ತು ಬಹು ಉಪಯೋಗಕರವಾಗಿ ವ್ಯವಸ್ಥೆಗೊಳಿಸಲಾಗಿದೆ. 
ವಿಶೇಷ ಚಿತ್ರಗಳ ಬಗ್ಗೆ ರಿಕಾರ್ಡುವಕಾಡಲಾದ ವಣಾಹಿತಿ ಸ್ವಲ್ಪೇ ಬಾಡಿಗೆಗೆ 
ದೊರೆಯುತ್ತವೆ. ನಮ್ಮಷ್ಟಕ್ಕೆ ನಾವು ಕಿವಿಗೆ ಜೋಡಿಸಿಕೊಂಡು ಬೇಕಾದಷ್ಟು 
ಸಾರಿ ಕೇಳಬಹುದಾ, 


ಫ್ರೆಂಚರಂತೆ ಇಂಗ್ಲಿಷರು ಸಹ ತಮ್ಮ ಸಾವಕ್ರಾಜ್ಯದ ಮೂಲೆ ಮೂಲೆ 
ಗಳಿಂದ ಅಪೂರ್ವಶಿಲ್ಬಗಳನ್ನು ಕಲಾಕೃತಿಗಳನ್ನು ಹೆಕ್ಕಿ ತಂದಾ ಮ್ಯೂಜಿಯಂನ 
ಹೊಟ್ಟೆ ಬಿರಿವಂತೆ ಶೇಖರಿಸಿದ್ದಾರೆ. ಈಜಿಪ್ಲಿಯನ್‌ ಮ್ಯೂಜಿಯಂನಲ್ಲಿ 
ಇದ್ದುದರ ಎರಡರಷ್ಟು ಮವಿತ್ಮಿಗಳು ಇಂಗ್ಲಿಷ್‌ ಮ್ಯೂಜಿಯಂನಲ್ಲಿ ಇವೆ: 
ಮೆಕ್ಸಿಕೋದಿಂದ ಮೊದಲುವಣಡಿ ಆಸ್ಟ್ರೇಲಿಯಕಾದವರೆಗೆ ಎಲ್ಲಾ ದೇಶಕ್ಕೆ ಸೇರಿದ 
ಪಿಂಗಾಣಿ ಮತ್ತು ಮಣ್ಣ, ಕಟ್ಟಿಗೆ, ಲೋಹ , ಶಿಲೆಯ ವಾತ್ತೂ ನೂಲಿನ 


ಲಂಡನ್‌ : ಗತವೈಭವದ ಮೆಲುಕಾಟ ೬೧ 


ಅನೇಕ ವಿಧದ ಸಾವಾಗ್ರಿಗಳು ಇಲ್ಲಿವೆ. ವಾಗ್ನಕಾರ್ಟಿದ ಮೂಲಪುತಿ , 
ಪ್ರಸಿದ್ಧ ಪ್ರೇಮಪತ್ರಗಳು, ಇತಿಹಾಸ ದಾಖಲೆಗಳು ಇಲ್ಲಿವೆ. ಇತಿಹಾಸದ 
ಮತ್ತು ವಿಧವಿಧ ಸಾಂಸ್ಕೃತಿಕ ಪರಂಪರೆಗಳ ಅಭ್ಯಾ ಸಿಗಳಿಗೆ ಕಲಾಜಿಜ್ಞಾಸುಗಳಿಗೆ 
ಇದೊಂದು ಮುಗಿಯದ ಮತ್ತು ಮರೆಯದ ಕತೆ. ಭಗ್ಗಶಿಲೆ ವರಾರ್ನುಡಿ 
ಯುತ್ತದೆ. ಮುರುಕುಚಿತ್ರ ಹರಕೆ ಹೇಳುತ್ತದೆ. ಕಾಡುಜನರ ಉಡುಗೆ 
ಕುಣಿಯುತ್ತದೆ. ಮಮ್ಮಿಗಳು ವಕಾತನಾಡುತ್ತವೆ, ಕಲ್ಪನೆಯೊಂದೇ ಬೇಕು. 


ಲಂಡನ್‌ನಷ್ಟು ಅನುಕೂಲವಾದ ನಗರ ನಮಗೆ ಬೇರೆ ಎಲ್ಲಯೂ ಕಾಣ 
ಲಿಲ್ಲ. ರಸ್ತೆಗೊಂದು ಪೂರ್ವೀಯರ ವ್ಯಾಪಾರಸಂಸ್ಥೆ, ಅದು ಅಂಗಡಿಯೋ 
ಹೋಟೆಲ್ಲೋ ದವಾಖಾನೆಯೋ ಯಾವುದೋ ಒಂದು, ಹತ್ತು ಜನರ 
ಗುಂಪು ಎದುರಾದರೆ ಅದರಲ್ಲಿ ಒಬ್ಬರೋ ಇಬ್ಬರೋ ಭಾರತೀಯರು ಅಥವಾ 
ಪಾಕಿಸ್ತಾನೀಯರು. ಪ್ರತಿರಸ್ತೆಯಲ್ಲಿ ಚಿಕ್ಕ ಚಿಕ್ಕ ಸೋವಿದರದ ಟ್ಯಾವೆರ್‌ನ್‌ 
ಅಥವಾ ವೇಸೈಡ್‌ ಇನ್‌ಗಳಿವೆ. ಬಟ್ಟೆ ಒಗೆದುಕೊಳ್ಳಲಾ ಸ್ವಯಂಚಾಲಿತ 
ಲಾಂಡ್ರಿಗಳು. ಸುಲಭದರದಲ್ಲಿ ನಮ್ಮ ಬಟ್ಟೆಗಳನ್ನು ಈ ಸ್ವಯಂಚಾಲಿಕ 
ಯಂತ್ರಗಳಲ್ಲಿ ಸ್ವಚ್ಛ ವರಾಡಿಕೊಂಡೆವು. ಸಾಯಂಕಾಲ ಥೇಮಾಳ್ಸಿ ನದಿಯಲ್ಲಿ 
ಒಂದು ಸುತ್ತು ನೌಕಾವಿಹಾರ ವರಾಡಿದೆವು. ಲಂಡನ್‌ ಪುರಾತನ ಪಟ್ಟಣವಲ್ಲದೇ 
ಇಂಗ್ಲಿಷ್‌ರು ಕನ್ಸರ್‌ವೇಟಿವ್‌ ಆದ ಕಾರಣ ಅನೇಕ ಕಡೆ ಲಂಡನ್‌ ಅಷ್ಟು ಅಂದ 
ವೆನಿಸುವುದಿಲ್ಲ ಆದರೆ ಥೇಮ್ಸ್‌ ನದಿಯ ಮೇಲೆ ಬೀಸುವ ಆ ಕೊರೆಗಾಳಿ 
ವಕಾತ್ರ್ರ ತಡೆಯಲಸಾಧ್ಯ., 

ವೆಸ್ಟ್‌ ಮಿನಿಸ್ಟರ್‌ ಆ್ಯಬೆ ದೊಡ್ಡ ಕ್ರೈಸ್ತ ದೇವಾಲಯ ಮತ್ತೂ 
ಸವಕಾಧಿಸ್ಥಾನ, ಪದ್ಮಶ್ರೀ ಗೋಕಾಕರ ಕಾವ್ಕದಲ್ಲಿ ವಾತ್ತು ಪ್ರವಾಸಕಥನದಲ್ಲಿ 
ಮಂದಿರದ ಬಗ್ಗೆ ಓದಿದ ನೆನಪಿನಿಂದ ಕಾತೂಹಲಿಯಕಾಗಿ ನಾನು ನಡೆದೆ. 
ಸೈನಿಕರಿಗೆ ವರಾರಣಹೋಮ ವರಾಡಿದ ಅಧಿಕಾರಿಗಳಿಗೆ, ರಾಜಬಂಧುಗಳಿಗೆ 
ಇರುವ ವಾರ್ಮಾದೆ , ಕವಿಗಳಿಗೆ, ದಾರ್ಶನಿಕರಿಗೆ ಮತ್ತು ಸಂತರಿಗೆ ಇಲ್ಲಿ 
ದೊರೆತಿಲ್ಲ. ಜನರ ಮನಸ್ಸಿನಲ್ಲಿರುವ ಮರ್ಕಾದೆಯೇ ಅವರಿಗೆ ಸಾಕು. 
ಈ ಘೋರ ಗೋರಿ ಬೇಡ. 


ಒಂದು ಸಾಯಂಕಾಲ ತೀರ ಬೇಸರವಾದ ಕಾರಣ ಭಾರತೀಯ ಉಪ 


೬೨ “"ಬಹುರೂಪಾ ವಸುಂಧರಾ __' 


ಹಾರಗೃಹಕ್ಕೆ - ಹೋಗುವುದೆಂದಾ ನಿರ್ಧರಿಸಿ ಟ್ರಫಾಲ್ಲರ್‌ ಚೌಕದ ಸುಪ್ರಸಿದ್ಧ 
ವೀರಸ್ವಾಮಿಯ ರೆಸ್ಟಾರಾಗೆ ತೆರಳಿದೆವು. ಸ್ಕ್ರೀನ್‌ ಪತ್ರಿಕೆ ಓದುವವರಿಗೆ ಈ 
ರೆಸ್ಬುರಾ ತೀರಾ ಪರಿಚಿತ. ಭಾರತೀಯ ಸಿನಿಮಾ ಮಹನೀಯರೆಲ್ಲ ತಮ್ಮ 
` ಕಾಕ್‌ಟೇಲ್‌ ಡಿನ್ನರ್‌ ವಗೈರೆ ಈ ಹೋಟೆಲ್‌ನಲ್ಲಿಯೆ ಏರ್ಪಡಿಸುತ್ತಾರೆ, 
ಕೊಂಚ ಹಳೆಯದಾದ ಕಟ್ಟಡದ ಎರಡನೆಯ ಮಹಡಿಯ ವಿಶಾಲ ಭವನದಲ್ಲಿ 
ನೆಲೆಸಿರುವ ದಕ್ಷಿಣ ಭಾರತೀಯ ಈ ಹೋಟೆಲ್‌ ತುಂಬಾ ಶ ಂಗಾರಮಯ 
ವಾಗಿದೆ. ಇಲ್ಲಿ ಎಲ್ಲಾ ಬಗೆಯ ಭಾರತೀಯ ತಿನಿಸಿ.ಊಟ, ಪಾನೀಯ 
ಸಸ್ಕ ಮತ್ತು ಮಾಂಸಾಹಾರ ದೊರೆಯುತ್ತವೆ. ಮೆನು ಕಾರ್ಡಿನಲ್ಲಿ ಭಕ್ಷ 
ಗಳ ಹೆಸರು ಓದುತ್ತಿದ್ದಂತೆಯೇ ನಮಗೆ “ಸ್ವರ್ಗಾ ಭೂಮಿಗೆ ಬಂತು ಕಾಣಣ್ಣ್ಲಾ” 
ಆಗಿತ್ತು. ಯಾವುದಕ್ಕೆ ಆರ್ಡರ್‌ ಕೊಡಬೇಕೆಂದು ನಮ್ಮನಮ್ಮಲ್ಲಿಯೇ 
ಕನ್ನಡದಲ್ಲಿ ಮಾತನಾಡುತ್ತಿರುವಾಗ ಎದುರಿಗೆ ನಿಂತಿದ್ದ ವೇಟರ್‌ ನಮ್ಮ ವಕಾತು 
ಕೇಳಿ ಸಂತೋಷದಿಂದ “ ಏನು ಸ್ವಾಮಿ. ತಾವ ಮೆ ಸೂರಿನವರೆ ? " ಎಂದಾಗ 
ನಮಗೆ ಖುಷಿಯೋ ಖುಷಿ. ಆ ಮನುಷ್ಯ ಲಂಡನ್‌ ಸೇರಿ ಹತ್ತು ವರುಷಗಳು 
ಆದುವಂತೆ, ಸರಿ, ನಮಗೆ ಖುಪಿಯೆನಿಸಬಹುದಾದ ತಿಂಡಿಗಳನ್ನು ಅವನೇ 
ಯೋಚಿಸಿ ತಂದ. ಆ ದಿನ ನಮಗೆ ಸಾಕಷ್ಟು ಹಪ್ಪಳ , ಉಪ್ಪಿನಕಾಯಿ 
ರಸಂ , ಪರಿಮಳ ಸೂಸಂವ ಅನ್ನ , ಒಟ್ಟಿನಲ್ಲಿ ಭೂರಿ ಭೋಜನ, ಆ ವೇಟರ್‌ 
ವಾಹಾಶಯ ವಠಾತು ನಿಲ್ಲಿಸಲೇ ಇಲ್ಲ. ನಮಗೋ "ಓಹೋ? ಹಾಗೋ? 
"ಸರಿ ಸರಿ, ಇತ್ಯಾದಿ ಹೇಳಿ, ೮೯೮ಕ್ಕವಂಗಿ ನಕ್ಕು ಸಿಂಕಿಗಿತಿ್ದಿ, 
ಒಂದೂವರೆ ತಾಸುಗಳ ನಿಧಾನ ಭೋಜನದ ನಂತರ ಮೈಸೂರಿನ ಆ 
ವೇಟರನಿಗೆ ಕೃತಜ್ಞತೆ ಸಲ್ಲಿಸಿ ನಮ್ಮ ಹೋಟೆಲ ಸೇರಿದಾಗ ನವಾಗೇ ತೃಪ್ತಿಯ 
ಅರ್ಥವಾಗಿತತ್ತ, 


ಪುರಾತನವಾದ ಬ್ರಿಟಿಷ್‌ ಪಾರ್ಲಿಮೆಂಟಿನ ಉಭಯ ಸದನಗಳಲ್ಲಿ 
ಸಂಚರಿಸುವುದು ಒಂದು ಅಮೂಲ್ಯ ಅನುಭವ. ಭವನದ ಒಳಗಡೆ ದಾರಿಯ 
ಇಕ್ಕೆಲಗಳಲ್ಲಿ ಪ್ರಸಿದ್ಧ ವಾಗ್ಮಿಗಳೂ, ಪಾರ್ಲಿಮೆಂಟೇರಿಯನ್ನರೂ ಆದ ಬರ್ಕ್‌ 
ಮುಂತಾದ ಮಹನೀಯರ ಶಿಲ್ಪಗಳಿವೆ, ರಾಜವಂಶಕ್ಕೂ ಪಾರ್ಲಿಮೆಂಟಿಗೂ 
ನಡೆದ ಅನೇಕ ಘಟನೆಗಳ ವರ್ಣಚಿತ್ರವಕಾಲಿಕೆಯಿದೆ. ಮೊಗಲರ ಅರಸು 
ಬಹಾದ್ದೂರ್‌ ಷಾ ನಿಂದ ಬಂಗಾಲದ ೨೪ ಪರಗಣಗಳಲ್ಲಿ ಕಂದಾಯ ವಸೂಲಿಯ 


ಲಂಡನ್‌ :ಗ ತವೈಭವದ ಮೆಲುಕಾಟ ೬೩ 


ಹಕ್ಕು ಪಡೆದ ಚಿತ್ರವಿದೆ. ಪಾರ್ಲಿಮೆಂಟಿಗೆ ಮತ್ತು ಬ್ರಿಟಿಷ್‌ ರಾಜ್ಯವ್ಯವಸ್ಥೆಗೆ 
ಸಂಬಂಧಿಸಿದ ಅನೇಕ ಮಹನೀಯರ ವಿಗ್ರಹಗಳಿವೆ. ನಾವು. ಹೋದಾಗ 
ಕೆಳಮನೆಯು ಅಧಿವೇಶನದಲ್ಲಿತ್ತು, ಕೊಂಚ ಸಮಯ ಸಂದರ್ಶಕರ ಗ್ಯಾಲರಿ 
ಯಲ್ಲಿ ಕುಳಿತು ವಿರೋಧ ಪಕ್ಷದ ಸದಸ್ಮನೊರ್ವನ ಕೆಲ ವಕಾತುಗಳನ್ನು 
ಕೇಳಿ ವಾರಳಿದೆವ. 

ಕಾರ್ಲೈಲ್‌ ಮತ್ತೂ ಜಾನ್ಸನ್‌ರ ಅಪೂರ್ವ ಮೆನೆಗಳನ್ನು ನೋಡಿದೆವು, 
ಈ ಮಹನೀಯರು ತವ್ಮೂ ಕಾಲದಲ್ಲಿ ಬ್ರಿಟಿಷ್‌ ಜನತೆಗೆ ಮತ್ತು ವಕಾನ 
ವತೆಯ ಒಟ್ಟಿನ ಬೆಳವಣಿಗೆಗೆ ವಾಹತ್ತ್ವದ ಕಾಣಿಕೆ ಸಲ್ಲಿಸಿದವರಾ. ಅವರ 
ಜೀವಿತ ಕಾಲದಲ್ಲಿ ಈ ಸಾಧನೆಗೆ ಅವರು ನೀಡಿದ ಬೆಲೆಯೇನಾ? ಹೊತ್ತ 
ಶ್ರವಾವೇನು? ಪಡೆದ ವಕಾನವೇನು ? ಮನುಷ್ಯರಾಗಿ ಅವರಾ ಬಾಳಿದ ಪರಿ 
ಯೇನು? ತಿಳಿಯೆಬೇಕಾದರೆ ಇಂಗ್ಲಿಷರು ವಕಾಡಿದಂತೆ ವಕಾಡಬೇಕು*್‌ 
ಆ ಮನೆಗಳನ್ನು ಕೊಂಡು ಅವರು ಜೀವಿತ ಕಾಲದಲ್ಲಿ ಇರಿಸಿದ ರೀತಿಯಲ್ಲಿಯೇ 
ಇರಿಸಿದ್ದಾರೆ. ಆಯಾ ಮಹನೀಯರ ಕೃತಿಗಳನ್ನು , ಅವರ ಬಗ್ಗೆ ಆ ಕಾಲಕ್ಕೆ 
ಸಮಕಾಲೀನ ಪತ್ರಿಕೆಗಳಲ್ಲಿ ಬಂದ ವ್ಯಂಗ್ಯಚಿತ್ರ , ಚಿತ್ರ, ಅವರಿಗೆ ದೊರೆತ 
ವಾನ ಸನ್ಮಾನದ ಗುರುತುಗಳು ಮತ್ತು ಅವರ ಬಗ್ಗೆ ನಡೆದ ವಾದ 
ವಿವಾದವನ್ನೂ ಅನೇಕ ಮೂಲಗಳಿಂದ ಸಂಗ್ರಹಿಸಿ ಪ್ರತಿಯೊಂದಕ್ಕೂ ತಕ್ಕಷ್ಟು 
ವಿವರಣೆ ನೀಡಿ. ಅಚ್ಚಾ ಕಟ್ಟಾಗಿ ಮಾಕ್ತಗೊಳಿಸಿದ್ದಾರೆ. ್‌ 


ಜಾನ್ಸನ್ನರ ಮನೆಯಲ್ಲಿರುವಾಗ ಅವರ ಸಮಕಾಲೀನರಾದ ಬಾಸೆಲ್‌, 
ಗೋಲ್ಡ್‌ ಸ್ಮಿತ್‌ ಮುಂತಾದ ವಾಹನೀಯರ ಕುರಿತ ಅನೇಕ ವಿಷಯಗಳೂ 
ಎದಿತವಾಗುತ್ತವೆ, ಜಾನ್ಸನ್‌ನ ಕೌಟುಂಬಿಕ ಬಾಳ್ತೆಯ ವಿಚಾರವೂ ತಿಳಿಯು 
ತ್ತದೆ. ಕಾರ್ಲೈಲ್‌ ಮನೆಯಲ್ಲಿ ಅದ್ಭುತವಾದ ವಸ್ತುಸಂಗ್ರಹವಿದೆ. ಮುಪ್ಪಿನ 
ಮುದುಕನಾಗುವ ವರೆಗೆ ಬದುಕಿದ ಕಾರ್ಲೈಲ್‌ ಮಕ್ಕಳಿಲ್ಲದೇ ಗತಿಸಿದ, 
ಸಕಲವನ್ನೂ ಬ್ರಿಟಿಷ್‌ ಜನಾಂಗಕ್ಕೆ ತ್ಕಾಗ ವಣಾಡಿದ್ದಾನೆ. ರಾಷ್ಟ್ರೀಯ 
ಮರ್ಯಾದೆ ವರ್ಷಾಶನಗಳ ನೀಡಿಕೆಯ ಬಗ್ಗೆ ಬ್ರಿಟಿಷ್‌ ಪ್ರಧಾನಿಯೊಂದಿಗೆ ನಡೆದ 
ಪತ್ರವ್ಯವಹಾರ ಸಾಹಿತಿಯ ಸ್ಮಾನವನ್ನು ಮೇಲೊಯ್ಯೂತ್ತದೆ. ಹಣ್ಣಾದ 
ಮುದುಕ ಕಾರ್ಲೈಲ್‌ ಶರಣತ್ವವನ್ನಪ್ಪಿದ ತೂಗುವ ಆರಾಮಕುರ್ಚಿಯನ್ನು 


೬೪ "ಬಹುರೂಪಾ ವಸುಂದರಾ... ₹ 


ನೋಡಿದಾಗ ಧೆನ್ಮತೆಯೆನಿಸುತ್ತದೆ. ಹಳೆಗ:ಲದ ಅತ್ಯುತ್ತಮ ಗದ್ಯ ಲೇಖಕ 
ನೆಂದು ಹೆಸರು ಪಡೆದ ಕಾರ್ಲೆಲ್‌ಗೆ ಶಬ್ದವೆಂದರೆ ಆಗುತ್ತಿರಲಿಲ್ಲ, 
ಮೂರನೆಯ ಅಂತಸ್ತಿನಲ್ಲಿ ಆದಷ್ಟು ಶಬ್ದರಹಿತವಾಗಿರುವಂತೆ ಏರ್ಪಡಿಸಿ 
ಕೊಂಡ ಕೊಠಡಿಯಲ್ಲಿ ಕಾರ್ಲೈಲ್‌ ಲೇಖನ ವ್ಯವಸಾಯ ನಡೆಸಿದ್ದ, ಇದೊಂದು 
ಭಾವಲೋಕ. ಆ ಮಹನೀಯ “ಉಪಯೋಗಿಸಿದ್ದ ಕುರ್ಚಿ , ಕತ್ತಿ, ಕತ್ತರಿ, 
ಸಲಿಕೆ, ಗುದ್ದಲಿ, ಕೊಡಲಿ, ಎಲ್ಲಕ್ಕೂ ಮಹಿಮೆ ಬಂದಿತ್ತು. ಮಹಾತ್ಮರನು K 
ಮುಕುಟದಲ್ಲಿ ಹೊತ್ತ ಮೆಟ್ಟಿಗೂ ಮಹಿಮೆ ಬಂದಿತ್ತು. ' ಎಲ್ಲರನ್ನೂ 
ವೂರಿಸಿ ಕಾಲಾಂತರದಲ್ಲಿ ಜನಮನವನ್ನು ಸೆರೆಹಿಡಿಯಬಲ್ಲ ಶಕ್ತಿ ಸಾಹಿತಿ 
ಮತ್ತಾ ಕಲಾವಿದರಿಗೆ ಸಾಧ್ಯ. ಕೋಟ್ಯಾವಧಿ ಚಕ್ರವರ್ತಿಗಳು ಕಾಳಿದಾಸನ 
ಮುಂದೆ ಅಳಿದುಹೋದರು, ಕವಿ ಅಮರನಾಗಿದ್ದಾನೆ. ಸಾರ್ವಕಾಲಿಕ 
ಜನರ ಗೌರವಕ್ಕೆ ಪಾತ್ರನಾಗಿದ್ದಾನೆ. 

ಟ್ರಾಫಾಲ್ಲರ್‌ ಚೌಕದಲ್ಲಿರುವ ರಾಷ್ಟ್ರೀಯ ಚಿತ್ರಶಾಲೆ ಸಮುದ್ರದಷ್ಟು 
ವಿಶಾಲವಾಗಿದೆ. ಯೂರೋಪಿನ ಎಲ್ಲೆಡೆಯ ವರ್ಣಶಿಲ್ಪಿಗಳ ಅಸಂಖ್ಯ ಕಲಾ 
ಕೃತಿಗಳು ಈ ಸಂಗ್ರಹದಲ್ಲಿವೆ. ಎಲ್ಲ ಸಂಪ್ರದಾಯದ ಮೇಲ್ತರಗತಿಯ 
ಕಲಾಕೃತಿಗಳು ಇಲ್ಲಿವೆ. ಆರುನೂರಕ್ಕೂ ಮಿಕ್ಕಿ ಸಾಟಿ ಇಲ್ಲದ ಕಲಾಕೃತಿ 
ಗಳೆಂದು ಹೆಸರಿಸಬಹುದಾದವು ಇವೆ. ನೋಡುತ್ತಾ ನೋಡುತ್ತಾ ಕಾಲು 
ಸೋಲುತ್ತವೆ. ಒಬ್ಬ ಕಲಾವಿದನನ್ನಾಗಲೀ ಒಂದು ಪಂಥವನ್ನಾಗಲೀ 
ಆರಿಸಿಕೊಂಡು ಚಿತ್ರಗಳನ್ನು ನೋಡಿದರೆ ತೃಪ್ತಿಯಾಗುತ್ತದೆ. ಇಲ್ಲವಾದರೆ 
ಧೀರ ಗಂಭೀರ ಮುನ್ನೀರ ಮುಂದೆ ನಿಂತ ಹೈದನಂತೆ ಆಗುತ್ತದೆ. ಟವರ್‌ 
ಆಫ್‌ ಲಂಡನ್‌ ಪುರಾತನ ಕಾಲದ ಪಟ್ಟಣ ಕೋಟೆಯ ಪ್ರಮುಖವಾದ 
ಭಾಗ. ಶಿಥಿಲವಾಗಿದ್ದೆರೂ ಸುಸಜ್ಜಿತಗೊಳಿಸಲಾಗಿದೆ, ಇಲ್ಲಿಯ ಒಂದು 
ಭಾಗದಲ್ಲಿ ರಾಜಾಭರಣಗಳನ್ನು ಭದ್ರಗೊಳಿಸಲಾಗಿದೆ. ಬ್ರಿಟಿಷ್‌ ಕಿರೀಟ. 
ಮಣಿಯಾದ ಭಾರತೀಯ ಕೊಹಿನೂರ್‌ ಇಲ್ಲಿ ಸಿಗುತ್ತದೆ. ಬಕಿಂಗ್‌ ಹ್ಮಾಂ 
ಅರವಾಂನೆ ರಾಜಬಿಡಾರವಾದ್ರರಿಂದ ಯಾರಿಗೂ ಪ್ರವೇಶವಿಲ್ಲ, ಆದರೆ ಪ್ರತಿ 
ನಿತ್ಯ ಹನ್ನೊಂದು ಗಂಟೆಗೆ ನಡೆಯುವ ರಕ್ಷಕದಳದ ಬದಲಾವಣೆಗೆ ಸಾವಿರಾರು 
ಜನ ಸೇರಿರುತ್ತಾರೆ, ರಂಗುರಂಗಿನ ಪೋಷಾಕು ಧರಿಸಿದ ರಕ್ಷಕದಳದವರ 


ಲಂಡನ್‌ : ಗತವೈಭವದ ಮೆಲುಕಾಟ ೬೫ 


ಈ ಬದಲಾವಣೆ ಬಹುಕಾಲದಿಂದ ಜನರನ್ನು ಆಕರ್ಪಿಸಿದೆ, ಇದರಂತೆ 
ಸಾಮ್ರಾಜ್ಞಿಯ ಅಶ್ವದಳವ ಬದಲಾವಣೆ ಕೂಡ ಚಂವವಾಗುತ್ತದೆ. ಕ್ವೀನ್ಸ್‌ 
ಗ್ಯಾಲರಿಯಲ್ಲಿ ಪ್ರಸಿದ್ಧ ಕಲಾವಿದ ಲಿಯನಾರ್ಡೊ ಡ ವಿಂಚಿಯ ಅಪ್ರಕಟಿತ 
ಕಲಾಪುಸ್ತಕದ ಪ್ರದರ್ಶನವಿದೆ, ಡ ವಿಂಚಿಯ ಬಹುಮುಖ ಪ್ರತಿಭೆಯ 
ಪ್ರಖರ ಪ್ರದರ್ಶನವಿದು, ಪ್ರಾಣಿಶಾಸ್ತ್ರದ ಅಭ್ಯಾಸ, ಮನುಷ್ಯ ದೇಹಶಾಸ್ತ್ರದ 
ಅಭ್ಯಾಸದಿಂದ ಮೊದಲ್ಗೊಂಡು ಪ್ರಾಣಿಗಳ ಚಲನವಲನದ ಸೂಕ್ಷ್ಮತಮ 
ಅಭ್ಯಾಸವನ್ನು: ಲಿಯಾನಾರ್ಡೊ ವರಾಡಿದುದು ಇಲ್ಲಿದೆ. ಆಲಕ್ಷಿಸಬಹುದಾದ 
ಅನೇಕ ಅಮೂಲ್ಯ ಘಟನೆ ಮತ್ತು ಚಲನೆಗಳನ್ನು ಡ ವಿಂಚಿ ಅಭ್ಯಾಸ 
ವಕಾಡಿರುವ ರೀತಿ ಯಾವುದೇ ಕಲಾವಿದನಿಗೆ ದಾರಿ ದೀಪವಾಗಬಲ್ಲದು, 


ಇಲ್ಲಿಯ ಪ್ರವಾಸೀ ಕಂಪೆನಿಯ ಮೂಲಕ ಒಂದು ದಿನದ ಆಕ್ಸ್‌ಫರ್ಡ್‌ 
ಮತ್ತು ಷೇಕ್ಸ್‌ಪಿಯರ್‌ ಹಳ್ಳಿಯ ಪ್ರವಾಸ ಕೈಗೊಂಡೆವು, ಅತಿ 'ಹಳೆಯ 
ವಿಶ್ವವಿದ್ಯಾಲಯವಾದ ಆಕ್ಸ್‌ ಫರ್ಡ್‌, ಹಳ್ಳಿಯ ಪೇಟೆ ಪೇಟಿಗಳಲ್ಲಿ ವಿಸ್ತರಿ 
ಸಿದೆ. ಮೊಟ್ಟಮೊದಲನೆಯ ಕಾಲೇಜಾದ ಕ್ರೈಸ್ತ ಕಾಲೇಜುಗಳನ್ನು ಸಂದ 
ರ್ಶಿಸಿದೆವು, ಪುರಾತನ ಕಟ್ಟಡಗಳನ್ನು ಜೀವಂತವಾಗಿಟ್ಟುಕೊಂಡು ಅವರು 
ಉಪಯೋಗಿಸುತ್ತಿರುವ ರೀತಿ ನಿಜಕ್ಕೂ ಅನುಕರಣೀಯ. ಮೊಗಲ ಅರಸು 
ಅಕಬರ ಕಟ್ಟಿದ ಫಶೇಪುರ ಸಿಕ್ರಿಯನ್ನು ಸರಿಯಾಗಿ ಬಳಸಿದರೆ ಒಂದು ಪೂರಾ 
ರೆಸಿಡೆನ್ಸಿಯಲ್‌ ವಿಶ್ವವಿದ್ಯಾಲಯವನ್ನು ಬೆಳೆಸಬಹುದು. ಆಕ್ಸ್‌ಫರ್ಡ್‌ ಹಳ್ಳಿ 
ಯಂತಿದೆ, ಆಕ್ಸ್‌ಫರ್ಡ್‌ ವಿಶ್ವವಿದ್ಯಾಲಯ ಆಕರ್ಷಣೀಯ ಕಟ್ಟಿ ಿಡಗಳನ್ನು 
ಹೊಂದಿಲ್ಲ. ಆದರೆ ವಿಶ್ವದ ಮೂಲೆಮೂಲೆಯ ಪ್ರತಿಭಾವಂತ ವಿದ್ಯಾರ್ಥಿ 
ಗಳು ಇಲ್ಲಿಗೆ ಧಾವಿಸಲು ಪ್ರಯತ್ನಿಸುತ್ತಾರೆ, ಈ ವಾತಾವರಣ ಪರಮ 
ಪವಿತ್ರವಾದ ಜ್ಞಾನಸಾನ್ನಿಧ್ಯದಿಂದ ಹೊರಸೂಸುತ್ತದೆ. ಇಲ್ಲಿಂದ' ಷೇಕ್ಸ್‌ 
ಪಿಯರ್‌ ಹುಟ್ಟಿಬೆಳೆದ ಹಳ್ಳಿ ಸ್ಥಾ ಿಟ್‌ಫರ್ಟ್‌-ಆನ್‌-ಬೃನನ್‌ಗೆ ತೆರಳಿದೆವು, 
ಐವನ್‌ ನದಿಯ ದಂಡೆಯ ಮೇಲಿನ ಸಾ ಿಟ್‌ಫರ್ಡ್‌ ಹಳ್ಳಿ ಅನೇಕರಿಗೆ 
ಸ್ಫೂರ್ತಿಸ್ಥಾನ, ಇಲ್ಲಿಯ ಜನ ಇತರರ ನೆರವು ಪಡೆದು ಷೇಕ್ಸ್‌ಪಿಯರ್‌ 
ಟ್ರಸ್ಟ್‌ ಸ್ಥಾಪಿಸಿ ಅವನು ಜನಿಸಿದ ಮನೆ, ಅವನು ಬೆಳೆದ ಮನೆ, ಆತನ 
ಪ್ರಿಯತಮೆಯ ಮನೆ ಇವುಗಳನ್ನು ಖರೀದಿಸಿ ಮೊದಲಿನಂತೆ ಅಳವಡಿಸಿ 


೬೬ "ಬಹಾರೂಪಾ ವಸಃುಂದಧರಾ....' 


ಸ್ಮಾರಕಗಳಂತೆ ನಡೆಸಿಕೊಂಡು ಬರುತ್ತಿದ್ದಾರೆ. ಈ ಊರಿನ ಹೈದರು 
ಷೇಕ್ಸ್‌ಪಿಯರನ ನಾಟಕಗಳನ್ನು ಕಲಿತು ಪ್ರಪಂಚದಾದ್ಯಂತ ಪ್ರದರ್ಶಿಸಿ ಹೆಸರು 
ಗಳಿಸಿದ್ದಾರೆ. ಪ್ರತಿ ವಸಂತ ಕಾಲದಲ್ಲಿ ಇಲ್ಲಿಯ ಷೇಕ್ಸ್‌ಪಿಯರ್‌ ರಂಗ 
ಮಂದಿರದಲ್ಲಿ ಷೇಕ್ಸ್‌ಪಿಯರ್‌ ನಾಟಕೋತ್ಸವ ನಡೆಸುತ್ತಾರೆ. ಹಳ್ಳಿಯ 
ಪ್ರತಿಯೊಂದು ಪ್ರಮುಖ ಸ್ಥಳಗಳನ್ನು ಷೇಕ್ಸ್‌ಪಿಯರ್‌ ಆಕ್ರಮಿಸಿದ್ದಾನೆ. 
ಅವನ ಸ್ನೇಹಿತರ ಮನೆ, ವೈದ್ಯರ ಮನೆ ಎಲ್ಲವೂ ಸ್ಮಾರಕಗಳಾಗಿವೆ. ಷೇಕ್ಸ್‌ 
ಪಿಯರನ ಬಗ್ಗೆ ಯಾವುದೇ ವಾದವಿವಾದವನ್ನು ಒಪ್ಪಲು ಈ ಜನ ಸಿದ್ಧ 
ರಿಲ್ಲ.. ಷೇಕ್ಸ್‌ಪಿಯರನು ಜನಿಸಿದ ಮನೆಯಲ್ಲಿ ಅವನು ಮಗುವಾಗಿದ್ದಾಗ 
ಮಲಗಿದ ತೊಟ್ಟಿಲು, ಅವನ ತಾಯಿಯ ಅಡುಗೆ ಮನೆ ಇತ್ಕಾದಿ ಅವೇ 
ವಸ್ತುಗಳಾಗಿಲ್ಲದಿದ್ದರೂ ಸಮಕಾಲೀನ ಉಪಯೋಗದ ವಸ್ತುಗಳಂತೆ ತೋರು 
ತ್ತವೆ. ಷೇಕ್ಸ್‌ಪಿಯರ್‌ ಮತ್ತು ಅವನ ಜೀವನ ಸಾಧನೆಗಳ ಬಗ್ಗೆ ಕೆಲ 
ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ" ಆತನ ವಿಚಾರಗಳನ್ನು ಕವನಗಳನ್ನು, ಆಣಿ 
ಮುತ್ತುಗಳನ್ನು ಪ್ರಕಟಿಸಿದ್ದಾರೆ. ಇವರು ಪ್ರಕಟಿಸುವ ಕಾಣಿಕೆಯ ವಸ್ತು 
ಗಳು ಕೂಡಾ ತುಂಬಾ ಚೆನ್ನಾಗಿವೆ. ಈ ಕೆಲಸವನ್ನು ನಮ್ಮ ಅನೇಕ 
ಪುರಾತನ ಕವಿಗಳ ಬಗ್ಗೆ ವಕಾಡಬೇಕೆಂದೆನಿಸುತ್ತದೆ, 


ಇಲ್ಲಿಗೆ ಹತ್ತಿರದಲ್ಲಿಯೇ ಇರುವ ಬ್ರಿಟಿಷ್‌ ಆಳರಸರ ವಾರ್‌ವಿಕ್‌ 
ಅರಮನೆಗೆ ತೆರಳಿದೆವು. ಇದೊಂದು ಪುರಾತನ ಅರಮನೆ. ಏವನ್‌ ನದಿಯ 
ದಂಡೆಯ ಮೇಲೆ ಸುಭದ್ರ ಕೋಟೆಯ ಆವರಣದಲ್ಲಿ ರಚಿಸಲ್ಪಟ್ಟಿರುವ ಈ 
ಅರಮನೆ ಬ್ರಿಟಿಷ್‌ ವಾಸ್ತುಶಿಲದ ಉತ್ತಮ ಉದಾಹರಣೆಯಾಗಿದೆ, 
ಸುತ್ತಲೂ ನೂರಾರು ಎಕರೆ ಜವಿಣಾನನ್ನು ಆಕರ್ಷಕ ತೋಟವಾಗಿ ಪರಿವರ್ತಿಸಿ 
ದಾರೆ. ಈ ತೋಟದಲ್ಲಿ ಅನೇಕ ಪಕ್ಷಿಗಳೂ ನವಿಲುಗಳೂ ಸ್ವತಂತ್ರವಾಗಿ 
ಜೀವಿಸುತ್ತವೆ, ಬಹು ರಮ್ಯವಾದ ವಾತಾವರಣ, ಈ ಅರಮನೆಯ ಒಳಗಡೆ 
ಸುಸಜ್ಜಿತವಾಗಿದ. ಹಿಂದೆ ಈ ರುಜವಂಶದಲ್ಲಿ ಸೋದರರಿಬ್ಬರು ಸಿಂಹಾಸನಕ್ಕೆ 
ಪೈಪೋಟಿ ಮಾಡಿ ಒಬ್ಬನ ಹತ್ಯೆ ನಡೆಯಿತಂತೆ. ಅತನ ಪ್ರೇತಾತ್ಮ ಇಂದಿಗೂ 
ಈ ಅರಮನೆಯಲ್ಲಿ ತಡಕಾಡುತ್ತಿದೆಯಂತೆ. ಅನಿವಾರ್ಯವೆನಿಸಿದರೆ ಅಥವಾ 
ಬದಲಾವಣೆಗೆಂದು ರಾಜಕುವಕಾರರಾಗಲೀ ಕುವರಿಯಾರಾಗಲೀ ಇಲ್ಲಿ ವಾಸಿಸುವು 


ಲಂಡನ್‌ : ಗತವೈಭವ ಮೆಲುಕಾಟಿ ೬೭ 


ದಿತ್ತು. ಆದರೆ ಈ ಇದು ಪ್ರದರ್ಶನ ಮಂದಿರ ಮಾತ್ರ ಆಗಿದೆ. ಪ್ರತಿ 
ಯೊಂದು ರಾಜನಂಶವಲ್ಲಿ ರಕ್ತಧೂರೆ ನಡೆಮ ಸಿಂಹಾಸನಗಳು ಬೆಳಗಿವೆ, 
ಪ್ರತಿಯೊಂದು ಅರಮನೆಯಲ್ಲಿ ಒಂದಾದರೂ ಪ್ರೇತಾತ್ಮ ಸೇಡಿಗಾಗಿ ತಡ 
ಕಾಡುತ್ತಿದೆ. ಇದು ಅರಸೊತ್ತಿಗೆಯ ಸೌಭಾಗ್ಯ. 

ಲಂಡನ್‌ನಲ್ಲಿ ತಿರುಗಾಡುವುದು ಅತಿ ಸುಲಭ. ನಗರದ ತಳಭಾಗದ 
ಲ್ಲೆಲ್ಲಾ ರೈಲು ರಸ್ತೆಗಳಿವೆ. ಪ್ರತಿ ರೈಲು ನಿಲ್ದಾಣದಲ್ಲಿ ವಿಶಾಲವಾದ 
ನಕ್ಷೆಗಳಿರುತ್ತವೆ. ಯಾವ ಲೈನಿಗೆ ಏರಬೇಕ್ಕು ಎಲ್ಲಿ ಬದಲಾವಣೆ ಮಾಡಬೇಕು 
ಎಂಬುದನ್ನು ಕಂಡುಕೊಳ್ಳಲು ರೈಲಿನ ಪೆಟ್ಟಿಗೆಯಲ್ಲಿ ಕೂಡಾ ನಕ್ಷೆಗಳನ್ನು 
ಅಂಟಿಸಿರುತ್ತಾರೆ. ಎರಡು ಹಿಲ್ಲಿಂಗ್‌ ನೀಡಿ ಟಿಕೆಟ್‌ ಕೊಂಡರೆ ಎಷ್ಟು 
ದೂರಕ್ಕಾದರೂ , ಪಯಣಿಸಬಹುದು. ಇಲ್ಲಿ ಟಿಕೆಟ್‌ ಕೊಡುವವರು ಕೂಡಾ 
ಮಾರ್ಗದರ್ಶನ ವರಾಡುತ್ತಾರೆ. ಎಲ್ಲಕ್ಕಿಂತ ಸುಲಭವಾನ ಮತ್ತು ಅನುಕೂಲ 
ವಾದ ಪ್ರಯಾಣ ಸೌಕರ್ಯ ಈ ಸಬ್‌-ವೇ(sub-way). 

ಲಂಡನ್‌ ನಗರ ಪ್ರಪಂಚದ ಹಿಪ್ಪಿಗಳ ಕೇಂದ್ರವೆನಿಸಿದೆ. ಹಿಪ್ಪಿಗಳ 
ತತ್ವ ಸದ್ಯಕ್ಕೇನೋ ಓಡುವ ವಾಹನಕ್ಕೆ ಹಾಕಿದ. ತಡೆಯಂತೆ ಇದೇ 
ಪಾಶ್ಚಾತ್ಮ ಜೀವನದಲ್ಲ ದುಡ್ಡಿಗೆ ವಿಪರೀತ ಬೆಲೆ ಬಂದು, ದುಡ್ಡೇ ನಿನ್ನ 
ಸವಠಾನರಾರಾ ? ಎಂಬು ವಕಾನವ ತನ್ನ ಮತ್ತು ತನ್ನವರ ಜೀವನವನ್ನು 
ಅಲಕ್ಷಿಸಿದ. ಗಂಡ ಹೆಂಡತಿ ಈರ್ವರೂ ಬೆಳಗಿನಲ್ಲಿ ಕೆಲಸಕ್ಕೆ ಹೊರಡುತ್ತಾರೆ. 
ಸಾಯಂಕಾಲ ಮನೆ ಸೇರಿದಾಗ ಅನೇಕರಿಗೆ ಮಕ್ಕಳ ಒಡನಾಟ ಅಭ್ಯಂತರೆ 
ವೆನಿಸುತ್ತದೆ, ಗಾರ್ಹಸ್ಥ್ಯ ಜೀವನದ ಆಕರ್ಷಣೆ ಇರುವವರಿಗೆ ಮಕ್ಕಳೊಡನೆ 
ಸವಿಕಾಪದ ಸಂಪರ್ಕವೇ ದೊರೆಯುವುದಿಲ್ಲ. ದಾದಿಗಳ ಆಶ್ರಯದಲ್ಲಿ ಮಕ್ಕಳು 
ಬೆಳೆದು ದೊಡ್ಡವರಾಗುತ್ತಾರೆ. ಹದಿನೆಂಟರ ಹರೆಯ ಬರುತ್ತಲೇ ಮಗನು 
ಸ್ವತಂತ್ರ ಜೀವನದ ಬಿಸಿಲ್ಲುದು ಏರಿ ತಂದೆತಾಯಿಗಳಿಂದ ದೂರ 
ವಾಗುತ್ತಾನೆ. ಹಿಷ್ಟಿಗಳು ಇದೆಲ್ಲವನ್ನೂ ಸವಾಲು ಮಾಡುತ್ತಾರೆ? ಈ 
ರೀತಿಯ ಗಾಣದೆತ್ತಿನ ದುಡಿಮೆ ಜೀವಿಸಲು ಬೇಕೇಬೇಕೇ ? ಒಡಲಶ್ರಿಲ್ಲದ 
ಸಭ್ಯತೆಯನ್ನು ಹೊರಗೆ ಮೆರೆಸುವುದು, ತಾಯಿತಂದೆ ತವ್ಮೂ ಸ್ವಾಭಾವಿಕ 
ಅಂತಃಕರಣದಿಂದ ಮಕ್ಕಳನ್ನು ದುಡಿಮೆಗಾಗಿ ದೂರವಣಾಡುವುದು, ಇದು 


೬೮ “ಬಹುರೂಪಾ ವಸುಂಧರಾ ್ನ' 


ಅವಕಾನುಷ.. ಮನುಷ್ಯ ಪ್ರೇಮಿಸಲು ಅರಿಯಬೇಕು. ಆನಂದವಾಗಿರಲು 
ಆರಾಮವಾಗಿರಲು ನೆನೆಯಬೇಕು. ದುಡ್ಡಿಲ್ಲದೆ ಬಾಳು ಸಾಧ್ಯ, ಮನೆಯಿಲ್ಲದೆ 
ಬದುಕಬಹುದು. ಬರಿಗಾಲಿನಿಂದ ನಡೆಯಬಹುದು. ಕಾಸಿಲ್ಲದೆ ಕಾಶೀಯರಾತ್ರೆ 
. ವಾಡಬಹುದು. ಈ ರೀತಿ ಅನೀಕ ತತ್ವಗಳನ್ನಪ್ಪಿಕೊಂಡು ಜನಿಸಿದು ಹಿಪ್ಪಿ 
ದರ್ಶನ. ಈಗ ಲಂಡನ್ನಿನಿಂದ ಈ ಹಂಬಲದ ರೋಗ ಪ್ರಪಂಚದ ಎಲ್ಲ 
ಕಡೆ ಪಸರಿಸತೊಡಗಿದೆ. ಅಮೇರಿಕೆಯಲ್ಲಿ ಇದರ ವಿಶ್ವರೂಪವನ್ನು ಕಾಣ 
ಬಹುದು. ಲಂಡನ್‌ ನಗರದ ಬೀದಿಬೀದಿಗಳಲ್ಲಿ ಉದ್ಯಾನವನಗಳಲ್ಲಿ 
ಸಾರ್ವಜನಿಕ ಕಟ್ಟಡಗಳ ಮೆಟ್ಟಲುಗಳ ಮೇಲೆ ಸಾಕಷ್ಟು ಹಿಪ್ಪಿ ಜನರನ್ನು 
ಕಾಣಬಹುದಾ. ಇವರಿಗೆ ಹಿಂದೂ ಮುತ್ತು ಚೀನಿ ವೇದಾಂತಗಳ ಮೇಲೆ 
ಹುಚ್ಚು ಪ್ರೀತಿ. ಲಂಡನ್‌ ರಸ್ತೆಗಳಲ್ಲಿ ಸಿಕ್ಕಾಪಟ್ಟೆ ಕುಣದುಕುಣಿದು 
ಕುಪ್ಪಳಿಸುತ್ತಾ ಹಾಡುವ ಮುದುಕರನ್ನು ಕಾಣಬಹುದು. 

ಕಡೆಯದಾಗಿ ಇಲಿಯ ಭಾರತೀಯ ರಾಯಭಾರ ಕಛೇರಿಗೆ ಹೋಗಿ 
ದೆವ. ನಾವು ಹೋದ ಸಮಯದಲ್ಲಿ ಕೆಲ ಡಾಕ್ಕುಮೆಂಟರಿ ಚಿತ್ರಗಳನ್ನು 
ತೋರಿಸುತ್ತಿದ್ದರು. ನೋಡುತ್ತಾ ಕುಳಿತ ಜನರ ಪೈಕಿ ವಿದೇಶಿಯರೇ ಬಹಳಷ್ಟು 
“ಜನರಿದ್ದರು. ಅಲ್ಲಿ ತೋರಿಸಿದ ಭಾರತೀಯ ನೃತ್ಯಕಲೆಯ ಮೇಲಿನ ಡಾಕ್ಕು 
ಮೆಂಟರಿಯನ್ನೂ ನಾವಂತೂ ನೋಡಲಾಗಲಿಲ್ಲ. ಅತೀ ಹಳೆಯ ಮತ್ತು 
ಕಲೆ ಅರಿಯದ, ಕಥಾನಕವೇ ಇಲ್ಲದ ಈ ಡಾಕ್ಕುಮೆಂಟರಿಯನ್ನೂ ನಮ್ಮಲ್ಲಿಯೇ 
ತೋರಿಸಬಾರದು. ಆದನ್ನು ವಿಶೇಷ ಸಮಾರಂಭವಿಲ್ಲದೆ ಸಮುದ್ರಕ್ಕೆ ಅರ್ಪಿಸ 
ಬೇಕು. ಚಲನಚಿತ್ರ ಕಲೆ ತುಂಬಾ ಮುಂದುವರಿದಿರುವ ಪಶ್ಚಿಮ ರಾಷ್ಟ್ರ 
ಗಳಲ್ಲಿ ನಮ್ಮ ದೇಶದ ಕಲೆಯ ಬಗ್ಗೆ ತೋರಿಸಲು ಅಸಂಖ್ಯವಾದ 
ಅತ್ಯುತ್ತಮ ಡಾಕ್ಕುಮೆಂಟರಿಗಳಿವೆ. ಅವನ್ನೇಕೆ ಲಕ್ಷ್ಮಗೊಟ್ಟು ಆರಿಸಬಾರದು? 
ನಾವು ತೋರಿಸದೇ ಇದ್ದರೆ ಅಪರಾಧವೇನೂ ಇಲ್ಲ, ಅದರೆ ಅಪಚಾರ 
ವಕಾಡುವ ಇಂತಹದನ್ನು ತೋರಿಸಲೇ ಬಾರದು, 

ಲಂಡನ್‌ ಇಂದು ಕಾಮನ್‌ವೆಲ್‌, ದೇಶವಾಸಿಗಳ ನಗರ. ಇಂಗ್ಲಿಷರು 
ಉತ್ತಮೋತ್ತಮ ಜೀವನದ ಆಸೆಯಿಂದ ಕೆನಡಾ ಮತ್ತು ಅಮೇರಿಕೆಗೆ ಅಥವಾ 
ಆಸ್ಟ್ರೇಲಿಯಕ್ಕೆ ವಲಸೆ ಹೋಗುತ್ತಾರೆ. ಕಾಮನ್‌ವೆಲ್‌,ಗೆ ಸೇರಿದ ಏಷ್ಕಾ 
ಮತ್ತು ಆಫ್ರಿಕೆಯ ಅನೇಕ ರಾಷ್ಟ್ರೀಕರು ಉತ್ತಮ ಬದುಕಿನ ಅನ್ವೇಷಣೆ 


ಲಂಡನ್‌ : ಗತವೈಭವದ ಮೆಲುಕಾಟ ೬೯ 


ಯಲ್ಲಿ ಲಂಡನ್‌ ಸೇರುತ್ತಾರೆ. ಜೀವನದ ಪ್ರತಿಯೊಂದು ಹವ್ಯಾಸದಲ್ಲಿ 


ಮತ್ತು ಪ್ರತಿಯೊಂದು ಸ್ತರದಲ್ಲಿ ಏಷ್ಯನ್‌ ಮತ್ತು ಆಫ್ರಿಕನ್‌ ಜನರನ್ನು 
ಕಾಣಬಹುದು. ವಿಶೇಷತಃ ಸೇವೆಗಳನ್ನೆಲ್ಲಾ (ಡ್ರೈವರ್‌, ಸ್ವೀಪರ್‌ , ಕ್ಲೀನರ್‌, 
ಮೆಕ್ಕಾನಿಕ್‌, ವೇಟರ್‌ ಇತ್ಯಾದಿ) ಬ್ರಿಟಿಷೇತರರೇ ನಡೆಸುತ್ತಾರೆ. ವೈದ್ಯಕೀಯ 
ವೃತ್ತಿಯಲ್ಲಿ ಭಾರತೀಯರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ರಾಜಕೀಯ ರಂಗ 
ವಕಾತ್ರ ಇಂಗ್ಲಿಷರ ವಶದಲ್ಲಿದೆ. ಒಂದು ದೇಶದ ಭವಿಷ್ಯದಲ್ಲಿ ಬರೆದಿರುವುದನ್ನು 
ಕಂಡರಿದು ಹೇಳುವುದು ಯಾರಿಂದಲೂ ಸಾಧ್ಯವಿಲ್ಲ. ಇಂಗ್ಲೆ ೦ಡ್‌ ಆಕರ್ಷಕವಾದ 
ಸುಂದರ ನಾಡು. ಒಳನಾಡು ಸಾಟಿಯಿಲ್ಲದೆ ಸೌಂದರ್ಯದಿಂದ ಕಂಗೊಳಿಸುತ್ತದೆ. 
ಕಣ್ಣು ಕಾಣುವವರೆಗೆ ಹಸಿರೋ ಹಸಿರು. ರಸ್ತೆಯ ಬದಿಗೆ ವಾಹನವನ್ನು 
ಅಕ್ಕರೆಯಿಂದ ಮುಚ್ಚಿ ಹಿಡಿವಷ್ಟು ವೃಕ್ಷರಾಜಿ. ಮೈದಾನದ ಒಳಗೆಲ್ಲಾ 
ಬಣ್ಣ ಬಣ್ಣದ ಹೂಹಾಸು. ಹಳ್ಳಿಗೆ ಮೇಲುಹೊದಿಕೆಯಾಗಿ ನದಿಗೆ ಆವರಣ 
ವಾಗಿ ಕೈಬೀಸಿ ಕರೆವ ಮರಗಳು. ಅನೇಕ ಶತವಠಾನಗಳ ಜ್ವಲಂತ ಇತಿಹಾಸದ 
ಆಧಾರದ ಮೇಲೆ ಜನತೆಯ ಬಾಳು ಗಂಭೀರಮಯ. ಅಭಿವಕಾನಾಸ್ಪದವಾದ 
ನಾಡು ಇಂಗ್ಲೆಂಡ್‌. | 

ಕೆ.ಎಲ್‌. ಎಂ. ರಾಯಲ್‌ ಡಚ್‌ ವಿವಕಾನ ಸಾರಿಗೆಯಲ್ಲಿ ಲಂಡನ್‌ 
ಬಿಡುವಾಗ ಸ್ವದೇಶವನ್ನೂ ಬಿಟ್ಟಷ್ಟು ಸಂತಾಪವೆನಿಸಿತು, 


ಆ ಮಾಾಂಟ್ರೆಯಾಲ್‌ : ಫ್ರೆಂಚ್‌ ಕೆನಡಾ 


ಲಂಡನ್ನಿ ನಿಂದ ನೇರವಾಗಿ ಮಾಂಟ್ರೆಯಾಲ್‌ಗೆ ನಮಗೆ ಜಾಗೆ ದೊರಕದ 
ಕಾರಣ ಆಮ್‌ ಟರ್‌ಡ್ಕಾಂಗೆ ಹೋಗಿ ಅಲ್ಲಿಂದ ಮಾಂಟ್ರೆಯಾಲ್‌ಗೆ ನೇರವಾದ 
ಉಡ್ಕ್ಮಾಣ ಮಾಡಿದೆವು. ಪ್ರಪೇಚದ ಪ್ರಸಿದ್ಧ ವಿವರಾನನಿಲ್ದಾಣಗಳ ಪೈಕಿ 
ಅಕರ್ಷಕವಾದಾದು  ಆವರ್ಸ್‌ಟರ್‌ಡ್ಕಾಂ. ಇಲ್ಲಿ ಇರುವಷ್ಟು ಬೃಹತ್ತಾದ 
ತೆರಿಗೆರಹಿತ ಅಂಗಡಿ ಇನ್ನೆಲ್ಲಿಯೂ ಇಲ್ಲ. ನಮಗಿಲ್ಲಿ ಒಂದು ತಾಸಿಗಿಂತ 
ಹೆಚ್ಚು ಸಮಯವಿದ್ದುದರಿಂದ ನಾವು ಇಲ್ಲಿಯ ಕ್ಯಾಮರಾ ಅಂಗಡಿಗೆ ಹೋಗಿ 
(ವತೂವಿ ಕ್ಯಾಮರಾ ೮ಎಂ. ಎಂ.) ಎಂಟು ಮಿಲಿಮಿಟರಿನ ಒಂದು ಚಲನ 
ಚಿತ್ರ ಕ್ಕ್ಮಾಮುರಾ ಕೊಂಡುಕೊಂಡೆವು. 

ಈ ಹಿಪೋಲ್‌ (SCHIPHOL) ನಿಲ್ದಾಣದಲ್ಲಿ ಒಂದಾ ತಾಸಿನ 
ವಾಸ್ತವ್ಯದಲ್ಲಿ ಬಹಳ ತಮಾಷೆ ನಡೆಯಿತು. ಹಾಲೆಂಡ್‌ ದೇಶದಲ್ಲಿ ಪ್ರೋರ್ನೋ 
ಗ್ರಫಿಗೆ (ಕಾಮಸಾಹಿತ್ಕ್ಯ) ನಿರ್ಬಂಧವಿಲ್ಲ. ಕಾಮಶಾಸ್ತ್ರದ ಅನಂತ ಅಸಹ್ಮ 
ಚಿತ್ರನುಯ ಸಾಹಿತ್ಯ ಇಲ್ಲಿಂದ ಪ್ರಪಂಚದ ಬೇರೆಲ್ಲಾ ಕಡೆ ರಫ್ತಾಗುತ್ತದೆ. 
ಕಾಮಶಾಸ್ತ್ರದ ಮೃಗಕ್ರೀಡೆಗೆ ಸಂಬಂಧಿಸಿದಂತೆ ಸಿನಿಮಾಗಳು, ಸ್ಲೈಡುಗಳು, 


ವಕಾಂಟೈೆಯಾಲ್‌ : ಫ್ರೆಂಚ್‌ ಕೆನಡಾ ೭೧ 


ಪುಸ್ತಕಗಳು ಇತ್ಯಾದಿ ವಿವಕಾನ ನಿಲ್ದಾಣದಲ್ಲಿಯೇ ಸಿಗುತ್ತವೆ. ಇವಕ್ಕೆ ವಾಡಿಕೆ 
ಯಲ್ಲಿ ಬ್ಲೂ ಫಿಲ್ಮ್‌ ಎಂದು ಕರೆಯಲಾಗುತ್ತದೆ. ಇಂತಹ ಸಿನಿವಕಾ ರೀಲುಗಳ 
ಮೇಲೆ ಶೈಕ್ಷಣಿಕ ಸಿನಿಮಾ ಎಂದು ಬರೆದು ಕಸ್ಟಮ್ಸ್‌ ಅಧಿಕಾರಿಗಳನ್ನು 
ವಂಚಿಸಲಾಗುತ್ತದೆ. ಇಲ್ಲಿಯ ಅಂಗಡಿಯವ ನಮಗೆ ದುಂಬಾಲು ಬಿದ್ದಿದ್ದ. 
ಒಂದೋ ಎರಡೊ ತೆಗೆದುಕೊಳಿ ಕ ನಿಮಗೆ ಯಾವ ತರಹದ ಬಾಧೆಯೂ, 
ಬರದಂತೆ ನಾನು ಪ್ಯಾಕ್‌ವಾಡಿ ಲೇಬಲ್‌ ಹಾಕಿ ಕಟ್ಟಿಕೊಡುಶ್ತೇನೆ ಎಂದು 
ಹೇಳಿಯೇ ಹೇಳಿದ. ನಾವು ಈಗಾಗಲೇ ಭಾರತೀಯರು ಇಂಥ ವ್ಯವಹಾರ 
ವನ್ನು ಮಾಡಿ ನಮ್ಮ ದೇಶದ ಮುಖಕ್ಕೆ ಸಾಕಷ್ಟು ಮಸಿ ಬಳಿದಿದ್ದಾರೆ, 
ಅಂತಹುದರಲ್ಲಿ ನಾವು ಆ ಕೆಲಸ ಮಾಡುವುದು ಬೇಡ ಎಂದು ಆತನೊಡನೆ 
ವಾದಿಸಿ ಒಪ್ಪಿಸಿದೆವು. ಆದರೆ ಇಂತಹ ಸಾಮಗ್ರಿ ಅನೇಕ ಕಡೆ ನಿಮ್ಮನ್ನು 
ಅನಿವಾರ್ಕ ಆತಂಕಗಳಿಂದ ಪಾರುವಕಾಡುತ್ತದೆಂಬುದು ಭವ್ಯ ಭಾರತ ದೇಶದ 
ಹೆಬ್ಬಾಗಿಲು ತಲುಪಿದಾಗಲೇ ನನಗೆ `ತಿಳಿಯಿತು. ಭಾರತೀಯನ ಸಂಸ್ಕೃತಿ 
ಮಟ್ಟ ಅನೇಕ ಬಾರಿ ಅಷ್ಟು ಕೆಳಕ್ಕೆ ಇಳಿಯುವುದು ನೋಡಿದಾಗ ಮರು 
ಗಬೇಕಾಗುತ್ತದೆ. 

ಇಲ್ಲಿಂದ ಕೆನಡಾಕ್ಕೆ ನವೆ ನಂದಿಗೆ ಕೆನಡಾ ಫೀಲ್ಡ್‌ ರೆಜಿಮೆಂಟಿನ ಒಂದು 
ಗುಂಪು ಪಯಣಿಸಿತು. ಎರಡನೆಯ ಪ್ರಪಂಚ ಸಮರದ ಸಮಯದಲ್ಲಿ ಈ 
ಕನಡಾ ಫೀಲ್ಡ್‌ ರೆಜಿಮೆಂಟಿನವರು ಆಲೀಸ್‌ ಕಡೆಗೆ ಹೋರಾಟ ನಡೆಸಿದ್ದರ. 
ಇವರಾರಿಗೂ ಜೀವಸಹಿತ ಮನೆಗೆ ಮರಳುವ ಭರವಸೆ ಇದ್ದಿಲ್ಲ. ಆದರೆ 
ಅಣುಬಾಂಬ್‌ ಪ್ರಯೋಗದಿಂದ ಪ್ರಪಂಚ ಸಮರ ಒಮ್ಮೆಲೆ ಕೊನೆಗೊಂಡು 
ಈ ಜನ ಹೊಸ ಜೀವನದ ಹಮ್ಮಿನಿಂದ ಸ ದೇಶಕ್ಕೆ ಮರಳಿದ್ದರು, ಅನಂತರ 
ಇವರು ಸೈನ್ಯದಿಂದ ಹೊರಬಿದ್ದು ಬದುಕಿನ ಬೇರೆ ಬೇರೆ ರಂಗಗಳಲ್ಲಿ ತಕ್ಕ 
ಸ್ಥಾನಗಳಲ್ಲಿದ್ದಾರೆ. ಯುದ್ಧ ನಿಷ್ಕೃಮಣವಾದ ೨೫ ವರ್ಷಗಳ ನಂತರ 
ಇವರೆಲ್ಲಾ ಸೇರಿ ಯೂರೋಪಿನ ಬೇರೆ ಬೇರೆ ಕಡೆ ಎರಡು ವಾರಪರ್ಯಂತ 
ತಿರುಗಾಡಿ ಅಸಂತರ ತಮ್ಮ ಬದುಕಿಗೆ ಮರಳುತ್ತಿದ್ದರು. ಇವೆಲ್ಲಾ ಸ್ವಯಂ 
ಸ್ಫೂರ್ತಿಯಿಂದ ಮತ್ತು ಸ್ವಯಂವೆಚ್ಚದಿಂದ ನಡೆದಿತ್ತು. ಎಂಟು ತಾಸಿನ 
ದೀರ್ಫ ವಿವಕಾನ ಪ್ರವಾಸದಲ್ಲಿ ಈ ಜನರ ಲಘು ಹಾಸ್ಕ ಮತ್ತು ಹಾಡು 
ಅವಶ್ಯ ವಸ್ತುಗಳೆನಿಸಿದ್ದವು.. ಇವರ ಪೈಕಿ ಓರ್ವ ಮಹಿಳೆ ವಿವಣನದ 


೭೨ "ಬಹುರೂಪಾ ವಸುಂಧರಾ 


ಕಪ್ಪು, ಪ್ಲೇಟ್‌ ವಗೆ ೃರೆ ಕಲೆ ಹಾಕುವುದರಲ್ಲಿಯೇ ನಿರತಳಾಗಿದ್ದಳು. ಕೆನಡಾದ 
ಭೂಮಿ ಕಣ್ಣಿ ಬಿದ್ದೊಡನೆ ಇವರ ದೇಶಪ್ರೇಮದ ಕೋರಸ್‌ ಪ್ರಾರಂಭ 
ವಾಯಿತು, ನಿದ್ದಯ ಮಂಪರಿನಲ್ಲಿದ್ದ ಓರ್ವನಂತೂ ಕಿಟಕಿಯಲ್ಲಿ ಕೆನಡಾವನ್ನು 
ನೋಡಿ ಓಹ್‌, ಕನಡಾ ಎಂದು ಕನವರಿಸಿದನು. 

ಮಾಂಟ್ರಿಯಕಾಲ್‌ ಔದ್ಯಮಿಕ ಕೆನಡಾದ ಹೃದಯ. ಹೆಚ್ಚಾಗಿ ಫ್ರೆಂಚ್‌ 
ವಕಾತನಾಡುವ ನಾಗರಿಕರಿಂದ ನಿಬಿಡವಾದ ಇಲ್ಲಿ ಇಂಗ್ಲಿಷಿಗೆ ಮಹತ್ವ 
ಕಡಿಮೆ. ಕೆನಡ. ದೇಶ ಒಂದು ನೂರು ವರ್ಷಗಳ ತನ್ನ ಆಯುಷ್ಯದಲ್ಲಿ 
ಸಾಕಷ್ಟು ಬಲಗೊಂಡಿದೆ ಎಂಬುದಕ್ಕೆ ವಕಾಂಟ್ರೆಯಾಲ್‌ ಚೇತನಾತ್ಮಕ ಸಾಕ್ಷಿ 
ಯಾಗಿದೆ. ಇಲ್ಲಿಯ ಜನರಿಗೆ ಪ್ಯಾರಿಸ್‌ ಮೇಲೆ ಇಲ್ಲದ ಆಸೆ. ಅಲ್ಲಿ 
ಯಂತೆಯೇ ಇಲ್ಲಿ ಬೀದಿಗಳಿಗೆ ವುತ್ತು ಚೌಕಗಳಿಗೆ ಮತ್ತಿತರ ಸಾರ್ವಜನಿಕ 
ಶಾಲೆಗಳಿಗೆ ಫ್ರೆಂಚ್‌ ಹೆಸರುಗಳಿವೆ. ಇಲ್ಲಿಯ ಪ್ರಮುಖ ಚರ್ಚ್‌ ಪ್ಕಾರಿಸ್‌ನ 
ನಾದರ್‌ಡ್ಕಾಂ ಎಂದು ಕರೆಯಲ್ಪಡುತ್ತದೆ. ಮಾಂಟ್ರೆಯಾಲ್‌ ಸುಂದರವಾದ 
ಆಧುನಿಕ ನಗರ. ಇಲ್ಲಿ ಹೊಸತಾಗಿ ರಚಿತವಾಗಿರುವ ಸಬ್‌.ವೇ (ಭೂ 
ಗರ್ಭದ ರೈಲು) ಅತಿ ನವೀನವೂ ಸೌಂದರ್ಯ ದೃಷ್ಟಿಯಿಂದ ನಡೆಸಲ್ಪಿ 
ಡುವುದೂ ಆಗಿದೆ, ಸಬ್‌ವೇಗೆ ಹೋಗುವ ದಾರಿ, ಸಬ್‌ವೇ ನಿಲ್ದಾಣ, 
ಸಬ್‌ವೇ ರೈಲು ಎಲ್ಲವೂ ಸ್ಪಟಿಕದಂತೆ ಸ್ವಚ್ಛ. ಇಲ್ಲಿಯ ನಗರ ಸಾರಿಗೆಯ 
ಇನ್ನೊಂದು ಅನುಕೂಲವೆಂದರೆ ಸಬ್‌ವೇಯಲ್ಲಿ ಟಿಕೆಟ್‌ ತೆಗೆದುಕೊಂಡು ನಿಮ್ಮ 
ಗುರಿಯನ್ನು ಬಸ್‌ ಮೇಲೆ ಮುಟ್ಟಬನಾನು, ಬಸ್‌ನಲ್ಲಿ ಟಿಕೆಟ್‌ ತೆಗೆದು 
ಕೊಂಡು ಸಬ್‌ವೇಗೆ ಟ್ರಾನ್ಸ್‌ಫರ್‌ ಕೇಳಬಹುದು. ಒಟ್ಟಾರೆ ನೀವು ಸೇರ 
ಬೇಕಾದ ಸ್ಥಳವನ್ನು ಸೇರಲು ಒಂದೇ ಟಿಕೆಟ್‌ನಲ್ಲಿ ಬಸ್‌ ಮತ್ತು ಸಬ್‌ 
ವೇಗಳ ಸಂಯೋಜನೆ ಮಾಡಿಕೊಳ್ಳಬಹುದು. ಇಲ್ಲಿಯ ಮನೆಗಳ ಶಿಲ್ಪ 
ಅದ್ಭುತವಾಗಿದೆ, ಎಲ್ಲಾ ಹೊಸ ಹೊಸ ನಮೂನೆಯ ಮನೆಗಳು, ಹಳೆ 
ಗಲದ ವಕಾದರಿಯ ಮನೆಗಳಿಂದ ಹಿಡಿದು ಅತ್ಯಾಧುನಿಕ ಮನೆಗಳವರೆಗೆ 
ಇಲ್ಲಿ ಕಾಣಬಹುದು. ಇದೀಗ ಅಪಾರ್ಟ್‌ಮೆಂಟ್‌ ಕಟ್ಟಡಗಳು ಉದಿಸು 
ತ್ತಿವೆ. ಮನೆಗಳನ್ನು ಇಲ್ಲಿಯ ಜನ ತುಂಬಾ ಅಂದವಾಗಿ ಇಟ್ಟಿರುತ್ತಾರೆ. 
ಮನೆಯ ಸುತ್ತಲೂ ಹುಲ್ಲಿನ ಹಾಸು, ತರತರದ ಗುಲಾಬಿಯ ಗಿಡಗಳು, 
ಬಳ್ಳಿ ಮರಗಳು ನೋಡಲು ಕಣ್ಣಿಗೊಂದು ಆನಂದವುಯ ವಾತಾವರಣ, 


ವಣಾಂಟ್ರೆಯಾಲ್‌ ; ಫ್ರೆಂಚ್‌ ಕೆನಡಾ ೭೩ 


ಇಲ್ಲಿಯ ವ್ಯಾಕ್ಸ್‌ ವಕ್ಯೂಜಿಯಂ (WAX MUSEUM)mಹತ ತ 
ದಾಗಿದೆ. ಕೆನಡಾ ದೇಶದ ಇತಿಹಾಸ ಮತ್ತು ಕ್ರಿಸ್ತೀ ಮತದ ಪ್ರಸಂಗ 
ಗಳನ್ನು ಮೇಣದ ಬೊಂಬೆಗಳ ಮೂಲಕ ಪುನಃ ನಿರ್ಮಿಸಿದ್ದಾರೆ. ಕೆನಡಾ 
ದಲ್ಲಿ ಫ್ರೆಂಚರ ಪತನ್ಮ ಇಂಗ್ಲಿಷರು ಮತ್ತು ರೆಡ್‌ ಇಂಡಿಯನ್ನರ ಮೈತ್ರಿ, 
ಕೆನಡಾದ ಪ್ರಮುಖ ಸಂಸ್ಥೆಗಳ ಸ್ಥಾಪನೆ ಇತ್ಯಾದಿ ಪ್ರಸಂಗಗಳನ್ನು ಮುನ 
ಮುಟ್ಟುವಂತೆ ನಿರ್ಮಿಸಿದ್ದಾರೆ. ಜೈಬಲ್‌ ಕಥಾನಕಗಳು ಕೂಡ ಮರ್ವಾಸ ರ್ಶಿ 
ಯಾಗಿವೆ. ಆದರೆ ಕೆನಡಿ, ನಿಕ್ಸನ್‌ ಮತ್ತು ಡಿಗಾಲ್‌ರ ಪ್ರತಿಮೆಗಳು 
ಚೆನ್ನಾಗಿಲ್ಲ. ಮಾಂಟ್ರೆಯಾಲ್‌ನ ಪ್ರಸಿದ್ಧ ಸಂತನಾದ ಬ್ರದರ್‌ ಜೋಸೆಫ್‌ನ 
ಶಿಲ್ಪ ಅಪರೂಪ ಕಾಂತಿಯಿಂದ ಕೂಡಿದೆ. ಈ ಸಂತನ ದೇವಾಲಯ ವಣಾಂಟ್ರೆ 
ಯಾಲದ ಉನ್ನತ ದಿನ್ನೆಯೊಂದರ ಮೇಲೆ ಕಟ್ಟಲ್ಪಟ್ಟು ವರ್ಷಕ್ಕೊಮ್ಮೆ 
ಇಲ್ಲಿ ಜಾತ್ರೆ ನಡೆಯುತ್ತದೆ. ನಾವು ಜಾತ್ರೆಯ ಸಮಯಕ್ಕೆ ಇಳಿದಿದೆವು. 
ಆದರೆ ಕಳೆದ ಬಾರಿ ಜಾತ್ರೆಯಲ್ಲಿ ಫ್ರೆಂಚ್‌ ಪ್ರತ್ಯೇಕವಾದಿಗಳ ಗಲಾಟೆ 
ಯಲ್ಲಿ ವಿಪರೀತ ದಾಂಧಲೆಯಾಗಿ ವಿಶೇಷ ಆಮಾಂತ್ರಿತರಾಗಿ ಬಂದಿದ್ದ ಕೆನಡಾದ 
ಪ್ರಧಾನ ಅಮಾತ್ಮ ಟ್ರುಡೋ ಅವರು ಮನನೊಂದುಕೊಂಡು ಅರ್ಧದ 
ಲ್ಲಿಯೇ ರಾಜಧಾನಿಗೆ ಮರಳಿದರಂತೆ. ಈ ಬಾರಿ ವಿಪರೀತ ಪೋಲಿಸ್‌ ಬಂದೋ 
ಬಸ್ಟ್‌ ಇತ್ತು. ಆದರೆ ನಾಲ್ಕಾರು ರಸ್ತೆಗಳಲ್ಲಿ ಮೆರವಣಿಗೆ ಬರುವಾಗ ವಿಪರೀತ 
ಗಲಾಟೆಯರಾಗಿದ್ದನ್ನು ಟೆಲಿವಿಷನ್‌ನಲ್ಲಿ ನೋಡಿದೆವು. ಕಳೆದ ವರ್ಷ ಅಂತರ 
ರಾಷ್ಟ್ರೀಯ ಕೇನ್ಸ್‌ (CANNES) ಚಲನಚಿತ್ರ ಮಹೋತ್ಸವದಲ್ಲಿ ಪ್ರಥಮ 
ಪ್ರಶಸ್ತಿ ಪಡೆದ "ಇಫ್‌' ಎಂಬ ಇಂಗ್ಲಿಷ್‌ ಚಿತ್ರ ನಡೆಯುತ್ತಿತ್ತು. ಈ 
ಚಲಚಿತ್ರ ಮಂದಿರ ಪೂರಾ ಭೂಮಿಯಾ ಒಳಗಡೆ ಇದೆ. ಈ ಮಂದಿರ 
ಸಬ್‌ವೇ ನಿಲ್ದಾಣಕೆ | ಸೇರಿದ ಷಾಪಿಂಗ್‌ ಕೇಂದ್ರದ ಒಂದು ಭಾಗ, ಇದೊಂದು 
ವಿಚಿತ್ರವಾದ ಚಿತ್ರ. ವಿಶಿಷ್ಟವಾದ ಇಂಗ್ಲಿಷ್‌ ಪಬ್ಲಿಕ್‌ ಶಾಲೆಯೊಂದರ 
ಜೀವನವನ್ನು ಮತ್ತು ಅಲ್ಲಿ ನಿತ್ಯಜೀವನನಲ್ಲಿ ಹಾಸುಹೊಕ್ಕಾಗಿ ನೆಲಸಿರುವ 
ಹಿಂಸ್ರಕ ವಾತಾವರಣವನ್ನು ವರಾನವನಲ್ಲಿ ಪಶುಸ್ಪಭಾವದ ವಿಜೃಂಭಣೆಯನ್ನು 
ಕೂಲಂಕಷವಾಗಿ ಚಿತ್ರಿಸಲಾಗಿದೆ. ವಿದ್ಯಾರ್ಥಿಗಳು ದಾರಿತಪ್ಪಲು ಅಪ್ಪಯೋ 
ಜನ ಗುರುಗಳು ಕೂಡ ಎಷ್ಟು ಜಬ್ದಾರರೆಂಬುದು ಕಣ್ಣಿಗೆಕಟ್ಟುವಂತೆ ಈ 
ಚಿತ್ರದಲ್ಲಿ ಮೂಡಿದೆ. ನಿರ್ದೇಶಕ ಆಂಡರ್‌ಸನ್‌ನ ಬಲವಾದ ಸಂಭಾಷಣೆ 


೭೪ “ಬಹುರೂಪಾ ವಸುಂಧರಾ_' 


ಮತ್ತು ಬಿಗಿಯಾದ ಕಥಾನಕದ ಬಲದಿಂದ ಶೈಕ್ಷಣಿಕ ಸಮಸ್ಕೆಯ ಪರಿಚಯ 
ವನ್ನು ಪ್ರಭಾವಶಾಲಿಯಾಗಿ ಮಾಡಿದ್ದಾರೆ, ಈ ಚಿತ್ರದ ಪ್ರಭಾವ ಎಷ್ಟಿತ್ತೈದರೆ 
ಚಿತ್ರದ ಕೊನೆಗೆ ನಡೆವ ಹತ್ಯುಕುಂಡವನ್ನು ನೋಡಿ ತಡೆಯಲಾರದ 
ಓರ ಮಹಿಳೆ ಕಿಟಾರನೆ ಕಿರಚಿ ಅಳಲಾರಂಭಿಸಿದಳು. ಚಿತ್ರಮಂದಿರದಲ್ಲಿದ್ದ 
ವರಿಗೆಲ್ಲಾ ಗಾಬರಿಯೋ ಗಾಬರಿ. ಉತ್ತರ ಅಮೇರಿಕೆಯ ಜನರ ಮನೋ 
ಸ್ಟೈರ್ಯ ತೀರ ನಿರ್ಬಲವಾದು ಓಂ. ಇದಕ್ಕೆ ಆನೇಕ ಕಾರಣಗಳ ಬಹುದು. 
ವಕಾಂಟ್ರಿಯಾಲ್‌ನಿಂದ ಕೆನಡಾದ ಕಾರಖಾನೆಗಳ ನಗರ ಮಾತ್ತು 
ಪ್ರಖ್ಯಾತ ಯಂತ್ರವಿದ್ಯಾಕೇಂದ್ರ ಟೊರಂಟೋಗೆ ನಡೆದೆವು. ಟೊರಂಟೋದ 
ಗಡಿಬಿಡಿಯ ಪೇಟೆ ವಿಭಾಗದ ವೆಸ್ಟ್‌ಬರೀ ಹೋಟಲಿನಲ್ಲಿ ನಮ್ಮ ವಸತಿ, 
ಔದ್ಯಮಿಕ ಬೆಳವಣಿಗೆಯ ದೆಸೆಯಿಂದ ಟೊರಂಟೋದ ಜೀವನ ವೇಗದಿಂದ 
ಕೂಡಿದೆ. ಟೊರಂಟೋ ಆಕಾಶ ಕಾರ್ಯಾನೆಗಳ ಹೊಗೆಯಿಂದ ತುಂಬಿದೆ, 
ಬೀದಿಗಳು ಮಾಂಟ್ರೆಯಾಲ್‌ನಷ್ಟು ಸ್ವಚ್ಛವಿಲ್ಲ, ಇಲ್ಲಿ ಹಲವಾರು ರಾಷ್ಟ್ರೀ 
ಕರನ್ನು ಕಾಣಬಹುದು. ಸಾಕಷ್ಟು ಭಾರತೀಯರು, ಪಾಕೀಸ್ತಾನಿಗಳು ಮತ್ತು 
ಚೀನೀಯರೂ ಇದ್ದಾರೆ. 
ಇಲ್ಲಿಯ ಸಿಟಿಸೆಂಟರ್‌ ಪ್ರಪಂಚಪ್ರಸಿದ್ಧವಾಗಿದೆ, ಇದನ್ನು ರಚಿಸಲು 
ಪ್ರಪಂಚದಾದ್ಯಂತ ಶಿಲ್ಪಿಗಳಿಗೆ ಸೂಚನೆ ನೀಡಲು ಕರೆಯಲಾಗಿದೆ. ತಜ್ಞ ಶಿಲ್ಪಿಗಳ 
ವಾಂಡಳಿಯು ಪ್ರಪಂಚದೆಲ್ಲ ಕಡೆಯಿಂದ ಬಂದ ವಠಾದರಿ ನಕ್ಷೆಗಳನ್ನು ಪರಿ 
ಶೀಲಿಸಿ ಫಿನ್ನೆಂಡಿನ ಶಿಲ್ಪಿಯೋರ್ವನ ನಕ್ಷೆಯನ್ನು ಅಂಗೀಕರಿಸಿದರು. 
ಟೊರಂಟೋ ಜನತೆಯ ಕ ೈತಜ್ಞತೆಯ ಕುರುಹಾಗಿ ಆ ಶಿಲ್ಪಿಗೆ ವಿಲಿಯನ್‌ 
ಡಾಲರ್‌ ಸನ್ಮಾನ ನೀಡಲಾಯಿತು. ಮಹಾವೆಚ್ಚದಿಂದ ನಿರ್ಮಿಸಲಾದ ಕಟ್ಟಡ 
೪೭ ಅಂತಸ್ತಿನದಾಗಿದೆ. ೨ ಅರ್ಧ ವೃತ್ತಾಕಾರದ ಗಗನ ಚಾಂಬಿ ಕಟ್ಟಡ 
ಗಳ ಮಧ್ಯೆ ಗೋಳಾಕಾರದ ಸಭಾ ಭವನವಿದೆ. ಈ ಗೋಳದ ಮೂಲ 
ಭಾಗದಲ್ಲಿ ಟೊರಂಟೋ ನಗರಕ್ಕೆ ಸೇರಿದ ಅಮೂಲ್ಯ ದಾಖಲೆಗ 
ಛನ್ನು ರಕ್ಷಿಸಲಾಗಿದೆ. ಗಗನಚುಂಬಿ ಕಟ್ಟಡಗಳ ತುದಿಯೇರಿ ಟೊರಂಟೋ 
ನಗರದ ಪಕ್ಷಿನೋಟ ಕಾಣಬಹುದು. ಈ ಸಿಟಿಸೆಂಟರಿನ ಥ್ಕೇಯ 
\ ಇಂಟಲಿಜೆನ್ಸ್‌, ಇಂಟೆಗ್ರಿಟಿ ಮತ್ತು ಇಂಡಸ್ಥಿ ಕ 
 ಟೊರಂಟೋದ ಆರ್ಟ್‌ ಗ್ಯಾಲರಿಯಲ್ಲಿ ಪಾಬ್ಲೋ ಪಿಕಾಸೋನ ಕುರಿತಾದ 


ಫ್ರಿ 
ಮಾಂಟ್ರೆಯಾಲ್‌ :ಫೆ ) ೦ಚ್‌ ಕೆನಡಾ ೭೫ 


ವಿಶೇಷ ಪ್ರದರ್ಶನವಿತ್ತು. ಪಿಕಾಸೋನ ಇತ್ತೀಚಿನ , ಕೃತಿಗಳ ಈ ಪರಿಚಯ 
ವನ್ನು ಪಡೆಯಲೆಂದು ಹೋದೆವು. ಪಿಕಾಸೋ ಸಮಕಾಲೀನ ಊಹೆಯನ್ನು 
ವಿರಿ ಬೆಳೆದ ಕಲಾವಿದ. ೧೦ ವರುಷದ ಹಿಂದೆ ರಚಿಸಿದ ಪಿಕಾಸೋನ 
ಕಲಾಕೃತಿ ಇಂದು ಯಾವ ಅಭ್ಯಂತರವೂ ಇಲ್ಲದೆ ಮೆಚ್ಚು ಗೆ ಪಡೆಯುತ್ತದೆ, 
ಆದರೆ ಇಂದಿನ ಆತನ ಕೃತಿ ಇನ್ನೂ ಹತ್ತಾ ವರ್ಷ ಕಾಯಬೇಕು. ಕಾಮಮಯ 
ವಾಗುತ್ತಿರುವ ಜಗತ್ತಿನಲ್ಲಿ ಕಾಮನ ಗುರುತುಗಳಿಗಿರುವ ಬೆಲೆ ಹೃದಯಕ್ಕಾಗಲೀ 
ಬುದ್ದಿ ಕೌಶಲಕ್ಕಾಗಲಿ ಇಲ್ಲವೆಂದು ತೋರಿಸುವುದೇ ಆ ಮಹನೀಯನ ಉದ್ದೇಶ. 


ಆದರೆ ಕಲಾಪ ಪ್ರದರ್ಶನ ನೋಡಲು ಬಂದ ಅನೇಕ ಪಾಶ್ಚಾತ್ಯ ಹೆಂಗೆಳೆಯರು 
ಪಿಕಾಸೋನ ಕಠಿಣ ಟೀಕೆ ನಡೆಸಿದ್ದರು. 


ಟೊರಂಟೋ ಕೆನಡುದ ಧನಪತಿಗಳ ನಗರ. ಇಲ್ಲಿಯ ವಿಸ್ತರಣದಲ್ಲಿ 
ಬೆಟ್ಟವಕಾಡುಗಳಲ್ಲಿ ಹುಟ್ಟಿ ಬಂದಿರುವ ಮನೆಗಳ ಶೃಂಗಾರವೇ ಶೃಂಗಾರ. 
ಪ್ರಸಿದ್ಧ ರಾಜಕೀಯಪಟುಗಳೂ ಸಿನಿವನಾ ನಟರೂ ಇಲ್ಲಿ ವಾಸಿಸುತ್ತಾರೆ. 
ಅಥವಾ ಎಂದಾದರೊಮ್ಮೆ ಬಂದು ವಾಸಿಸಲು ಮನೆ ವಣಡಿದ್ದಾರೆ, ನಗರದಲ್ಲಿ 
ವಸತಿಯ ಸಮಸ್ಯೆ ಪ್ರಖರವಾಗಿರಂವ ಕಾರಣ ನೂರಾರು ಅಪಾರ್ಟ್‌ಮೆಂಟ್‌ 
ಕಟ್ಟಡಗಳು ಏಳುತ್ತಿವೆ. ಟೊರಂಟೋ ವಿಶ್ವವಿದ್ಯಾಲಯ ನಗರದ ಒಂದು 


ಭಾಗದ ಪೂರಾ ಮಾನೆಗಳನ್ನು ಗುತ್ತಿಗೆಗೆ ಹಿಡಿದಿದೆ. ಪರದೇಶದಿಂದ ಬರುವ 
ವಿದ್ಯಾರ್ಥಿಗಳಿಗೆ ವಸತಿ ಏರ್ಪಡಿಸಲು ಈ ಮನೆಗಳನ್ನು ಎದಾ ರ್ಥಿಗಳ ಸಮಿತಿ 


ಯೊಂದಕ್ಕೆ ನೀಡಲಾಗಿದೆ. ಕೆನಡಾದಲ್ಲಿಯೇ ಟೊರಂಟೋ ಅತಿ ಪ ಸಿದ್ದ 
ವಿದ್ಯಾ ಕೆಂದ್ರವಾಗಿದೆ, ಸೇಂಟ್‌ ಲಾರೆನ್ಸ್‌ ಸೀವೇ (St. Lawrence 
ನೀaway) ತಯಾರಾದ ಮೇಲೆ ಟೊರಂಟೋ ಪ್ರಮಖ ಬಂದರೂ ಆಗಿದೆ. 
ಹ ಹತ್ತಿರವಾಗಿ ಸರೋವರ ಮಧ್ಯದಲ್ಲಿ ಒಂದೆರಡು ದ್ವೀಪಗಳಿವೆ. ಈ 

ದ್ವೀಪಗಳನ್ನು ಮುನಿಸಿಪಲ್‌ನವರು ಸ _ಚ್ಛಗೂಳಿಸಿ ಗಿಡಗಳನ್ನೂ ಹುಲ್ಲೂಹಾಸನೂ 
ಬೆಳೆಸಿ ಆಕರ್ಷಕಗೊಳಿಸಿದ್ದಾರೆ. ರಾಷ್ಟ್ರಿ ಇ ಉದ್ಯಾನವನ ಇಲಾಖೆಯವರಾ 
ಈ ದ್ವೀಪಗಳಲ್ಲಿ ಕಾಲುದಾರಿಗಳನ್ನೂ ಬೈಸಿಕಲ್‌ ರಸೆ ಸ್ತಿಗಳನ್ನೂ ಮೋಟಾರ್ಯ 
ದಾರಿಗಳನ್ನೂ ರಚಿಸಿ ಜನರ ವಿಹಾರಕ್ಕೆ ವಿನೋದಕ್ಕೆ ಅನುಕೂಲ ವಕಾಡಿದ್ದಾರೆ. 
ಇಲ್ಲಿಯ ಜನರಿಗೆ ಬೆ ped ಸಿವಾರಿಯೆಂದರೆ ತುಂಬಾ ಉಮೇದು. ಟೊರಂಟೋ 
ನಗರದಿಂದ ಚಿಕ್ಕ ಚಿಕ್ಕ ಹಡಗುಗಳಲ್ಲಿ ಈ ದ್ವೀಪಗಳಿಗೆ ತೆರಳಬಹುದು. ಆಲ್ಲಿ 


ಘಿ 
೭೬ “ಬಹುರೂಪಾ ವಸಾಂಧರ್ಲ್ಡಾ_? 


ಇಳಿದೊಡನೆ ನಿಮಗೆ ಬೇಕಾದ ತಿಂಡಿ ತಿನಿಸು, ಸೈಕಲ್‌, ಟ್ರೈಸಿಕಲ್‌, ಕಾರು 
ಮತ್ತು ಮಕ್ಕಳನ್ನು ಕುಳ್ಳಿರಿಸುವ ತಳ್ಳುಬಂಡಿ ಬಾಡಿಗೆಗೆ ಸಿಗುತ್ತವೆ, ಹರಯದ 
ಹುಡುಗ ಹುಡುಗಿಯರು ಬೈಸಿಕಲ್‌ ಬಾಡಿಗೆಗೆ ತೆಗೆದುಕೊಂಡು ಈ ದ್ವೀಪದ 
ಹೊಟ್ಟೆಯ ಮೂಲೆ ಮೂಲೆಗೆ ಹೋಗಿ ಅಲ್ಲಲ್ಲಿ ಹಾಕಿರುವ ಬೆಂಚುಗಳ ಮೇಲೆ 
ಕುಳಿತು ಹರಟಿ ಹಾಡಿ ಕುಣಿದು ದಣಿದು ಮನೆಗೆ ಮರಳುತ್ತಾರೆ. ಇಂತಹ ಕಡೆ 
ಬೇಕಾದಷ್ಟು ರಕ್ಷಣ ವ್ಯವಸ್ಥೆಯಿದೆ, ರಾತ್ರಿ ಕಾಲದಲ್ಲಿ ಇಲ್ಲಿಯೇ ಉಳಿದು 
ಶಿಬಿರಾಗ್ನಿ (Camp ire) ಹಾಕಿ ಆನಂದಿಸಲು ಬೇಕಾದ ಕಟ್ಟಿಗೆ ವಗೆ ರಿ 
ಕೂಡಾ ಇಲ್ಲಿ ದೊರೆಯುತ್ತದೆ. ನಮಗಂತೂ ಹಚ್ಚಹಸುರಿನ ಹುಲ್ಲುಹಾಸಿನ 
ಮೇಲೆ ನಡೆದಾಡಿದಷ್ಟೂ ಹಿತವೆನಿಸುತ್ತಿತ್ತು. ಬೆಚ್ಚನೆ ನಾಡಿನ ಬಯಲ್ಲು 
ಪ್ರದೇಶದ ಜನರಾದ ನಮಗೆ ಆಕಾಶದೆತ್ತರ ಬೆಳೆದು ನಿಂತ ಮರಗಳ ಕೆಳಗೆ 
ಹಸಿರೋ ಹಸಿರಾದ ಭೂಮಿಯ ಮೇಲೆ ಓಡಾಡುವುದೊಂದು ವಿಶಿಷ್ಟ ಅನುಭವ 
ವೆನಿಸಿತು. ಅಲ್ಲೊಂದು ಯುಗಲ ಪೊದೆಯ ಮರೆಯಲ್ಲಿ ಮುದ್ದಾಡುತ್ತಿದ್ದವು. 
ವಾತ್ತೊಂದು ಕಡೆ ಹತ್ತಿಪ್ಪತ್ತು ಹುಡುಗರು ಚಪ್ಪಾಳೆಯಿಕ್ಕಿ ಕುಣಿದು ಕುಣಿದು 
ಹಾಡುತ್ತಿದ್ದರು. ಅನೇಕ ಕಟ್ಟಿಗೆಯ ಬೆಂಚುಗಳ ಮೇಲೆ ಮುದುಕ ಮಂದುಕಿ 
ಯರು ಹರೆಯದ ಹಳೇ ದಿನಗಳ ನೆನಪ್ಪ ಮಾಡಿಕೊಡುತ್ತಿದ್ದರು, ಈ ಜನರು 
ಸಂತೋಷವಾಗಿರಲು: ಹರ್ಷದಾಯಕವಾದ ಬದ:ಕು ಪಡೆಯಲು ಎಷ್ಟೊಂದು 
ಶ್ರವಾಸುತ್ತಾರಲ್ಲ ಎಂದು ಜೀವ ತುಂಬಿಬರುತ್ತದೆ, ಆನಂದವೇ ಬ್ರಹ್ಮ, 
ಆನಂದವೇ ಜೀವನ ಅಲ್ಲವೇ? 

ಟೊರಂಟೋದಿಂದ ಪ್ರಪಂಚಪ್ರಸಿದ್ಧವಾದ ನಯಾಗರ ಜಲಪಾತ 
ನೋಡಲು ಹೋದೆವು. ಸುವಕಾರು ೭೦ ವೈಲು ದೂರದ ಈ ಧಬೆಧಬೆ 
ಸೌಂದರ್ಯದಲ್ಲಿ ಪ್ರಂಪಚದಲ್ಲಿಯೇ ವಿಂಗಿಲೆನಿಸಿದೆ. ಕೆನಡಾ ದೇಶಕ್ಕೆ ಸೇರಿ 
ದಂತೆ ಕುದುರೆಲಾಳದಾಕಾರದ ಜಲಪಾತ ಮತ್ತು ಸಂಯುಕ್ತ ಸಂಸ್ಥಾನಗಳಿಗೆ 
ಸೇರಿದ ಜಲಪಾತ ಒಂದೇ ಜಾಗದಲ್ಲಿ ಇವೆ. ನಯಾಗರಾ ಎಂದರೆ ರೆಡ್‌ 
ಇಂಡಿಯನ್ನರ ಭಾಷೆಯಲ್ಲಿ ಅಬ್ಬರಿಸುವ ನದಿ ಎಂದರ್ಥ, ಬೆಟ್ಟದ ಏರಿನಿಂದ 
ಓಡುತ್ತಾ ಬಂದ ನಯಾಗರಾ ಅಗಾಧವಾದ ಕೊಳ್ಳದಲ್ಲಿ ಬೀಳುತ್ತಾ ಸೌಂದರ್ಯ 
ನಿಧಿಯೊಂದನ್ನೂ ಸೃಷ್ಟಿಸಿದ್ದಾಳೆ. ಸಂಯುಕ್ತ ಸಂಸ್ಥಾನದ ಕಡೆಯ ಜಲಪಾತ 
ಬತ್ತಿಹೋಗಿತ್ತಾ. ಜಲ ಪತನಗೊಳ್ಳುವ ಜಾಗೆಯಲ್ಲಿ ಮಿದಾವಾದ ಕಲ್ಲು 


ವಾಂಟ್ರೆಯಾಲ್‌ ; ಫ್ರೆಂಚ್‌ ಕೆನಡಾ ೭೭ 


ಇದ್ದುದರಿಂದ ಬೆಟ್ಟ ಕತ್ತರಿಸಿ. ಬೀಳತೊಡಗಿತ್ತು. ಇದನ್ನು ತಡೆಗಟ್ಟಾವ 
ಬಗೆಯನ್ನು ಯೋಚಿಸಲು ಸಂಯುಕ್ತ ಸಂಸ್ಥಾನಗಳ ಸರಕಾರ ಚಿಕ್ಕ ಒಡ್ಡನ್ನು 
ಹಾಕಿ ನೀರನ್ನು ಬೇರೆ ಕಡೆ ತಿರುವಿ ಜಲಪಾತವನ್ನು ಬತ್ತಿಸಿ ಸಂಶೋಧಕರಿಗೆ 
ಅನುವು ವಕಾಡಿತ್ತು. ಕೆನಾಡ ಕಡೆಯ ಜಲಪಾತವೇ ಸುಂದರ ಮತ್ತ್ತು 
ಅಗಾಧ. ಈ ಜಲಪಾತದ ಅಡಿಯಲ್ಲಿ ಸುರಂಗಗಳನ್ನು ಕೊರೆದು ಪ್ರವಾಸಿಗರಿಗೆ 
ಜಲಪಾತದ ಸ್ಪರ್ಶಸನಿಹಕ್ಕೆ ಹೋಗುವ ಏರ್ಪಾಟು ಮಾಡಿದ್ದಾರೆ. ಸ್ವಲ್ಪ 
ಶುಲ್ಕವನ್ನು ತೆಗೆದುಕೊಂಡು: ಪ್ರವಾಸಿಗರನ್ನು ವಿದ್ಯುತ್‌ಚಲಿ ಮೆಟ್ಟಲುಗಳ 
ಮೂಲಕ ಭೂತಳಕ್ಕೆ ಒಯ್ಯುತ್ತಾರೆ. ಅಲ್ಲಿ ಸುರಂಗಗಳನ್ನು ಪ್ರವೇಶಿಸುವ 
ಮುಂಚೆ ಸೀರ್ಪನಿಗಳಿಂದ ರಕ್ಷಣೆಗ:ಗಿ ತಕ್ಕ ಪಾದರಕ್ಷೆ ಮತ್ತು ಮಳೆಯಂಗಿ 
ವಗೈರಾ ತೊಡಿಸುತ್ತಾರೆ. ಸುರಂಗದ ಮೂಲಕ ಹೋಗಿ ಯಥಾರ್ಥವಾಗಿ 
ಜಲಪಾತದ ಬೀಳುವ ನೀರಿನ ಘನಪರದೆಯ ಹಿಂದೆ ನಿಲ್ಲುತ್ತೇವೆ, ನೀರಿನ 
ಧಾಳಿಗೆ ತಡೆಯದೆ ಓಡಿಬರುತ್ತೇವೆ. ಇನ್ನೊಂದು. ವಕಾರ್ಗದಲ್ಲಿ ನಡೆದರೆ 
ಜಲಪಾತದ ಪಾದಸ್ಥಳಕ್ಕೆ ಸೇರಿ ಅಲ್ಲಿ ಅನಂತವಾಗಿ ಮೂಡಿರುವ ಮಳೆಬಿಲ್ಲು 
ನೋಡುತ್ತೇವೆ. | 

ನಯಾಗರ ನದಿ ಜಲಪಾತದಲ್ಲಿ ಧುಮುಕಿ ಮುನ್ನಡೆದು ತನ್ನ ದಾರಿ 
ಹುಡುಕುವಾಗ ಅಡ್ಡ ಬಂದ ಪರ್ವತಶ್ರೇಣಿಯನ್ನು ಸುತ್ತುವರಿದು ಓಡಲು 
ಹವಣಸಿ ಅಗಾಧವಾದ ಚಕ್ರತೀರ್ಥವನ್ನು ನಿರ್ಮಿಸಿದೆ. ಈ ಚಕ್ರತೀರ್ಥದ 
ಮೇಲೆ ದಂಡೆಯಿಂದ ದಂಡೆಗೆ ಸ್ಪೇನಿಷ್‌ ಇಂಜಿನೀಯರ್‌ನೊಬ್ಬ ತಂತಿಯ 
ಮೇಲೆ ತೂಗುತ್ತಾ ನಡೆವ ತೊಟ್ಟಿಲನ್ನು ಅನೇಕ ವರ್ಷಗಳ ಹಿಂದೆಯೇ 
ನಿರ್ಮಿಸಿದ್ದಾನೆ. ಈ ತೊಟ್ಟಿಲದಲ್ಲಿ ಪಯಣಿಸಿ ಚಕ್ರತೀರ್ಥದ ಸವಿಕಾಪದರ್ಶನ 
ವನ್ನು ಪಡೆಯಬಹುದು. 

ಕುದುರೆಯ  ಲಾಳದಾಕಾರದ ಜಲಪಾತವನ್ನು ನೋಡಲು 
ಕೊಳ್ಳದ ಮೇಲುಭಾಗದಿಂಡ ಕೆಳಗಿಳಿಯಲು ಶಿಂಷಾ ಮತ್ತು ಜೋಗದಲ್ಲಿರು 
ರ್ವತೆ ನವೀನ ಇನ್‌ಕ್ಲೈನರ್‌ (ಟ್ರಾಲಿ) ಏರ್ಪಡಿಸಿದ್ದಾರೆ, ಓಡಾಡಿ ಹೊಟ್ಟೆ 
ಕರಗಿಸಿಕೊಳ್ಳಲು ನೂರಾರು ಎಕರೆ ವಿಸ್ತೀರ್ಣದ ಉದ್ಯಾನವಿದೆ. ಈ 
ವನದ ಮಧ್ಯೆ ಸಾಕಷ್ಟು ಕಾಲುದಾರಿಗಳು, ಸಾಕಾದರೆ ಕುಳಿತುಕೊಳ ಲು 
ಬೆಂಚುಗಳು, ಹಸಿದರೆ ಉದರಪೋಷಣೆಗೆ ರೆಸ್ಟೊರಾಗಳತ ಇವೆ, 


೭೮ “ಬಹುರೂಪಾ ವಸುಂಧರಾ,...? 


ಬ್ರಿಟಿಷ್‌ ರಾಜಮಕುಟದ ಆಕಾರದ ಸೀಗ್ರಾಂ ಗೋಪುರವಿದೆ. ಈ 
ಗೋಪುರದ ತುದಿಯೇರಿ ಅಲ್ಲಿರುವ ರೆಸ್ಟೊರಾದಲ್ಲಿ ಸಾಕಷ್ಟು ಸ ಹೊಟ್ಟೆ ತುಂಬಿ 
ಕೊಳ್ಳಬಹುದು. ಅದರೆ ನೆತ್ತಿಗೇರಿ ಸುತ್ತಲಿನ ವನಸಿರಿ ನಯಾಗರ ನೋಡಿ 
ಹೃದಯ ತುಂಬಿಕೊಳ ಬಹುದು. ಕೊಂಚ ದೂರದಲ್ಲಿ ಈ ಗೋಪುರಕ್ಕಿಂತ 
ಕೊಂಚ ಚಿಕ್ಕದಾದ ಇನ್ನೊಂದು ಗೋಪುರವಿದೆ. ಪ್ರವಾಸಿಗಳಿಗೆ ಇಲ್ಲಿ 
ಅಸಂಖ್ಯ ಅನುಕೂಲಗಳಿವೆ. ಮಕ್ಕಳಿಗೆ ಮನೋರಂಜನೆಯ ಕೇಂದ್ರಗಳಿವೆ. 
ವಿಲಾಸಿಗಳಿಗೆ ಪಾನಮಂದಿರ ನೃತ್ಯಮಂದಿರ, ಕುತೂಹಲಿಗಳಿಗೆ ಬ್ರಿಟಿಷ್‌ 
ರುಜಾಭರಣಗಳ ವಕಾದರಿ, ಖರೀದಿ ಮಾಡಬೇಕೆಂಬುವನಿಗೆ ಪ್ರಂಪಚನ 
ಎಲ್ಲ ದೇಶದ ಕರಕುಶಲ ವಸ್ತುಗಳ ಅಂಗಡಿ, ಹೋಟೆಲ್‌, ಮೋಟೆಲ್‌, 
ಸ್ವಿಮಿಂಗ್‌ಪೂಲ್ಸ್‌, ಕುದುರೆ ಸವಾರಿ, ಜೂಜಾಟ ನ: ತ್ತೆ ಭಯಂಕರ 
ವ್ಯಾಕ್ಸ್‌ ಮ್ಯೂಸಿಯಂ. ರಜೆಯ ದಿನಗಳನ್ನು ಎಣಿಸದೆ ಕಳೆಯಬೇಕೆನ್ನು 
ವವರಿಗೆ ನಯಾಗರ ಸಮನಿಲ್ಲದ ಸ್ಥಳ ಇಲ್ಲಿರುವ ವಿಶಾಲ ಉದ್ಕಾನ 
ವನದ ಸದಾಪಯೋಗ ಮಾಡಲು ಕೆನಡಾ ಸರ್ಕಾರ ತೋಟಗಾರಿಕೆಯ 
ಕಾಲೇಜೊಂದನ್ನು ತೆರೆದಿದೆ. 

ಯು.ಎಸ್‌, ಕಡೆಯ ಜಲಪಾತವನ್ನು ನೋಡಲು ತೆರಳಿದೆವು. ನನ್ನ 
ಒಂದೇ ಪ್ರವಾಸದ ವೀಸಾ ಮುದ್ರೆ ಕಂಡಿತು. ಇಲ್ಲಿಯ ಜಾರ್ಜ್‌ವೇ ವಾಕ್‌ 
ಎಂಬ ಅಟ್ಟಿಣಗೆ ಮೆಟ್ಟಲಿನ ಹಾದಿ ಸಾಹಸಮಯವಾಗಿದೆ- ಯುಎಸ್‌ 


ವಿಭಾಗ ಶ್ರೀಮಂತವಾಗಿ ಕಾಣಿಸುತದೆ. ಆದರೆ ಕೆನಡಾ ವಿಭಾಗದಷ್ಟು 
ವಿಶಾಲವಾಗಿ ಅಂದವಾಗಿ ಆಕರ್ಷಕವಾಗಿ ಕಾಣಿಸುವುದಿಲ್ಲ ಯು.ಎಸ್‌. 


ಕಡೆಯಿಂದ ಮರಳಿ ಕೆನಡಾ ತೋಟಗಾರಿಕೆಯ ಇಲಾಖೆಯವರು ಎರ್ಪಡಿ 
ಸಿರುವ ಅತಿ ದೊಡ್ಡ ಹೂವಿನ ಗಡಿಯಾರ ನೋಡಿದೆವು. ಈ ಗಡಿಯಾರ 
ಬೃಹತ್ತಾದ ಯಂತ್ರ, ಆದರೆ ಈ ಗಡಿಯಾರದ ಡಯಲ್‌ ವಠಾತ್ರ ಹೂವಿನ 
ಗಿಡಗಳಿಂದ ನಿರ್ಮಿತವಾದುದಾ. ಹದಿನೈದು ಅಡಿ ಉದ್ದನೆಯ ನಿಮಿಷದ 
ಕ್ರೈ ಮೆಲ್ಲಗೆ ತಿರುಗುತ್ತಾ ಗಡಿಯಾರವೆಂಬ ನಂಬಿಕೆಯನ್ನು ಹುಟ್ಟಿಸುತ್ತದೆ. 

ರಾತ್ರಿ ಕಾಲದಲ್ಲಿ ನಯಾಗರ ಸೌಂದರ್ಯದ ಕತೆ, ಸಿನಿಮಾ ಚಿತ್ರ 
ಮತ್ತು ವಕಾತು ಕೇಳಿದ ನಾವು ದೀಪೊತ್ಸವಕ್ಕಾಗಿ ಕಾದೆವು. ದುರದೃಷ್ಟ 
ವಶಾತ್‌ ವಿಪರೀತ ಇಬ್ಬನಿಯಿದ್ದ ಕಾರಣ ಬೆಳಕಿನ ಕಿರಣಗಳು ಜಲಪಾತದ 


ಮಾಂಟ್ರೆಯಾಲ್‌ ; ಫ್ರೆಂಚ್‌ ಕೆನಡಾ ೭೯ 


ವರೆಗೆ ಹರಿಯದೆ ನಿಶ್ಚಿತ ಸೌಂದರ್ಯ ಸೃಷ್ಟಿಯಾಗಲಿಲ್ಲ. ಪೆನ್‌ಸಿಲ್ಹೇನಿಯಾ 
ರಾಜ್ಕದಿಂದ ಪ್ರವಾಸಬಂದ ಓರ್ವ ಡ್ರೈವರ್‌ ನಮಗೆ ಇಲ್ಲ ವಠಾತಿಗೆ ದೊರೆ 
ತ್ತಿದ್ದ, ಭಾರತದ ಬಗ್ಗೆ ಅನೇಕ ಸಹಾನುಭೂತಿಯ ವಕಾತುಗಳನ್ನೂಡಿದ. ಇನ್ನು 
ಮುಂದೆ ಸಂಯುಕ್ತ ಸಂಸ್ಥಾನಗಳ ಪ್ರವಾಸ ವಕಾಡಲಿದ್ದ ನಮಗೆ ಅವನ 
ವಕಾತುಗಳು ಮನಸ್ಸಿಗೆ ಹಿಡಿಸಿದವು. ಅವನ ಅಭಿಪ್ರಾಯದ ಪ್ರಕಾರ ನಿಜ 
ವಾದ ಯು.ಎಸ್‌. ಒಳನಾಡಿನಲ್ಲಿದೆ, ನಗರಗಳು ಅಗ್ನಿಭಕ್ಷಕರಂತೆ ರಾಕ್ಷಸಾಕಾ 
ರಗಳಲ್ಲಿ ಬೆಳೆದು. ಅಮೇರಿಕನ್‌ ಜೀವನವನ್ನು ಹಾಳುವಣಾಡಿದೆ. ಮುಂದೆ 
ಯು.ಎಸ್‌ನಲ್ಲಿ ಪ್ರವಾಸಮಾಡಿದಾಗ ಈ ವರಾತು ನಿಜವೆನಿಸಿತು. 

ನನ್ನ ಒಂದೇ ಪ್ರವಾಸದ ವೀಸಾ ಮುದ್ರೆ ಪಡೆದುದರಿಂದ ಟೊರಂ 
ಟೋಗೆ ಮರಳಿ ಅಮೇರಿಕೆಯ ಕಾನ್ಸಲ್‌ ಕಛೇರಿಗೆ ತೆರಳಿ ಮತ್ತೆ ಅರ್ಜಿ 
ಹಾಕಿದೆ. ಇಲ್ಲಿಯ ಅಧಿಕಾರಿ ಸೂಕ್ಷ್ಮಗ್ರಾಹಿಯಾಗಿದ್ದ, ಆತ ನನ್ನನ್ನು 
ಯಾವ ಪ್ರಶ್ನೆಯನ್ನೂ ಕೇಳದೆ ಪಾಸ್‌ಪೋರ್ಟ್‌ ಪರಿಶೀಲಿಸಿ ಮೂರು ಪ್ರವಾ 
ಸದ ವೀಸಾ ನೀಡಿದ. 

ನಯಾಗರಾ ನಮ್ಮ ಪ್ರವಾಸದಲ್ಲಿ ಮರೆಯದ ಅಧ್ಮಾಯವೆನಿಸಿತು. 
ಇಲ್ಲಿ ಮದರಾಸಿ ಡಾಕ್ಟರ್‌ ದಂಪತಿಗಳು (ಸದ್ಯ ನ್ಯೂಯಕಾರ್ಕ್‌ ವಾಸಿಗಳು 
ಶ್ರೀ ಸಂತಾನಕೃಷ್ಣನ್‌ ಮತ್ತು ಅವರ ಧರ್ಮಪತ್ನಿ ದೊರೆತರು. ಅವರು 
ನಮ್ಮೊಂದಿಗೆ ಸ್ನೇಹದಿಂದ ವರ್ತಿಸಿ ನ್ಯೂಯಾರ್ಕಿಗೆ ಬಂದಾಗ ತಮ್ಮ ಮನೆಗೆ 
ಬರಬೇಕೆಂದು ಆಹ್ವಾನಿಸಿದರು. ನಯಾಗರ ಶರಾವತಿಯಂತೆ ಲೋಕಕ್ಕೆ 
ಅನೇಕ ರೀತಿಯಲ್ಲಿ ಉಪಯೋಗವಾದ ನದಿ. ಸಾಗಾಣಿಕೆ ಸಾರಿಗೆಗೆ, ವಿದ್ಧು 
ಚ್ಛಕ್ತಿ ಉತ್ಪಾದನೆಗೆ ಕುಡಿಯುವ ನೀರಿಗೆ, ನೀರಾವರಿಗೆ ಮತ್ತು ವಿದೇಶೀ 
ಪ್ರವಾಸಿಗಳ ಆಕರ್ಷಣೆಗೆ, ಸ್ವದೇಶೀಯರ ಮನೋರಂಜನೆಗೆ ಅನಂತ ವಿಧವಾಗಿ 
ಉಪಯೋಗವಾದ ನದಿ. ಕೆನಡಾ ಮತ್ತು ಯು.ಎಸ್‌. ಪರಮಸ್ನೇಹದಿಂದ 
ನಯಾಗರ ಉಪಯೋಗ ಪಡೆದು ಧನ್ಯವಾಗಿವೆ. 

ಮೋಹಾಕ್‌ ವಿವಕಾನ ಸಾರಿಗೆಯಲ್ಲಿ ಟೊರಂಟೋ ಬಿಡಬೇಕಿತ್ತು, 
ಬೋಸ್ಟನ್‌ಗೆ ಹೋಗಲು ಎರಡು ಸೀಟ್‌ ರಿಜರ್ವ್‌ ಆಗಿತ್ತು. ಆದರೆ 
ರೀಕನ್‌ಫರ್‌ಮೇಷನ್‌ಗೆ ಕೇಳಿದಾಗ ಒಂದೇ ಸೀಟು ರಿಜರ್ವ್‌ ಆಗಿದೆ ಎಂದರು. 
ಈ ಕಂಪನಿಯ ಸಿಟಿ ಆಫೀಸಿನ ಕುವರಿ ಗ್ಯಾಂಬಲ್‌ ನಮ್ಮ ಪರವಾಗಿ ವಾದ 


೮೦ "ಬಹುರೂಪಾ ವಸುಂಧರಾ... 


ವಕಾಡಿ ನಮ್ಮ ರಿಜರ್ವೇಷನ್‌ ಸ್ಥಿರೀಕರಿಸಿಕೊಟ್ಟಳು, ಇಲ್ಲವಾದರೆ ತೊಂದರೆ 
ಇತ್ತು. ರಜೆಯ ಕಾಲವಾದ್ದರಿಂದ ಎಲ್ಲ ವಿಮಾನಗಳೂ ಭರ್ತಿ ಹೋಗುತ್ತಿದ್ದ 
ವಲ್ಲದೆ ಮುಂದಿನ ನಾಕಾರು ದಿನ ಸೀಟು ದೊರೆವ ಸಂಭವವಿದ್ದಿಲ್ಲ. 


ಅಮೇರಿಕೆಯ ಸಂಯುಕ್ತ ಸಂಸ್ಥಾನಿ- 
ಬೋಸ್ಟನ್‌-ಬಂಗಾರದ ಜಿಂಕೆಯ ಹಿಂದೆ 


ಆಧುನಿಕ ಜಗತ್ತಿನ ಸಾಹುಕಾರ ರಾಜ್ಯವಾದ ಅಮೇರಿಕೆಯ ಸಂಯುಕ, 
ಸಂಸ್ಥಾನಗಳಿಗೆ ಪ್ರವೇಶ ಮಾಡುವಾಗ ಅವ್ಯಕ್ತವಾದ ಅವರ್ಣನೀಯ ಭಾವ 
ವೊಂದು ನಿನ್ನನ್ನು ಆವರಿಸಿತು, ಇಂಗ್ಲಿಷರ ದಬ್ಬಾಳಿಕೆಯ ವಿರುದ್ಧ ವೀರಾ 
ವೇಶದಿಂದ ಕಾದು ಸ್ವಾತಂತ್ರ್ಯ ಪಡೆದ ಸ್ಥಳ ಬೋಸ್ಟನ್‌. ಇಲ್ಲಿ ನಡೆದ 
ಟೀಪಾರ್ಟಿ ಮುಂತಾದ ಐತಿಹಾಸಿಕ ಘಟನೆಗಳನ್ನು ಮೆಲುಕು ಹಾಕು 
ತ್ರಿರುವಾಗ ಮೋಹಾಕ್‌ ವಿಮಾನ ಬೋಸ್ಟನ್‌ ಅಂತರರಾಷ್ಠಿ ಸೀಯ ಎವಕಾನ 
ತಾಣದಲ್ಲಿಳಿಯಿತಾ. 


ಎವಕಾನದಿಂದ ಹೊರಬಂದು ಬೋಸ್ಟನ್ನಿನ ಉಸಿರು ತೆಗೆದುಕೊಳ್ಳೂ 
ವುದರೂಳಗೆ ವಿಪರೀತ ತಾಪದ ಅನುಭವವಾಯಿತು. ಉಷ್ಣತೆಯ ಜೊತೆಗೆ 
ಹ್ಮುಮಿಡಿಟಿ ಇಲ್ಲಿಯ ಎರಡನೆಯ ತಾಪತ್ರಯ. ಬರೀ ಸೆಕೆ, ಬಿಸಿಲ 
ತಡೆಯಬಹುದೇನೋ, ಆದರೆ ಭಾರವಾದ ಹವೆಯಿಂದ ಕೂಡಿದ ಶಾಖ 
ತಡೆಯಲಸಾಧ್ಯ, ನಮ್ಮ ವ್ಯೂಸ್ಮಾನ ಅವೇರಿ ಹೋಟಲ್‌ ಸೇರಿ ಎರ್‌ 


೮೨ “ಬಹುರೂಪಾ ವಸಂಂದರ್ದಾ. 


ಕಂಡೀಷನ್ಸ್‌ ರೂಮಿನಲ್ಲಿ ಉಸ್ಸೆಂದು ಕುಸಿದೆವು. ಬೋಸ್ಟನ್‌ ಬಹು ಪುರಾ 
ತನ ನಗರವೆಂದು ರಾತ್ರಿಯಲ್ಲಿಯೂ ಹೊಳೆಯುತ್ತಿತ್ತು. 

ಬೋಸ್ಟನ್‌ ಎಷು ), ಪುರಾತನಮೋ ಎಷ್ಟು ಇತಿಹಾಸಭರಿತವೋ ಅಷ್ಟೇ 
ಹೊಲಸಾಗಿದೆ. ನಗರದ ತುಂಬ ತಿಪ್ಪೆ ತಿಪ್ಪೆ, ಗುಡ್ಡೆ ಗುಡ್ಡೆ ಹೊಲಸು. 
ಸುಪ್ರಸಿದ್ದ ಬೋಸ್ಟನ್‌ನ ಕಾಮನ್‌ ಉದ್ಯಾನವನ ಬರೀ ಕಾಗದದ ಚೂರಿ 
ನಿಂದಲೂ ಪೋಕರಿಗಳಿಂದಲೂ ತುಂಬಿರುತ್ತದೆ. ಆಲಸಿ ನೀಗ್ಲೊ,ಗಳೊ, 
ವೇದಾಂತಿ ಬಿಳಿಯರೂ, ಮುದುಕರೂ, ಪ್ರೇಮಿಗಳೂ, ನಾಯಿ ಬೆಕ್ಕು 
ಮುಂತಾದ ಪ್ರಾಣಿಪ್ರಿಯರೂ ಈ ಉದ್ಯಾನವನ್ನು ಬೆಳಗಿನಿಂದ ಸಾಯಂಕಾಲದ 
ವರೆಗೆ ಎಡೆಬಿಡದೆ ಉಪಯೋಗಿಸಿ ವಿರೂಪಗೊಳಿಸಿದ್ದಾರೆ. ಅನೇಕ ಸ್ಮಾರಕ 
ಸ್ಥಳಗಳೂ ಶಿಲಾವಿಗ್ರಹಗಳೂ ಸ್ವಚ್ಛತೆಯ ಬೆಳಕು ಕಾಣದೆ ಶೋಚನೀಯ 
ಪರಿಸ್ಥಿ ತಿಯಲ್ಲಿವೆ. 

ಸ್ವಾತಂತ್ರ್ಯ ಯುದ್ಧದ ಕಾಲದಲ್ಲಿ ಸುಪ್ರಸಿದ್ಧ ಮಧ್ಯರಾತ್ರಿಯ ಪ್ರವಾಸ 
ವನ್ನು ಮಾಡಿ ಅಮೂಲ್ಯ ಸಂದೇಶವನ್ನು ಸ್ವಾತಂತ್ರ್ಯಯೋಧರಿಗೆ ತಲುಪಿ 
ಸಿದ ಬೋಸ್ಟನ್‌ನ ಸುವರ್ಣಶಿಲ್ಪಿ ಪಾಲ್‌ ರಿವೆರ್‌ನ ಮನೆ ಈ ನಗರದ ಅತಿ 
ಪುರಾತನವಾದ ಮನೆ, ಈ ಚಿಕ್ಕ ಮನೆಯನ್ನು ರಾಷ್ಠಿ ಸೀಯ ಸ್ಮಾರಕವಾಗಿ 
ಅದನ್ನು ಮೊದಲಿನಂತೆಯೇ ಉಳಿಸಿ ಆ ಮಹನೀಯನ ಸಂಬಂಧದ ವಿಷಯ 
ಗಳೊಂದಿಗೆ ಕಾಪಾಡಿದ್ದಾರೆ. ಬೋಸ್ಟನ್‌ ಟೀಪಾರ್ಟಿ ನಡೆದ ಬಂದರಿನ ಆ 
ಸ್ಥಳದಲ್ಲಿ ಅಂತಹ ರೋವಣಂಚಕ ಕುರುಹೇನೂ ಇಲ್ಲ ಆದರೆ ಬ್ರಿಟಿಷರ 
ಗರ್ವದ ಕೊಂಬನ್ನು ಮುರಿದ ಆ ಸ್ಥಳದ ಮಹಿಮೆ ಕಾಲಾತೀತವಾದದ್ದೇನೋ. 
ಇದೇ ಬಂದರಿನಲ್ಲಿ ಸ್ವಾತಂತ್ರ್ಯಯೋಧರ ಯುದ್ದನೌಕೆಯಾಗಿ ಸುಮಾರು 
ನಲವತ್ತು ವಿಜಯೀ ಕದನಗಳನ್ನು ಕಾದು ಎಂದೂ ಸೋಲದೆ ಇಂದಿಗೂ 
ಅಮೇರಿಕನ್‌ ಅಭಿವಕಾನಕ್ಕೆ ಪಾತ್ರವಾಗಿರುವ ನೌಕೆ 'ಯುಎಸ್‌.ಎಸ್‌. 
ಕಾನ್ಸ್‌ಟಿಟ್ಕೂಷನ್‌' ಇದೆ. ಈ ನೌಕೆಯಿಂದು ರಾಷ್ಟ್ರೀಯ ಸ್ಮಾರಕ, ಈ 
ನೌಕೆಯ ಒಳಗಿನ ಅಂತಸ್ತುಗಳಲ್ಲಿ ಅದರ ಕಪ್ತಾನರ ಕದನಗಳ ಆಯುಧಗಳ 
ಅವಸ್ಥೆಗಳ ಮತ್ತು ಅದೃಷ್ಟದ ಸಂಪೂರ್ಣ ಇತಿಹಾಸವಿದೆ, ಅಮೇರಿಕನರು 
ಈ ನೌಕೆಯನ್ನು ದೇವಾಲಯದಂತೆ ಅಭಿವಕಾನದಿಂದ ಕಣ್ಣಿಗೆ ಒತ್ತಿಕೊಳ್ಳು 
ತ್ತಾರೆ, ಇಲ್ಲಿಯ ನಗರದ ಚೌಕ ಚೌಕಕ್ಕೆ ಇತಿಹಾಸವಿದೆ, ಸ್ವಾತಂತ್ರ್ಯ 


ಅಮೇರಿಕ : ಬಂಗಾರದ ಜಿಂಕೆಯ ಹಿಂದೆ ೮೩ 


ಯೋಧರಾದ ಬೆಂಜಮಿನ್‌ ಫ್ರಾಂಕ್ಲಿನ್‌ ಅವರು, ಜಾರ್ಜ್‌ ವಾಷಿಂಗ್‌ಟನ್‌ 
ಅವರು ಆಗಾಗ್ಗೆ ಬಿಡಾರ ಮಾಡಿದ ಮನೆಗಳೂ ಸ್ವಾತಂತ್ರ್ಯಯೋಧರು ವಿಚಾರ 
ಮಂಥನ ಮಾಡುತ್ತಿದ್ದ ಸ್ಥಳಗಳೂ ಬ್ರಿಟಿಷರೊಂದಿಗಿನ ಘರ್ಷಣೆಯಲ್ಲಿ 
ಅಮಾಯಕರು ಜೀವ ತೆತ್ತ ಸಂದರ್ಭಗಳೂ ಮರೆಯದ ಗಾಯಗಳಾಗಿ ನೆನಪಿ 
ನಲ್ಲಿ ಮಡುಗಟ್ಟಿ ನಿಂತಿವೆ. ಇಡೀ ವಿಶ ದಲ್ಲಿಯೇ ಅಮೇರಿಕನ್ನರು ಪರಾಜಿತ 
ರಾದುದಕ್ಕೆ ಎಲ್ಲಿಯಾದರೂ ಸ್ಮಾರಕವಿದ್ದರೆ ಅದು ಇಲ್ಲಿದೆ. ಅಮೇರಿಕನರು 
ಒಮ್ಮೆ ಬ್ರಿಟಿಷರೊಂದಿಗಿನ ಕದನದಲ್ಲಿ ಸೋತು ಸಾರ್ವತ್ರಿಕವಾಗಿ ಅವರ ಕರ 
ವಾಳಕ್ಕೆ ಬಲಿಯಾದ ಸ್ಥಳ ಅಮೇರಿಕನರ ಸೋಲಿನ ಏಕೈಕ ಸ್ಮಾರಕ ಇಲ್ಲಿದೆ. 
ಲಿಬರೇಷನ್‌ ಸೇನೆಯ ಮುಖಂಡತ್ಸವನ್ನು ಜಾರ್ಜ್‌ ವಾಷಿಂಗ್‌ಟಿನ್ನನ ವಹಿಸಿ 
ಕೊಂಡದ್ದು ಒಂದು ಮರದ ಕೆಳಗೆ, ಆ ಮರ ಇಂದಿಗೂ ಬದುಕಿದೆ, ಆ 
ಮರದ ಸುತ್ತ ಬೇಲಿ ಹಾಕಿ ಅಲ್ಲೊಂದು ಸ್ಮಾರಕ ಶಿಲೆಯನ್ನು ಸ್ಥಾಪಿಸಿ 
ರಾಷ್ಟ್ರೀಯ ಸ್ಮಾರಕವೆಂದು ಕರೆದಿದ್ದಾರೆ. 


ಬೋಸ್ಟನ್‌ ನಗರದ ಬಹು ಮುಖ್ಯ ಆಕರ್ಷಣೆ ಎಂದರೆ ಹಾರ್ವರ್ಡ್‌ 
ನಿಶ್ಮವಿದ್ಯಾಲಯೆ ಮತ್ತು ಮಾಸಾಚುಸೆಟ್ಸ್‌ ಇನ್ಸ್‌ಟಿಟ್ಕೂಟ್‌ ಆಫ್‌ ಟಿಕ್ನಾ 
ಲಜಿ. ಪ್ರಪಂಚ ಪ್ರಸಿದ್ಧವಾದ ಈ ಸರಸ್ವತೀ ಮಂದಿರಗಳಲ್ಲ ಜ್ಞಾನಾರ್ಜ 
ನೆಗೆ ಹಾತೊರೆಯದವರಿಲ್ಲ. ಒಂದು ದಿನವೆಲ್ಲಾ ಈ ವಿಶ್ವವಿದ್ಯಾಲಯದ 
ರಸ್ತೆಗಳಲ್ಲಿ ತಿಶುಗಾಡಿದೆವು. ಪ್ರಪಂಚದ ಅನೇಕ ಮೇಧಾವಿಗಳನ್ನೂ ತಂತ್ರಜ್ಞ 
ರನ್ನೂ ಸೃಷ್ಟಿಸಿದ ಈ ಪರಮಪೂಜ್ಯ ಸ್ಮಾನದಲ್ಲಿ ತಿರುಗಾಡಿದಷ್ಟೂ ಸಂತೋಷ 
ವೆನಿಸುತ್ತದೆ ; ಕೃತಾರ್ಥತೆ ಎನಿಸುತ್ತದೆ. ಹಾರ್ವರ್ಡ್‌ ವಿಶ್ವವಿದ್ಯಾಲಯ 
ದಲ್ಲಿರುವ ವೇರ್‌ ಗ್ಲಾಸ್‌ ಮ್ಯೂಜಿಯಂ ಅದ್ಭುತವಾಗಿದೆ. ಗಾಜಿನಲ್ಲಿ ವೇರ್‌ 
ಮಹಾಶಯ ನಿರ್ಮಿಸಿರುವ ಸಸ್ಕ ಪುಷ್ಪ, ಇತರೇ ಸಸ್ಯಶಾಸ್ತ್ರದ ಅಮ ತಗಳೂ 
ನಂಬಲಸಾಧ್ಯವೆನಿಸುವಷ್ಟು ಸೂಕ್ಷ್ಮ. ಸಹಜ ಮತ್ತು ಸುಭ-ವಾಗಿವೆ. 

ನಮಗೆ ಮೆಚ್ಚುಗೆಯಾಮದೆಂದರೆ, ಈ ವಿಶ್ವವಿದ್ಯಾಲಯದ ಹೆಬ್ಬಾಗಿ 
ಲಿಗೆ ಬರೆದ ವಾಕ್ಕ - “ಎಂಟರ್‌ ಟು ಗ್ರೋ ಇನ್‌ ವಿಸ್ನಂ' . ಆದರೆ 
ಮೇಲೆ ನೋಡದೆ ಒಳಗೆ ಬಂದ ಅನೇಕರು ಗಲಭೆಮಾಡದೆ ಇರುತ್ತಾರೆಯೇ ? 
ಕಳೆದ ವರ್ಷ ಇಲ್ಲಿಯೂ ವಿದ್ಯಾರ್ಥಿಗಳಿಂದ ಅನಾವಶ್ಶಕ ಗಲಭೆ ನಡೆದು» 


೮೪ "ಬಹುರೂಪಾ ವಸಾಂಧರ್ನ..? 


ಗೋಳೀಬಾರ್‌ ನಡೆದು ದಸ್ತಗಿರಿ, ಡಿಬಾರ್‌ಗಳಲ್ಲಿ ಪರ್ಕವಸಾನಗೊಂಡಿ 
ತಂತೆ. ಈ. ವಿಶ್ವವಿದ್ಯಾಲಯದ ಆವರಣಕ್ಕೆ ಹತ್ತಿರದಲ್ಲಿಯೇ ಪ್ರಖ್ಯಾತ 
ಕವಿ ಲಾಂಗ್‌ಫೆಲೋ ವಾಸಿಸಿದ ಮನೆಯಿದೆ. 


ಬೋಸ್ಟನ್‌ನ ಮುಕ್ಕಾಲು ಪಾಲು ಭೂಮಿ ಸಮುದ್ರದಿಂದ ಮರಳಿ 
ಪಡೆದದ್ದು. ಈ ಮರಳಿ ಪಡೆಯುವ ಕೆಲಸ ಸಮುದ್ರ ತೀರದ ಅನೇಕ ನಗರ 
ಗಳಲ್ಲಿ ಅವ್ಯಾಹತವಾಗಿ ನಡೆದಿದೆ. ನಗರದ ಮನೆಗಳ ಕಸವನ್ನು ತೆಗೆದುಕೊಂಡು 
ಹೋಗಿ ಸಮುದ್ರ ತೀರದಲ್ಲಿ ಹಾಕಿ ಹಾಕಿ ನೆಲವನ್ನು ನಿರ್ಮಿಸುತ್ತಾರೆ. ಈ 
ನಗರದಲ್ಲಿ ಎದು ಕಾಣುವ ಸಂತೋಷದ ಸಂಗತಿ ಎಂದರೆ ನೀಗ್ರೋ ಮತ್ತು 
ಬಿಳಿಯ ಜನಾಂಗಗಳಲ್ಲಿ ಇರುವ ಸೌಹಾರ್ದತೆ. ಇವರಲ್ಲಿ ಪರಸ್ಪರ ಪ್ರೇವಾ 
ವಿವಾಹ, ಸ್ನೇಹ. ವ್ಯಾಪಾರ, ಎಲ್ಲ ರೀತಿಯ ನಾಗರಿಕ ಸಂಪರ್ಕ ನಡೆದದ್ದು 
ಕಾಣುತ್ತದೆ, ಇಲ್ಲಿ ವಿಪರೀತ ಸಂಖ್ಯೆಯಲ್ಲಿ ನೀಗ್ರೊಗಳು ನೆಲೆಸಿದಾರೆ. ಜೀವನ 
ಪ್ರತಿಯೊಂದು ಅಂಗದಲ್ಲಿ ಇವರನ್ನು ಕಾಣಬಹುದು. ದಿವಾರಾತ್ರಿ, ರಂಗು 
ರಂಗಿನ ಬಟ್ಟೆ ತೊಟ್ಟು ಹುಡುಗಿಯರೊಂದಿಗೆ ಕಾಮಣ್ಣಗಳಂತೆ ತಿರುಗಾಡುವ 
ಇವರನ್ನು ಕಂಡರೆ ನಮಗೇನೋ ಒಂದು ರೀತಿಯ ಭಯಂವಿತ್ತು. ರಾತ್ರಿ 
ಬಹುಕಾಲದವರೆಗೆ ಹೊರಗೆ ತಿರುಗದೆ ಹೋಟೆಲ್‌ ಸೇರಿಬಿಡುತ್ತಿ.ದೆವು. 
ಆದರೆ ಆನೇಕ ನೀಗ್ರೋಗಳು ನಮ್ಮನ್ನು ತನ್ಮು ಜನರೆಂದು ತಿಳಿದು ಮಾತಾಡಿ 
ಸುತ್ತಿದ್ದರು. ಒಮ್ಮೊಮ್ಮೆ ಇದು ತೊಂದರೆಗೆ ಕಾರಣವಾಗುತ್ತಿತ್ತು. ನಗರದ 
ಪ್ರನುಖ ಆಧುನಿಕ ಕೇಂದ್ರವಾದ ಪ್ರಡೆನ್ನಿಯಲ್‌ ಕೇಂದ್ರವನ್ನು ನೋಡಿ 
ಮರಳಿ ಬರುವಾಗ ಕಂಠಮಟ್ಟ ಕುಡಿದು ತೂರಾಡುತ್ತಾ ಬರುತ್ತಿದ್ದ ನೀಗ್ರೊ 
ವೃದ್ಧನೊಬ್ಬ ನಮ್ಮ ದಾರಿ ಕಟ್ಟಿ ಮಾತಿಗೆ ಮೊದಲಿಟ್ಟ, ಸುದೈವವಶಾತ್‌, 
ಆ ಕಡೆಯಿ:ಂದ ಬಂದ ಪೋಲೀಸ್‌ ವ್ಯಾನ್‌ ಟ್ರಾಫಿಕ್‌ ನಿಂತಿತು. ಆ ವ್ಕಾನನನ್ನು 
ಗುರುತಿಸಿದ ಆ ಮಹನೀಯ ನಗುನಗುತ್ತ. ನಮ್ಮ ದಾರಿ ಬಿಟ್ಟ. ಈ ರೀತಿ 
ಅನಾಗರಿಕ ವರ್ತನೆ, ಹಿಂಸೆಯ ಪ್ರಯೋಗ ಹೆಚ್ಚುತ್ತಾ ನಡೆದಿದೆ ಎಂದು 
ತಿಳಿಯಿತು. ಬೋಸ್ತನ್‌ನಲ್ಲಿ ನಾವು ವರಾಡಿಸಿಕೊಂಡ ಕೇಶಖಂಡನ ನಮಗೆ 
ತಲಾ ಹತ್ತೊಂಬತ್ತು ರೂಪಾಯಿ ಹಿಡಿಯಿತು, ನಮ್ಮಲ್ಲಿ ನಾಲ್ಕಾಣೆಗೆ 
ಮಾಡುವ ಸೇವೆಗಿಂತ ಈ ಇಟಾಲಿಯನ್‌ ವೃದ್ದ ನಾಯಿಂದನ ಸೇವೆ ಕಡಿಮೆ 


ಮ 


ಅಮೇರಿಕ :ಬಂಗಾಕದ ಜಿಂಕೆಯ ಹಿಂದೆ ೮೪೫ 


ಯಾಗಿತ್ತು. ಆದರೆ ಆಯುಷ್ಕರ್ಮ ಅನಿವಾರ್ಯ. ಇಲ್ಲಿಯ ಪ್ರಡೆನ್ಸಿಯಲೀ 
ಕೇಂದ್ರ ಅತ್ಯಾಧುನಿಕ ಬೋಸ್ಟನ್‌ನ ಪ್ರತೀಕ. ಇಲ್ಲಿಯ ಪೌರಾಣಿಕ ಸಬ್‌ವೇ 

ಅಮೇರಿಕೆಯ ಸಾಹುಕಾರಿಕಗೆ 06 ಈ ಸಬ್‌ವೇ ಕಂಡಕ್ಟರರು ಸಾಕಷ್ಟು 
ಲಂಚ ವಗೈರೆ ಕೂಡಾ ನಡೆಸಿದ್ದಾರೆ, ಬೋಸ್ಟನ್‌ ನಗರದ ಫೈನ್‌ ಅರ್‌. 
ಮ್ಯೂಜಿಯಂ ಬಹುಶಃ ಅಮೇರಿಕೆಯ ಬೃಹತ್‌ ಮ್ಯೂಜಿಯಂಗಳಲ್ಲಿ ಗಣ್ಯ 
ವಾದುದು. ಇಲ್ಲಿಯ ಭಾರತೀಯ ಗ್ಯಾಲರೀ ಕೂಡಾ ಮಹತ್ವದ ಅನೇಕ 
ಶಿಲ್ಪಗಳನ್ನೂ ಕಲಾಕ ತಿಗಳನ್ನೂ ಹೊಂದಿದೆ. ಮದ್ರಾಸಿನ ಮ್ಯೂಜಿಯಂ ಕೆಲ 


ಕಲಾಕೃತಿಗಳ ಪ್ರತಿಕೃತಿಗಳನ್ನೂ ನೀಡಿದೆ. ಈ ರೀತಿಯ ವಿನಿಮಯ ಪರಸ್ಪರ 
ಅನುಕೂಲವೇನೊ ?. ಇಲ್ಲಿಯ ಆರ್ಟ್‌ ಗ್ಯಾಲರಿಯಲ್ಲಿ ಪ್ರಪಂಚ ಪ್ರಸಿದ್ಧ ಕಲಾ 


ಶು) 
ವಿದರ ಅನೇಕ ಗಣ್ಯ ವರ್ಣಚಿತ್ರಗಳಿವೆ. ಆದರೆ ಯಾವ ಕಲಾಶಾಲೆಯಲ್ಲಿಯೇ 
ಆಗಲೀ ಭಾರತೀಯ ಚಿತ್ರಕಲೆ ಪ್ರತಿನಿಧಿಸಲ್ಪಟ್ಟಿಲ್ಲ. ಕೆಲವೆಡೆ ಭಾರತೀಯ 
ಶಿಲ್ಪಕ್ಕೆ ಸ್ಥಾನ ದೊರೆತಿದೆ, ಅಲ್ಲದೆ ಮೊಗಲರ ಕಾಲದ ಅಣುರೇಖಾ ಮತ್ಕೂ 
ವರ್ಣಚಿತ್ರಗಳು ಕೆಲವು ಸ್ಥಾನ ಪಡೆದಿವೆ. ಇತ್ತೀಚಿನ ಅಥವಾ ಇತಿಹಾಸ 
ಕಾಲದ ಭಾರತೀಯ ಕಲಾಪ್ರಪಂಚದ ಯಕಾವುದೇ ಕೃತಿ ಎಲ್ಲೂ ಪ್ರದರ್ಶನ 
ಕಂಡಿಲ್ಲ. ಪಾಶ್ಚುತ್ಕರು, ಫ್ರೆಂಚ್‌ ಮತ್ತು ಇಂಗ್ಲಿಷ್‌ ಕಲಾವಿದರಲ್ಲಿ ಆಸ್ಥೆ 
ತೋರಿಲ್ಲ. ಏಷಿಯಾ ಮತ್ತು ಆಫ್ರಿಕೆಯ ಕಲೆ ಅವರಿಗೆ ಪ್ರಾಚೀನ ಕುತೂಹಲ 
ಗಳೇ ಹೊರತು ಪರಿಣತ ಕಲೆಯ ಪರಿಪಾಕವಲ್ಲ! ಬೋಸ್ಟನ್‌ ಮ್ಯೂಜಿಯಂ 
ಅಮೇರಿಕನ್‌ ಸ್ವಾತಂತ್ಯ ಇತಿಹಾಸದ ಅನೇಕ ದಾಖಲೆಗಳನ್ನೂ ಆ 
ಹೋರಾಟದ ಅನೇಕ ಚಿತ್ರಗಳನ್ನೂ ಹೊಂದಿದೆ. ಅಮೇರಿಕನ್‌ ಸ್ವಾತಂತ್ರ್ಯ 


ಇತಿಹಾಸದ ತೌರುಮನ ಬೋಸ್ಟನ್‌. ಪ್ರಡೆನ್ಸಿಯಲ್‌ ಟವರ್‌ ನೋಡಿ 
ದವರೇ ರಸ್ತೆಯಲ್ಲಿ ಕೊಂಚ ಓಡಾಡಿದ ನಂತರ ನಮಗೆ ಕೊಂಚ ಹಸಿವಾ 
ದಂತೆ ಎನಿಸಿತು, ಅಲ್ಲಿಯೇ ಎದುರು ಬೀದಿಯಲ್ಲಿದ್ದ ರೆಸ್ಟೊರಾ ಒಂದಕ್ಕೆ 
ನುಗ್ಗಿ ದೆವು. ಮೆನೂ ನೋಡುವಾಗ ಪಶ್ಚಿಮದಲ್ಲಿ ಕೃಚಿತ್ತಾಗಿ ದೊರಕುವ 
ಆನಿಯನ್‌ ಅಂಡ್‌ ಪೆಪ್ಪರ್‌ ಆಮ್ಲೆಟ್‌ ಎಂಬ" ಪದಾರ್ಥದ (ಕೋಳಿಮೊಟ್ಟೆ ಯಿ 
ದೋಸೆ) ಹೆಸರೂ ಕಂಡು ಸುಖವನಿಸಿತು. ಸರಿ ಎರಡು ಆವೆ ಟ್‌ ಆರ್ಡರ್‌ 
ವಕಾಡಿದೆವು. ಅರ್ಧ ಗಂಟೆಯ ನಂತರ ಬೇರರ್‌ ತಂದಿಟ್ಟ ಆಮ್ಲೆಟ್‌ ನೋಡಿ 
ನಾವು ದಂಗಾದೆವು. ಸುವಕಾರು ಹತ್ತು ಹನ್ನೆರಡಾ ಮೊಟ್ಟೆಗಳನ್ನು ಹಾಕಿ 


೮೬ “ಬಹುರೂಪಾ ವಸುಂಧರಾ ...' 


ಒಂದೊಂದು ಆಮ್ಲೆಟ್‌ ಮಾಡಿದ್ದಾರೆ, ಅದಕ್ಕೆ ಪುಷ್ಕಳವಾಗಿ ಈರುಳ್ಳಿ 
ಮತ್ತು ಮೆ:ಣಸಿನಕಾಯಿ ಹಾಕಲಾಗಿದೆ. ಉಗಿ ಉಗಿ ಹಾಯುತ್ತಿದೆ. ಪ್ರಾಯಶಃ 
ಅಷ್ಟು ರುಚಿಯಾಗಿ ತಯಾರಿಸಲ್ಪಟ್ಟ ಈ ಪದಾರ್ಥವು ಈವರೆಗೆ ನಮಗೆ 
ಎಲ್ಲೂ ಸಿಕ್ಕಿಲ್ಲವೆನ್ನಬೇಕು. ಎಂಡೆ೦ಡು ಮೊಟ್ಟೆಯ ಆಮ್ಲೆಟ್‌ ತಿಂದು 
ಅಭ್ಯಾಸವಿದ್ದ ನಾವು ಆ ರುಬ್ಬುಗುಂಡು ಗಾತ್ರದ ಆಮ್ಲೆಟ್‌ಗಳನ್ನು ನಿಧಾನ 
ವಾಗಿ ಸುವಕಾರು ಒಂದು ಗಂಟಿಯ ಕಾಲ ತಿನ್ಮಲಾರದೆ ಬಿಡಲಾರದೆ ತಿಂದು 
ಮುಗಿಸಿದೆವು. ಅನಂತರ ಬೇರರ್‌ ಬಗದು "ಎನೀ ಡ್ರಿಂಕ್ಸ್‌ ಪ್ಲೀಸ್‌' ಎಂದಾಗ 
"ನೋ ಥ್ಯಾಂಕ್ಸ್‌' ಎಂದು ಹೇಳಲೂ ನಮಗೆ ತ್ರಾಸವೆನಿಸಿತ್ತಾ. ಈ ರೀತಿಯ 
ಕಂಠವುಟ್ಟ ಊಟಮಾಡಿ ಅದಷ್ಟು ದಿನಗಳಾಗಿದ್ದವೋ ಏನೋ? ಆಮ್ಲೆಟ್‌ 
ಮಾಡಿನ ಆ ಪಕಶಾಸ್ತ್ರಿ ಚಿರಾಯುವಾಗಲಿ ಎಂದು ಹಾರೈಸಿದೆವು. 

ಇಲ್ಲಯ “ಪ್ಮಾರಿಸ್‌' ಎಂಬ ಸಿನಿಮಾದಲ್ಲಿ "ದಿ ಲಯನ್‌ ಇನ್‌ ವಿಂಟರ್‌' 
ಎಂಬ ಇಂಗ್ಲಿಷ್‌ ಚಿತ್ರ ನೋಡಿದವು, ಇಂಗ್ಲಿಷ್‌ ರಾಜಮನೆತನದ ಒಂದು 
ಸಂದಿಗ್ನ ಏರಿಸ್ಥಿತಿಯಲ್ಲಿ ನಡೆದ ರಾಜಕುಟುಂಬದ ಒಳತೋಟಿಯನ್ನು ತೋರಿ 
ಸಲಾಗಿದೆ. ಪ್ರಬುದ್ಧ ಕಲಾವಿದರ:ದ ಪೀಟರ್‌-ಒ-ಟೂಲ್‌ ಮತ್ತು ಕ್ಯಾಥರೀನ್‌ 
ಹೆಪ್‌ಬರ್ನ್‌ ಚಿತ್ರವನ್ನು ಜೀವಂ: ಗೊಳಿಸಿದ್ದಾರೆ. 

ಇಲ್ಲಿಯ ಮತ್ತೊಂದು ಮುಖ್ಯ ಸ್ಥಳವೆಂದರೆ ಜಾನ್‌ ಕೆನೆಡಿ ಸ್ಮಾರಕ 
ಭವನ. ಒಹಳ ವೆಚ್ಚದಲ್ಲಿ ಹೊಸ ಕಾಲದ ಕಲಾವಿದರಿಂದ ನಿರ್ಮಿತವಾಗುತ್ತಿ 
ರುವ ಈ ಸ್ಮ್ಮರಕದಲ್ಲಿ ಗ್ರಂಥಾಲಯ, ನ:ಟಕಮಂದಿರ ಇತ್ಯಾದಿ ಇರುತ್ತವೆ. 
ತನ್ನ ಎಳೆಯ ವಯಸ್ಸಿನಲ್ಲಿ ಅಮೇರಿಕೆಯ ರಾಜಕೀಯ ಗಗನದಲ್ಲಿ ಧ್ರುವತಾರೆ 
ಯಂತೆ ಮೂಡಿ ಪ್ರಪಂಚದ ಆಶೋತ್ತರಗಳನ್ನು ಸಕ್ರಿಯಗೊಳಿಸಿದ್ದ ಮಹ 
ನೀಯ ಜಾನ್‌ ಕೆನಡಿ ಮತ್ತು ಆತನ ಒಡಹುಟ್ಟಿದ ರಾಬರ್ಟ್‌ ಕೆನೆಡಿಯವರ 
ಪರಂಪರಾಗತ ಮನೆ-ಬೋಸ್ಟನ್‌. ಈ ಪ್ರಾಂತದಲ್ಲಿ ಈ ಮನೆತನದವರಾ 
ಅನಭಿಷಿಕ್ತ ಅಭಿವಹಾನ ಪಡೆದಿದ್ದಾರೆ. ಮೂರನೆಯ ಮತ್ತು ಕೊನೆಯ ಕುಡಿ 
ಯಾದ ಎಡ್ವರ್ಡ್‌ ಕೆನಡಿಯ ವೆಲೆ ಜನತೆ ಅದವ್ಮು ಆಶೋತ್ತರಗಳನ್ನು 
ಹೊಂದಿದೆ. ಇಂಥ ಮಕ್ಕಳಿಗೆ ಜನ್ಮವಿತ್ತ ಈ ನೆಲ ಕೃತಾರ್ಥವೆನಿಸುತ್ತದೆ. 
_... ಬೋಸ್ಟನ್‌ನಲ್ಲಿ ಮೇ ಫ್ಲವರ್‌ ಕನ್ಶೆಯೋರ್ವಳನ್ನು ಭೇಟಿಯಕಾದೆವು. 
ಪ್ರೊ॥ ಬಿ, ಜಿ. ಎಲ್‌. ಸ್ವಾಮಿಯವರ "ಅಮೇರಿಕೆಯಲ್ಲಿ ನಾನು' ಪುಸ್ತಕ ಓದಿ 


ಅಮೇರಿಕ : ಬಂಗಾರದ ಜಿಂಕೆಯ ಹಿಂದೆ ೮೯ 


ದಂದಿನಿಂದ ಈ ಕನೈಯರ ಕುರಿತು ಕುತೂಹಲವಿತ್ತು. ಇವರನ್ನು ಅವರೆ 
ಮನೆಗೆ ಹೋಗಿ ಕಾಣುವ ಧೈರ್ಯವೇನೊ ನಮಗೆ ಬರಲಿಲ್ಲ. ಆದರೆ ಅನಿರೀಕ್ಷಿತ 
ವಾಗಿ ಒಂದು ರೆಸ್ಬುರಾದಲ್ಲಿ ಕನೈಯ ಭೇಟಿಯಾಯಿತು. ನಾವಿದ್ದ ಹೋಟಲಿಗೆ 
ಹತ್ತಿರದಲ್ಲಿಯೇ ಲೇಡೀ ಚೈಲ್ಡ್‌ ವಾಸಿಸುತ್ತಾಳೆ. ಮೊಟ್ಟ ಮೊದಲು ಇಂಗ್ಲೆಂಡಿ 
ನಿಂದ ಧಾರ್ವಿಕ ಸ್ವಾತಂತ್ರ್ಯವನ್ನು ಅರಸುತ್ತಾ ಹೊರನಾಡಿಗೆ ಧಾವಿಸಿದ 
ಪ್ರರಾತನ ವಂಶದ ನೇರಕುಡಿ ಈ ಮೇ ಫ್ಲವರ್‌ ಕನ್ಮೆಯರು, ಈಕೆಗೆ ಸುವಕಾರು 
೬೦ ವರ್ಷಕ್ಕೆ ವಿರಾರಿ ವಯಸ್ಸಾಗಿದ್ದರೂ ಇನ್ನೂ ಕನೈಯೇ ಸರಿ. ರಿಸ್ಬುರಾಗೆ 
ಡಿನ್ನರಿಗೆ ಎಂದು ಬಂದ ಈ ಮಹಿಳೆ ನೋಡಿದರೆ, ಕೊಂಚ ಭಯಾನಕ 
ವಾಗಿಯೇ ಇದ್ದಳು. ಸುವರಾರು ೨೦ ವರ್ಷದ ಕನ್ಮೆಯೊಬ್ಬಳು ಈಕೆಗೆ ತಿಂಡಿ 
ತಿನಿಸು ನೀಡುತ್ತಿದ್ದಳು. ಈ ಕನ್ಮೆ ಅದೆಷ್ಟು ಜಾಣೆಯೋ ಕಾಣೆ. ಆದರೆ 
ಹೋಟಲಿನವರು ತಯಾರಿಸಿದ ಸುದೀರ್ಥ ಮೆನುವಿನಲ್ಲಿ ಈಕೆ ಆರಿಸಿದ್ದು ಆ 
ದಿನ ಅವರಲ್ಲಿ ದುರದೃಷ್ಟವಶಾತ್‌ ಇರಲಿಲ್ಲ. ಆಕೆ ಆರಿಸುವ ಪ್ರತಿ ಸಾವಕಾನು 
ಸುಲಭವಾಗಿ ಆಕೆಗೆ ದೊರೆಯೂವಂತಿರಲಿಲ್ಲ ದೊರೆತರೂ ನೂರಾರು ಟೀಕೆ. 
ಇದು ಹೆಚ್ಚಾಯಿತು. ಇದು ಕೊರತೆಯಾಯಿತು. ಇದನ್ನು ತೆಗೆದುಕೊಂಡು 
ಹೋಗು. 'ಅದನ್ನು ತಾ, ಮಾತು, ವಕಾತು, ವಕಾತು. ಸುವಕಾರು ಒಂದು 
ಗಂಟೆಯ. ಕಾಲ ಆಕೆಯನ್ನು ನಿರೀಕ್ಷಿಸುತ್ತಾ ಕುಳಿತೆವು. ಆಕೆಯು ತಿನ ವುದು 
ಒಂದಾದರೆ ಅನಾವಶ್ಯಕ ಕಿರುಕುಳ ಕನಿಷ್ಠ ಹತ್ತಾಗಿತತ್ತಿ, ಕೊನೆಗೊಮ್ಮೆ ಆಕೆ 
ಮುಗಿಸಿ ಹೊರಗೆ ನಡೆದಾಗ, ನೀಡುತ್ತಿದ್ದ ಆ ಕನ್ಯೆ ಸುದೀರ್ಥ ನಿಟ್ಟುಸಿರು 
ಬಿಟ್ಟು, ಒಂದು ಕುರ್ಚಿಯ ಮೇಲೆ ಕುಳಿತಳು, ಇಲ್ಲಿಯ ರೆಸ್ಬುರಾಗಳಲ್ಲಿ ಬೀಫ್‌ 
ಬಹು ವಾಖ್ಯವಾದ ಆಹಾರ. ನಮಗೆ ಎಲ್ಲಾ ಕಡೆಗಿಂತ ಇಲ್ಲಿ ಆಹಾರದ 
ತೊಂದರೆ ತೋರತೊಡಗಿತು. 

ನ್ಯೂಯಾರ್ಕ: ಬೋಸ್ಟನ್‌ನ ಬೇಗೆಯಿಂದ ತಪ್ಪಿಸಿಕೊಂಡು 
ಅಮೇರಿಕೆಯ ಏರ್‌ಲೈನ್ಸ್‌ ಸಾರಿಗೆಯಲ್ಲಿ ನ್ಯೂಯಾರ್ಕ್‌ನ ಲಾಗ್ವಾರ್ಡಿಯಾ 
ನಿಲ್ದಾಣವನ್ನು ಸೇರಿದಾಗ ನ್ಯೂಯಾರ್ಕ್‌ ಹವೆಯೇ ಕೊಂಚ ಮೇಲೆನಿಸಿತು. 
ಪ್ರಪಂಚದ ಅತಿ ದೊಡ್ಡ ನಗರ ನ್ಯೂಯಾರ್ಕ್‌. ಇಲ್ಲಿಗೆ ಮೂರು ವಿವರಾನ 
ನಿಲ್ದಾಣಗಳಿವೆ. ಇದರಲ್ಲಿ ಲಾಗ್ವಾರ್ಡಿಯಾ ಮತ್ತು ಕೆನಡಿ ಇಂಟರ್‌ನ್ಯಾಷನಲ್‌ 
ಬಹಳ ದೊಡ್ಡವು, ಇಷ್ಟಾದರೂ ಒಮ್ಮೊಮ್ಮೆ ವಿವಕಾನಗಳಿಗೆ ಇಳಿಯಲ 


೮೮ “ಬಹುರೂಪಾ ವಸುಂಧರಾ..." 


" ಜಾಗ ಸಿಗದೆ ಆಕಾಶದಲ್ಲಿ ಒಂದರ ಮೇಲೆ ಇನ್ನೊಂದರಂತೆ ಹಲವಾರು 
ಎಮಾನ ಸುತ್ತುತ್ತಿರುತ್ತವೆ. ಅಥವಾ ಉಡ್ಯಾನ ಮಾಡಲು ಸಮಯ 
ದೊರೆಯದೆ ಹತ್ತಿಪ್ಪತ್ತು ವಿಮಾನಗಳು ರನ್‌ವೇಗೆ ಕ್ಕೂ ಹಚ್ಚಿರುತ್ತವೆ. 
ಎಲ್ಲ ವಿವಠಾನ ಸಾರಿಗೆ ಸಂಸ್ಥೆಗಳೂ ಜಂಬೊಜೆಟ್‌ಗಳಿಗಾಗಿ ಕಾಯುತ್ತಿದ್ದಾರೆ. 

ಲಾಗ್ವಾರ್ಡಿಯಾದಿಂದ ಟೈಮ್ಸ್‌ ಸ್ಕೇರ್‌ನಲ್ಲಿದ್ದ ಹೋಟಲ್‌ ಎಡಿಸನ್‌ಗೆ 
ಹೋಗಬೇಕಾಗಿತ್ತು. ವಿಮಾನ ನಿಲ್ದಾಣದಿಂದ ಬಸ್‌ನಲ್ಲಿ ಸಿಟಿ ಟರ್ಮಿನಸ್‌ಗೆ 
ನಮ್ಮ ಹೋಟಲ್‌ ಕೆಲವೇ ಬ್ಲಾಕ್ಸ್‌ ದೂರದಲ್ಲಿದ್ದುದರಿಂದ ಯಾವ ಟ್ಯಾಕ್ಸಿ 
ಯವನೂ ಬರಲು ಮುಂದೆ ಬರಲಿಲ್ಲ. ನಮ್ಮ ಮದ್ರಾಸ್‌ ಮತ್ತು ಮುಂಬಯಿ 
ಇದಕ್ಕಿಂತ ಎಷ್ಟೋ ಮೇಲು, ಆದರೆ ಬೆಂಗಳೂರು ಟ್ಯಾಕ್ಸಿ ವ್ಯವಸ್ಥೆ 
ನೆನಪಾಯಿತು. ಅಷ್ಟರಲ್ಲಿ ಅತ್ಮಡೆ ಬಂದ ಸುಶಿಕ್ಷಿತ ನೀಗ್ರೋ ಯುವಕ 
ನಡೆಸುತ್ತಿದ್ದ ಟ್ಯಾಕ್ಸಿ ನಮ್ಮನ್ನು ಕರೆದೊಯ್ಯಲು ಮುಂದೆ ಬಂದಿತು. ಆತನ 
ನಾಗರಿಕ ವರ್ತನೆ ನಮ್ಮನ್ನು ವಿನೀತರನ್ನಾಗಿ ಮಾಡಿತು. ಟೈಮ್ಸ್‌ ಸ್ಟ್ವೇರ್‌ಗೆ 
ಎರಡೇ ಬ್ಲುಕ್‌ ದೂರದಲ್ಲಿದ್ದ ನಮ್ಮ ಹೋಟಲ್‌ ಎಡಿಸನ್‌ ಸೇರಿದಾಗ 
ರಾತ್ರಿ ಕಾಲನ ನ್ಯೂಯಾರ್ಕ್‌ ರಬಗರುು ಮಿರುಗುತ್ತಿತು.. ನಿಯಾನ್‌ ಸೈನ್ಸ್‌ನ 
ಜಾಹಿರಾತುಗಳು ಕಣ್ಣು ಕುಕ್ಕುತ್ತಿದ್ದುವು. ಟೈಮ್ಸ್‌ ಚೌಕದ ತುಂಬಾ ಜನವೇ 
ಜನ. ಹೊಲಸು ಹೊಲಸು ಚಿತ್ರಗಳ ಅಂಗಡಿಗಳ ಮುಂದೆ ಮಂದೆ ಮಂದೆ 
ಜನ. : ನೈಟ್‌ಕ್ಷಬ್‌ಗಳ ಮುಂದೆ ಸಿನಿವಾ ನಾಟಕ ಮಂದಿರಗಳೆ 
ಮುಂದೆ ಗುಂಪು ಗುಂಪು ಜನ. ಇಲ್ಲಿ ಸಿನಿಮಾಗಳಲ್ಲಿ ಒಳಗೆ ನಡೆಯು 
ತ್ತಿರುವ ಸಿನಿಮಾವನ್ನು ಕ್ಲೋಸ್‌ ಸರ್ಕೂಟ್‌ ಟೆಲಿವಿಷನ್‌ ಮೂಲಕ 
ಹೊರಗೆ ತೋರಿಸುತ್ತಾ ಇರುತ್ತುರೆ, ಗುಂಪು ಗುಂಪು ಜನ ಅಲಿಯೇ 
ನಿಂತು ನೋಡುತ್ತಿರುತ್ತಿದೆ. ಕೊಂಚ ಸಮಯದ ಮೇಲೆ ಉತ್ಸಾಹಗೊಂಡು 
ಅನೇಕರು ಟಿಕೆಟ್‌ ಪಡೆದು ಒಳಗೆ ಹೋಗುತ್ತಾರೆ. ನೈಟ್‌ಕ್ಲಬ್‌ಗಳ 
ಮುಂದೆ ಬೃಹದಾಕಾರದ ನಗ್ನ ಚಿತ್ರಗಳನ್ನು ಪ್ರದರ್ಶಿಸುತ್ತಾರೆ. ದಿಸ 
ವಿಡೀ ಕಷ್ಟಪಟ್ಟು ದುಡಿದು ಈ ಚಿತ್ರಗಳ ಮುಂದೆ ಹಲ್ಕಿರಿದು ನಿಂತು, 
ನೀರು ಸುರಿಸಿ ಒಳಗೆ ನಡೆದು ಖಾಲೀ ಜೋಬಾಗಿ ಮನೆ ಸೇರಿ ಉಪವಾಸ 
ಮಲಗಿ ಮನೆಯವರನ್ನು ಅನಂತ ಕಷ್ಟ ಕಾರ್ಪಣ್ಯಗಳಿಗೆ ಗುರಿಮಾಡುವುದು 
ಅನೇಕ ನೀಗ್ರೊಗಳ ಕೆಲಸ, ದಾರಿಯ ಪಕ್ಕದಲ್ಲಿ ಮಲಗಿ ರಾತ್ರಿ ಕಳೆವ 


ಅಮೇರಿಕ : ಬಂಗಾರದ ಜಿಂಕೆಯ ಹಿಂದೆ ೮೯ 


ನೀಗ್ರೋಗಳು ಭಿಕ್ಷುಕರು, ಕಳ್ಳರು ಸುಲಿಗೆಗಾರರ್ಕ, ಎಲ್ಲರೂ ಈ ಅಪ 
ರಾತ್ರಿಯಲ್ಲಿ ನಗರದ ಮನೋರಂಜನ ಕೇಂದ್ರವಾದ ಟೈಮ್ಸ್‌ ಚೌಕ 
ಸೇರುತ್ತಾರೆ. ಬೀದಿಯಲ್ಲಿ ಹಣಾಹಣಿ ಕಾಳಗ ನಡೆಯುತ್ತದೆ. ಸಾಕಷ್ಟು 
ಪೋಲೀಸರ, ಯಾವಾಗಲೂ ನ್ಯಾಯ ಮತ್ತು ಶಿಸ್ತನ್ನು ಕಾಪಾಡಲು 
ತಿರುಗುತ್ತಾರೆ, ಆದರೆ ಪ್ರತಿಯೊಬ್ಬ ನಾಗರಿಕನಿಗೆ ಓರ್ವ ಪೋಲಿಸನನ್ನು 
ನಿಯಮಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ನ್ಯೂಯಾರ್ಕ್‌ ಎಲ್ಲಾ ವಿಚಾರ 
ದಲ್ಲಿ ಮಿತಿ ಮಿಸಾರಿ ಬೆಳೆದಿದೆ. ಅದರ ಬೆಳವಣಿಗೆಯ ನೆತ್ತಿಯ ಮೇಲೆ ಹಂಪೆಯ 
ವೀರಭದ್ರಸ್ವಾಮಿಯ ಶಿರೋಭಾಗದ ಮೇಲೆ ಬಡಿದಂತೆ ಮಳೆ ಬಡಿಯಬೇಕು, 
ಹಾಗಾದರೆ ನಗರ ಜೀವನ ಶಿಸ್ತಿಗೆ ತಲೆಬಾಗುತ್ತದೆ. ರಾಶ್ರಿಯಾಗಲೇ ಸಾಕಷ್ಟು 
ಸಮಯವಾಗಿದ್ದುದರಿಂದ ಹೋಟಲ್‌ಗೆ ಹಿಂದಿರುಗುತ್ತಿದ್ದೆವು. ದಾರಿಯಲ್ಲಿ ಪಕ್ಕದ 
ಕಟ್ಟಡದಿಂದ ಮೈಸೂರಿನ ಜೂನಲ್ಲಿರುವಂತಹ ಕುಳ್ಳ ನೀಗ್ರೋನೊಬ್ಬ ಹೊರಗೆ 
ಬಂದ. ಅವನ ಹಿಂದೆ ಹತ್ತಾರು ಜನ, ಅದೇ ಉದ್ದ ಮತ್ತು ಅಗಲಳತೆಯ 
ಕುಳ್ಳರು ಪುದುಪುದು ಬಂದರು. ಕುಳ್ಳರ ಈ ಸೈನ್ಯವನ್ನು ನೋಡಿ ನವಾಗೆ 
ಭಯಾಶ್ಚರ್ಯಗಳು ಒಮ್ಮೆಲೇ ಅವರಿಸಿದವು, ಇನ್ನೂ ಇವರ ನಂತರ ಏನು 
ಬರುತ್ತದೋ ಎಂದು ಯೋಚಿಸಿ ಬೇಗನೆ ನವ್ಮ ಸುರಕ್ಷಿತ ಹೋಟಲ್‌ 
ಸೇರಿದೆವು. ಸ್ವಲ್ಪ ಹೊತ್ತಿನಲ್ಲೆ ವಾಂಕೂವರ್‌ನಿಂದ ಅಣ್ಣನ ಫೋನಿತ್ತು. 
ಸಂಯುಕ್ತ ರಾಷ ಕ ಸಂಸ್ಥೆಯಲ್ಲೆ ಕೆಲಸ ವರಾಡುತ್ತಿರುವ ಆತನ ಗೆಳೆಯನ 
ಮನೆಗೆ ಹೋಗಬೇಕೆಂದು ಹೇಳಿದನು. ಮಾರನೆಯ ದಿನ ಮುಂಜಾವಿನಲ್ಲಿ 
ಹೋಟಲ್‌ನಿಂದ ಚೆಕ್‌ ಔಟ್‌ (Check out ವಕಾಡಿ ಪಾರ್ಕ್‌ವೇ 
ವಿಲೇಜ್‌ ಎಂಬ ಎಸ್ತರಣದಲ್ಲಿದ್ದ ಅಣ್ಣನ ಗೆಳೆಯನ ಮನೆಗೆ ಹೋದೆವು, 
ಮುಂದಿನ ನವಿ ನ್ಯೂಯಾರ್ಕ್‌ ವಾಸ್ತವ್ಯ ಅವರಲ್ಲಿಯೇ ಆಯಿತು, 
ಶ್ರೀ ದರ್ಶನ ಜೋಹಾಲ್‌ ಪಂಜಾಬಿನಲ್ಲಿ ಜನ್ಮಿಸಿ ಹೊಸ ಜೀವನದ 
ಶೋಧದಲ್ಲಿ ಕೆಸಡಾ ವಾಸಿಗಳಾಗಿದ್ದಾರೆ. ಸದ, ಕೆನಡಾ ದೇಶದ ವತಿ 
ಯಿಂದ ಸಂಯುಕ್ತ ರಾಷ್ಟ್ರ ಸಂಸ್ಥೆಯಲ್ಲಿ ಆಫ್ರಿಕನ್‌ ರುಷ ಗಳೆ ವಿಭಾಗದಲ್ಲಿ 
ಕೆಲಸ ವಣಾಡುತ್ತಿರುತ್ತಾರೆ, ಕೆನಡಾ ದೇಶವಾಸಿಗಳಾದ ಹಿಂದೂ ಕನ್ಮ 
ಯನ್ನು ವರಿಸಿದ್ದಾರೆ ರವಿಕಾನ, ಶೀಲಾ ಮತ್ತು ಪಾಲ್‌ ಎಂಬ ಮೂರು 
ಮಕ್ಕಳ ತಂದೆಯಾಗಿ ಸುಖವಾಗಿ ಇದ್ದಾರೆ, ಸಂಯುಕ್ತ ರಾಷ ಸೈ ಸಂಸ್ಥೆಯಲ್ಲಿ 


೯೦ 'ಬಹಾರೂಪಾ ವಸುಂಧರಾ, 


ಅನೇಕ ಭಾರತೀಯರು ಕೆಲಸ ವಣಡಾತ್ತಾರೆ. ಗ್ರಂಥಾಲಯ ವಿಭಾಗದ 
ಮುಖ್ಯಸ್ಥರಾದ ಶ್ರೀ ಸಾರಜಿತ್‌ ಸಿಂಗ್‌ ಕಳೆದ ೧೬ ವರ್ಷದಿಂದ ಭಾರತದ 
ವತಿಯಿಂದ ಕೆಲಸ ವಾಡುತ್ತಿದ್ದಾರೆ. ಇಡೀ ವಕಾನವತೆಯ ಆಶೋತ್ತರಗಳ 
ನಿಜರೂಪವಾದ ಈ ಸಂಸ್ಥೆಯಲ್ಲಿ ಭಾರತೀಯರು ಗಳಿಸಿರುವ ಪ್ರತಿಸ್ಠೆ 
ಗಮನೀಯವಾಗಿದೆ. 

ಊಟದ ವ್ಯವಧಾನದಲ್ಲಿ ನಮ್ಮನ್ನು ಅತಿಯಾದ ಮುಜುಗರಕ್ಕೆ ಈಡ್ಕ 
ಮಾಡಿದ ಪದಾರ್ಥವೆಂದರೆ ಚಿಕನ್‌ ಫ್ರೆ ಟೀ ಶ್ರೀ ಜೋಹಾಲ್‌ ಅವರ ಮನೆ 
ಯಲ್ಲಿ ನಮ್ಮ್ಮ ಒಂದೊಪ್ಪತ್ತಿನ ಊಟಕ್ಕೆ ಚಿಕನ್‌ ಫ್ರೈ ವರಾಡಲಾಗಿತ್ತು 
ಅಥವಾ ಪೇಟೆಯಿಂದ ತರಲಾಗಿತ್ತು. ಗರಿ ಗರಿಯಾಗಿ ಕರಿಯಲಾದ ಕೋಳಿಯ 
ವಾಂಸದ ತುಂಡುಗಳನ್ನು ತಿನ್ನುವುದು ತುಂಬಾ ಅಸಹ್ಯವೆನಿಸುತ್ತವೆ. 
ಅನಿವಾರ್ಯವಾಗಿ ತಿನ್ನಬೇಕಾಗಿತ್ತು. ಈ ದೇಶದ ಟೇಬಲ್‌ ವಕ್ಕಾನರ್ಸ್‌ ಬೇರೆ, 
ಈ ಪದಾರ್ಥವನ್ನು ಕೈಯಲ್ಲಿ ತೆಗೆದುಕೊಂಡು ಕಚ್ಚಿ ತಿನ್ನಬೇಕು. ಹಾಗೆ 
ಕಚ್ಚುವಾಗ ಹೆಚ್ಚು ಶಬ್ದವಾಗಬಾರದಾ. ಕೆಳಗೆ ಮೇಲೆ ಪುಡಿ ಉದರಬಾರದಾ, 
ಬಾಯಿಯ ಸೋಟಿಗೆ ಜಿಡ್ಡು ಹತ್ತಬಾರದೂ. ಅದೊಂದು ತರಹ ನನಗೆನೋ 
ತುಂಬಾ ಶ್ರಮದಾಯಕವೆನಿಸಿತು. ವಿತಕ್ಕವರು ನಾಲ್ಕಾರು ತುಂಡು ಶಿನ್ನುವ 
ಹೊತ್ತಿಗೆ ನಾನಂಶೂ ಪ್ರಯಾಸದಿಂದ ಒಂದನ್ನು ವಾಾತ್ರ ಮುಗಿಸಿದ್ದೆ. 
ಅ ದಿವಸ ನನಗೆ ನಿಜವಾಗಿ ಹೊಟ್ಟೆ ತುಂಬಲಿಲ್ಲ, ಪಾರ್ಕ್‌ವೇ ವಿಲೇಜಿನಲ್ಲಿ 
ಹೋಟಲ್‌ ಹತ್ತಿರದಲ್ಲಿ ಇಲ್ಲ. ಸರಿ ಅರ್ಧರಾತ್ರಿ ಹಸಿವಿನಿಂದ ಎಚ್ಚರ 
ವಾದಾಗ ನಾಲ್ಕು ಲೋಟಾ ನೀರು ಕುಡಿದು ಸ್ವಾವಿ ಭಗವಂತ, ಈ 
ಪದಾರ್ಥ ನನಗಿನ್ನು ಸಿಗದಿರಲೆಂದು ಧ್ಯಾನಿಸಿ ವಕಾರನೆಯ ದಿನದ ಬೆಳಗಿನ 
ಫಳಾರದ ತಪಸ್ಸು ವಾಣಾಡಿದೆ, ನಮ್ಮ ಬೆಳಗಿನ ಫಳಾರ ತುಂಬಾ ಚೆನ್ನಾಗಿ 
ರುತ್ತಿತ್ತಾ. ಏಕೆಂದರೆ ಕಾರ್ನ್‌ಫ್ಲೇಕ್ಸ್‌, ಓಟ್ಸ್‌ ವೀಲ್ಕ್‌ ಇತ್ಯಾದಿ. ನಿಜವಾಗಿ 
ನಮ್ಮ ಪಾಯಸದಂತೆಯೇ ಇರುತ್ತಿದ್ದವು. ಹಾಯಕಾಗಿ ಹೊಟ್ಟೆ ತು:ಬಾ 
ಸಿಗುತ್ತಿದ್ದ ಈ ಪದಾರ್ಥಗಳನ್ನು ನಾನು ಅಮೇರಿಕೆಯುನ್ನು ಬಿಡುವವರೆಗೆ 
ಬಿಡಲೇ ಇಲ್ಲ. ಇವುಗಳಿಂದ ಹೊಟ್ಟೆಗೆ ತಂಪು ಮನಸ್ಸಿಗೆ ಶಾಂತಿ ಎರಡೂ. 
ದೊರೆಯುತ್ತಿದ್ದವು. ನ್ಮೂಯಾರ್ಕ್‌ ಒಂದು ಸಂಚಿತ ಪ್ರಪುಚ. ಅಮೇರಿಕೆಯ 
ಸಂಯುಕ್ತ ಸಂಸ್ಥಾನ ಮತ್ತು ಪ್ರಪಂಚದ ಎಲ್ಲಾ ಕಡೆಯ ಎಲ್ಲಾ ಬಾಡಕಟ್ಟಿನ 


ಅಮೇರಿಕ : ಬಂಗಾರದ ಜಿಂಕೆಯ ಹಿಂದೆ ೯೧ 


ಜನರನ್ನೂ ಇಲ್ಲಿ ಕಾಣಬಹುದು. ಅಖಂಡ ಬ್ರಹ್ಮಾಂಡದ ಜನರಿಗೆ ಎಡೆ 
ನೀಡಿದಂತೆ ನ್ಯೂಯಾರ್ಕ್‌ ವಕಾನವನ ಎಲ್ಲಾ ಕ್ರೌರ್ಯ ಮತ್ತು ಪೈಶಾಚಿಕ 
ಕೃತ್ಯಗಳ ಬೀಡಾಗಿದೆ. ಈ ಪಟ್ಟಣದ ವಿಶ್ವರೂಪದ ಕಿರುಪರಿಚಯವಾದರೂ 
ಬೇಕೆಂದರೆ ಹಲವಾರತಿ ವರ್ಷ ಇಲ್ಲಿಯ ಜೀವನದಲ್ಲಿ ಏಕಸೂತ್ರವಾಗಿ ದಿನ 
ಸವೆಸಿ ಅನುಭವಿಸಬೇಕು, ಪ್ರಪಂಚದ ಅನೇಕ ಕುಬೇರರು ಇಲ್ಲಿ ಬೀಡು 
ಬಿಟ್ಟಿದ್ದಾರೆ, ಸಂಪತ್ತಿನ ಶೇಖರಣೆಯಲ್ಲಿ ಮತ್ತು ಗಮನೀಯ ವಿತರಣೆಯಲ್ಲಿ 
ಮೇಲಾಟದಿಂದ ಈ ಸಂಸ್ಥೆಗಳು ಪ್ರವರ್ಧವನಾನಕ್ಕೆ ಒರುತ್ತಿವೆ. 
ರಾಕ್‌ಫೆಲ್ಲರ” ಸೆಂಟಿರ್‌ : “ನಗರದಲ್ಲೊಂದು ನಗರ”. ಈಗ 
ಸುವಕಾರು ಮೂವತ್ತು ವರ್ಷಗಳಿಂದ ರಾಕ್‌ಫೆಲ್ಲರ್‌ ಸೆಂಟರ್‌ ನ್ಕೂಯಕಾರ್ಕ್‌ 
ನಗರದ ಪ್ರೇಕ್ಷಣೀಯ ಸ್ಥಳವೆನಿಸಿದೆ. ಇಲ್ಲಿಯ ಗಗನಚುಂಬಿ ಕಟ್ಟಡಗಳಲ್ಲಿ 
ಪ್ರಪಂಚದ ಸುಪ್ರಸಿದ್ಧ ವ್ಯಾಪಾರೀ -ಸ್ಥಳಗಳು ನೆಲೆಗೊಂಡಿವೆ. ವಕ್ಕಾನ್‌ 
ಹಟನ್‌ ದ್ವೀಪದ ಸರ್ವಾಕರ್ಷಣೆಯು ಈ ಕಟ್ಟಡಗಳಲ್ಲೆ ಸಂಚಿತಗೊಂಡಿದೆ. 
ಇಲ್ಲಿಯ ಅಂಗಡಿಗಳಲ್ಲಿ ಪ್ರಪಂಚದ ಏಳು ಖಂಡಗಳ ಸರಕುಗಳು ತುಂಬಿವೆ. 
ಇಲ್ಲಿಯ ಹೋಟಲುಗಳಲ್ಲಿ ಎಲ್ಲ ರೀತಿಯ ಅಡುಗೆ ದೊರೆಯುತ್ತದೆ. ಇಲ್ಲಿಯ 
ರೇಡಿಯೋ ಸಿಟಿ ಹಾಲ್‌ ಮಂದಿರದಲ್ಲಿ ಪ್ರಪಂಚದ ಮಹತ್ತರ ಸಿನಿವಕಾ 
ಮತ್ತು ರಂಗಕಾಣಿಕೆಗಳು ಪ್ರಕಾಶಕ್ಕೆ ಬರುತ್ತವೆ. ಇಲ್ಲಿಯ ವಣಳಿಗೆ ಮೇಲಿನ 
ತೋಟಗಳು, ಪ್ಲಾಜಾಗಳು, ಇಲ್ಲಿ ಕಾಣಬರುವ ನವೋನವ ಶಿಲ್ಪಗಳು. 
ನೋಡುಗನಿಗೆ ನಗರ ಸೌಂದರ್ಯದ ಅಪ್ರತಿಮ ವಕಾದರಿಯನ್ನು ತೋರಿಸು 
ತ್ತವೆ. 

ಇಲ್ಲಿಯ ಕೆಳಗಿನ ಅಂತಸ್ತಿನಲ್ಲಿ ಚಟುವಟಿಕೆ ಆಕರ್ಷಣೆ ಹೆಚ್ಚು. ಶರದ್‌ 
ಕಾಲದಲ್ಲಿ ಹಿಮಾಚ್ಛಾದಿತ ರಂಗದ ಮೇಲೆ ಆಟಗಳನ್ನಾಡುತ್ತಾರೆ, ಉಳಿದ 
ಕಾಲದಲ್ಲಿ ಇಲ್ಲಿಯ ರೆಸ್ಬುರಾದ ಬಿಸಿಲು ಕೊಡೆಗಳ ಕೆಳಗೆ ಕುಳಿತು ಸಂದರ್ಶಕರು 
ಸುಖಪಡುತ್ತಾರೆ. 

ಈ ಭವ್ಮ ಕಟ್ಟಡದಲ್ಲೆಲ್ಲಾ ಸುತ್ತಾಡಿ ನೋಡಲು ದಾರಿಗಳನು 
ವಕಾಡಲಾಗಿದೆ. ಈ ಎಪ್ಪತ್ತು ಅಂತಸ್ತಿನ ಕಟ ಡದ ತುದಿಗೆ ಹೋಗಿ ಸುತ್ತಲೂ 
ನೋಡಲು ಅನುಕೂಲವಿದೆ, ಇಲ್ಲಿಯ ರೇಡಿಯೋ ಸಿಟಿ ಹಾಲ್‌ ೬೨೦೦ 
ಜನ ಪ್ರೇಕ್ಷಕರಿಗೆ ಅವಕಾಶ ಒದಗಿಸುತ್ತದೆ. ಪ ್ರಿಪಂಚದ ಅತಿದೊಡ್ಡ ರಂಗ 


೯೨ “ಬಹುರೂಪಾ ವಸುಂಧರ್ನಾ ದ್ನ” 


ಮಂದಿರವಾದ ಇಲ್ಲಿಯ ಒಂದು ಅನುಭವವನ್ನು ಯಾರೂ ಮರೆಯಲು 
ಸಾಧ್ಯವಿಲ್ಲ. ಇಲ್ಲರುವ ಇಪ್ಪತ್ತಕ್ಕೂ ಹಚ್ಚಿನ ಹೋಟೆಲ್‌ಗಳ ತಿಂಡಿ 
ಯನ್ನಾಗಲೀ ಅದಕ್ಕಾಗಿ ನಾವು ತೆರುವ ಆರೆಗಾತ್ರದ ಬಿಲ್ಲನ್ನಾಗಲೀ ಮರೆ 
ಯಲು ಸುಧ್ಯವೇ ? ಈ ಸೆಂಟರಿನಲ್ಲಿಯೇ ಇರುವ ಎನ್‌.ಬಿ.ಸಿ. ಟೆಲಿವಿಷನ್‌ 
ಕಂಪನಿಯ ಸ್ಟುಡಿಯೋಗಳನ್ನು ನೋಡಿದೆವು. ಅದೇ ಸಂದರ್ಭದಲ್ಲಿ ಇಂಗ್ಲೆಂಡಿ 
ನಲ್ಲಿ ಪ್ರಿನ್ಸ್‌ ಚಾಲ್‌ಣ್ಣನಿಗೆ ಪ್ರಿನ್ಸ್‌ ಆಫ್‌ ವೇಲ್ಸ್‌ ಪಟ್ಟಕಟ್ಟುವ ಸಮಾರಂಭದ 
ರಿಲೇ ನಡೆಯುತ್ತಿತ್ತು. ಟೆಲಿವಿಷನ್‌ನಲ್ಲಿ ಆ ಸಂದರ್ಭವನ್ನು ನೋಡುವುದೇ 
ಒಂದು ಅಪೂರ್ವ ಅನುಭವ. ಪ್ರಪಂಚದ ಹಣವಂತರೆಲ್ಲಾ ಬಲಾಢ್ಯರಿನಿಸಿದ 
ರಾಕ್‌ಫೆಲ್ಲರ್‌ ಸೌಧ ನಿಜಕ್ಕೂ ಅವರ ಪ್ರತಿಷ್ಠೆಗೆ ತಕ್ಕುದಾಗಿದೆ. ನ್ಮೂಯಾರ್ಕ್‌ 
ನಗರದ ಜೀವ ಈ ಸೆಂಟರ್‌ನಲ್ಲಿಯೀ ಇದೆ ಎಂದು ಹೇಳಬಹುದಾ. 

ಥಿಯೋಡೋರ್‌ ರೂಸ್‌ನೆಲ್ಮ್‌ ನಿವಾಸ ; ನ್ಯೂಯಾರ್ಕ್‌ ನಗರ 
ದಲ್ಲಿಯೇ ಹುಟ್ಟಿ ಅಮೇರಿಕಾದ ಅಧ್ಯಕ್ಷರಾದ ಶ್ರೀಧಿಯೋಡೋರ್‌ ರೂಸ್‌ವೆಲ್ಟ್‌ 
ರವರುಹುಟ್ಟಿದ ಮನೆಯನ್ನು  ರೂಸ್‌ವೆಲ್ಲ್‌ ಅಸೋಸಿಯೇಷನ್‌ನವರಕಿ 
ಕೊಂಡು ಅದನ್ನು ಪುನಃ ವ್ಯವಸ್ಥೆಗೊಳಿಸಿ ಅಂದವಾದ ಪ್ರದರ್ಶನವನ್ನು 
ಏರ್ಪಡಿಸಿದ್ದಾರೆ. ಇತ್ತೀಚೆಗೆ ಈ ಮಂದಿರಗಳನ್ನು ಅಮೇರಿಕೆಯ ಸರಕಾರವು 
ತನ್ನ ಸ್ವಾರ್ಧೀಕ್ಕೆ ತೆಗೆದುಕೊಂಡಿದೆ. ನ್ಯೂಯಾರ್ಕಿನ ೨೮ ಈಸ್ಟ್‌ 
೨೦ನೇ ಸ್ಟ್ರೀಟ್‌ನಲ್ಲಿರುವ ರೂಸ್‌ವೆಲ್ಬರ ಜನ್ಮಸ್ಥಾನ, ಅವರ ಕುರಿತಾದ ಅನೇಕ 
ವಸ್ತುಗಳನ್ನು ಒಳಗೊಂಡು ಅವರ ಕಾಲದ ಅಮೇರಿಕೆಯ ಸರ್ವಾಂಗೀಣ 
ಇತಿಹಾಸದ ಮೇಲೆ ಢಾಳವಾಗಿ ಬೆಳಕು ಚೆಲ್ಲುತ್ತದೆ. 


ದೇಶದ ಅಭಿವೃದ್ಧಿಗೆ ದುಡಿದು ರಾಷ್ಟ್ರೀಯತೆಯ ಬುನಾದಿ ಹಾಕಿ, 
ಸ್ವಾಭಿವಾಾನೀ ರಾಷ್ಟ್ರವೊಂದನ್ನೂ ಕಟ್ಟಿದ ಇಂತಹ ಮಹನೀಯರ ನನಪನ್ನು 
ಗಳಿಸಿಕೊಂಡು ಕ ತಜ್ಞತೆ ತೋರೂವುವೂ ರಾಷಿ ಪ್ರೀಯ ಧರ್ಮವೆನಿಸುತ್ತದೆ. 

೧೯೦೧ ರಿಂದ ೧೯೦೯ ರವರೆಗೆ ಅಮೇರಿಕೆಯ ಅಧ್ಯಕ್ಷರಾಗಿ ಅವರು 
ತೋರಿದ ಧೀರತೆ. ದೂರದೃಷ್ಟಿ ಇಲ್ಲಿರುವ ಅನೇಕ ವಿಷಯಗಳ ಮೂಲಕ 
ವ್ಯಕ್ತವಾಗುತ್ತದೆ. ರೂಸ್‌ವೆಲ್ಟ್‌ರು ಅಧ್ಯಕ್ಷ ಪದವಿಯಿಂದ ವಿರಮಿಸಿದ 
ಮೇಲೆ ಪುಸ್ತಕ ಬರೆದರು. ಆಫ್ರಿಕೆಯಲ್ಲಿ ಬ್ರೆಜಿಲ್‌ನಲ್ಲಿ ಬೇಟೆಯಾದರು' 
ಆಕ್ಸ್‌ಫರ್ಡ್‌ ಮುಂತಾದ ವಿಶ್ವವಿದ್ಯಾಲಯಗಳಲ್ಲಿ ಉಪನ್ಮಾಸ ವಣಡಿದರು, 


ಅಮೇರಿಕ - ಬಂಗಾರದ ಜಿಂಕೆಯ ಹಿಂದೆ ೯೩ 


ನೊಬೆಲ್‌ ಪ್ರೈಸ್‌ ಗಳಿಸಿದರು. ಹೀಗೆ ಹಲವಿಧವಾಗಿ ಈ ದೊಡ್ಡ ಜೀವ 
ತನ್ನ ಕೊನೆಯ ಗಳಿಗೆಯ ತನಕ ದೇಶಕ್ಕಾಗಿ ಹೋರಾಡುತ್ತಲೇ ಇತ್ತು. 
ಇವರ ಶ್ರೀಮತಿ ಎಲಿನಾ ರೂಸ್‌ವೆಲ್ಟ್‌ ಅವರು ತಮ್ಮ ಕೊನೆಗಾಲ(೧೯೪೮) 
ದವರೆಗೆ ವತಾನವನ ಮೂಲಭೂತ ಹಕ್ಕುಗಳಿಗಾಗಿ ಹೋರಾಡುತ್ತಲೇ 
ಇದ್ದರು. 

ಹೊರದೇಶದಿಂದ ಬರುವ ಪ್ರವಾಸಿಗರಿಗೆ ಮತ್ತು ದೇಶದ ಮುಂದಿನ 
ನಾಗರಿಕರಾದ ಮಕ್ಕಳಿಗೆ ಇತಿಹಾಸದ ಪ್ರಭಾವೀ ಪಾಠನನ್ನು ಇಂತಹ 
ಸ್ಮಾರಕ ಭವನಗಳಿಂದ ಕೊಡಬಹುದೆನಿಸುತ್ತದೆ, ಪುಣೆಯಲ್ಲಿ ಶ್ರೀ ಲೋಕವಕಾನ್ಕರ 
ಮನೆ, ವೀರ ಸಾವರ್ಕರರ ಮನೆ, ಬೆಂಗಳೂರಿನಲ್ಲಿ ವಿಶ್ವೇಶ್ವರಯ್ಯನವರ 
ಮನೆ, ಅ.ನ.ಕೃ. ಮನೆ ಮದರಾಸಿನಲ್ಲಿ ಸತ್ಮ ಮೂರ್ತಿಯನರ ಮನೆ, 
ಆಂಧ್ರದಲ್ಲಿ ಪ್ಲ ; ಕಾಶಂ ಆಗಲೀ ವೀರೇಶಲಿಂಗಂ Ss ಆವರ ಮನೆಯಾಗಲೀ 
ರಕ್ಷಿಸಲ್ಪಟ್ಟು ಬೋಧಕನಾಗಿ ಉಳಿದರೆ ಅದಷ್ಟು ಹಿತವಾದೀತು ? 


ಇಲ್ಲಿಯ ವಾಡರ್‌್ನಿ ಆರ್ಟ್‌ ಮ್ಯೂಸಿಯೆಂ ಏಕಮೇವಾದ್ವಿ ತೀಯ 
ವಾಗಿದೆ. 


ಪ್ರಪಂಚದ ಎಲ್ಲಾ ಕಡೆಯಿಂದ ಅಮೂಲ್ಯ ಶಿಲ್ಪ, ವರ್ಣಚಿತ್ರ ಮತ್ತು 
ಲೋಹತಶಿಲ್ಪಗಳನ್ನು ಕಲೆಹಾಕಿದ ಶ್ರೀಮಂತ ರಾಕ್‌ಫೆಲ್ಲರ್‌ ಅಂತಹ ಮಹ 
ನೀಯರ ಸಂಗ್ರಹಗಳಿಂದ ಈ ಮ್ಯೂಜಿಯಂ ತುಂಬಿದೆ. ಈ ಮ್ಯೂಜಿಯಂನ 
ಪಾತಾಳಗೃಹದಲ್ಲಿ ಸಿನೇವಕಾ ಇದೆ, ಮ್ಯೂಜಿಯಂ ನೋಡುಗರಿಗೆ. ಪುಕ್ಕಟೆ 
ಯಾಗಿ ಹಳೆಗಾಲದ ಅತ್ಯುತ್ತಮ ಚಿತ್ರಗಳನ್ನು ಎಲ್ಲ ಕಡೆಯಿಂದ ತರಿಸಿ 
ಪ್ರತಿನಿತ್ಯ ಕೆಲ ನಿರ್ದಿಷ್ಟ ಸಮಯದಲ್ಲಿ ತೋರಿಸುತ್ತಾರೆ. ಅದೇ ಪಾತಾಳ 
ಗೃಹದಲ್ಲಿ ಪ್ರಸಿದ್ಧ ಕಲಾವಿದರ ಏಕವ್ಯಕಿ, ಪ್ರದರ್ಶನಗಳನು ಏರ್ಪಡಿಸುತ್ತಾರೆ. 
ಸದ್ಯ ಹಾಲಿವುಡ್‌ ಸಿನಿವಕಾ ರಂಗದ ಹೆಸರಾಂತ ತಾ ರೆ ಕ್ಯಾಥರೀನ್‌ ಹೆಪ್‌ 
ಬರ್ನ್ಗಳ ಸುವಕಾರು ನಲವತ್ತು ವರ್ಷಗಳ ಕಲಾಜೀವನದ ಚಿತ್ರಮಯ ಪ್ರದ 
ರ್ಶನವಿತ್ತು. ಕಲೆಯನ್ನೂ ಕಲಾವಿದರನ್ನೂ ಗೌರವಿಸುವ ಈ ಪರಿಪಾಠ 
ಎಲ್ಲಾದರೂ ಅನುಕರಣೀಯ. ಮೇಲಿನ ಅಂತಸ್ತುಗಳಲ್ಲಿ ತೈಲವರ್ಣಚಿತ್ರ 
ಜಲವರ್ಣ ಚಿತ್ರ, ಫೋಟೋಗ್ರಫಿ, ಶಿಲಾಶಿಲ್ಪ, ಲೋಹತಶಿಲ್ಲ, ಕಾಷ್ಮಶಿಲ್ಲ, 
ಇತ್ಮಾದಿ ಗ್ಯಾಲರಿಗಳಿವೆ. ಶಿಲ್ಪದ ಬಯಲು ವಸ್ತುಸಂಗ್ರಹಾಲಯ ಅಪೂರ್ವ 


೯೪ “ಬಹುರೂಪಾ ವಸುಂಧರಾ .' 


ವಾಗಿದೆ. ಫ್ರಾನ್ಸಿನ ಅಪೂರ್ವ ಶಿಲ್ಪಿ, ರೋಡಿನ್‌ ನಿರ್ಮಿಸಿದ ಲೇಖಕ 
ಬಾಲ್‌ಜಾಕ್‌ನ ವಿಗ್ರಹ ಮರಿಯಲಾರೆಮದು. ಇಲ್ಲಿರುವ ಪಿಕಾಸೋ, ಹೆನ್ರಿ 
ಮೂರ್‌, ಅಲೆಕ್ಸಾಂಡರ್‌ ಮತ್ತಿತರರ ಶಿಲ್ಪಗಳು, ಎಂದಿಗಾದರೂ ಆಧುನಿಕ 
ಕಲೆಯ ಮತ್ತು ಕಲಾತಂತ್ರದ ಮಾದರಿಗಳಾಗಿವೆ. ಇಲ್ಲಿಯ ಆಕರ್ಷಣೀಯ 
ವಿಭಾಗವೆಂದರೆ ಬರಲಿರುವ ಫರ್ನಿಚರ್‌, ಯಂತ್ರ ಬಳಕೆಯ ಅನೇಕ ವಸ್ತು 
ಗಳ ಆಕರ್ಷಣೀಯ ವಣಾದರಿಗಳು. 

ನಟನೆ ಮತ್ತು ನಾಟ್ಮಕಲೆಯ ಅನೇಕ ವಿಧಾನಗಳ ಅಭಿವೃದ್ಧಿಗೆ 
` ಅನುಕೂಲವಾಗುವಂತೆ ನಿರ್ಮಿತವಾದ ನಾಟ್ಕಮಂದಿರ ಗೂಚ್ಛ-ಲಿಂಕನ್‌ ಕೇಂದ್ರ, 
ಈ ಕೇಂದ್ರದ ಸ್ಥೂರ್ತಿ ಅಬ್ರಾಹಂ ಲಿಂಕನ್‌ ಅಲ್ಲ, ನ್ಯೂಯಾರ್ಕಿನ ಕಲಾ 
ಪ್ರೇವಿತಿ ಶ್ರೀಮಂತ ಲಿಂಕನ್‌, ಇಲ್ಲಿ ಅಪೇರಾ, ಬ್ಯಾಲೆ, ಡ್ಯಾನ್ಸ್‌, ಡ್ರಾಮಾ 
ಗಳಿಗಾಗಿ ಪ್ರತ್ಯೇಕ ಮಂದಿರಗಳಿವೆ. ಮಂದಿರ ತಂತ್ರದಲ್ಲಿ ಅಲಂಕಾರದಲ್ಲಿ 
ಒಂದನ್ನೊಂದು ವೂರಿಸಿವೆ. ಆಸ್ಟ್ರಿಯಾ ದೇಶದವರು ನೀಡಿರುವ ಸ್ಫಟಿಕ 
ನಿರ್ಮಿತ ಷಾಂಡೆಲಿಯರ್‌ ಈ ಮಂದಿರಗಳ ವಿಶೇಷ ಅಲಂಕಾರ. ಇಲ್ಲಿಯ 
ನಾಟಕಮಂದಿರದ ಸಂಘದವರು ಪ್ರತಿ ವರ್ಷ ಇಪತ್ತು ವಾರಗಳವರಗೆ 
ಪ್ರದರ್ಶನ ನೀಡುತ್ತಾರೆ, ಅನೇಕ ವಾರಗಳ ಮುಂಚೆಯೇ ಟಕೆಟುಗಳು 
ಭರ್ತಿ ಮಾರಾಟವಾಗುತ್ತವೆ. ಪ್ರಪಂಚ ಪ್ರಸಿದ್ದ ನಾಟಕಮಂದಿರ ಬ್ರಾಡ್ಜೇಗೆ 
ಇಲಿಂದ ಕಲಾವಿದರು ತಯಾರಾಗುತ್ತಾರೆ. ಈ ಮಂದಿರಗಳ ಮಧ್ಯೆ ಇರುವ 
ಕಾರಂಜಿಗಳ ಗುಚ್ಚ ಎಂಟು ಅಡಿಗಳಿಂದ ಎಂಭತ್ತು ಆಡಿಗಳವರೆಗೆ ಜಿಗಿಯ 
ಬಲ್ಲುದು. ಈ ಮಂದಿರಗಳ ಒಳಶೃಂಗಾರ ಸಾಟಿಯಿಲ್ಲದುದು. ಆವರಣ 
ಗಳಲ್ಲಿರುವ ಕಲಾಕೃತಿಗಳು ಅಸೂಯಿ ಪಡುವಂತಿವೆ, 

ಪ್ರಪಂಚದಲ್ಲಿಯೇ ಅತಿ ಎತ್ತರವಾದ ಕಟ್ಟಡ ಎಂಪೈರ್‌ ಸ್ಟೇಟ್‌ 
ಬಿಲ್ಲಿಂಗ್‌. ೧೦೨ ಅಂತಸ್ತುಗಳ ಈ ಕಟ್ಟಚವನ್ನು ವೂರಿಸುವ ಕಟ್ಟಡ 
ಸದ್ಯ ಪ್ರಪಂಚದಲ್ಲಿ ಎಲ್ಲಿಯೂ ಇಲ್ಲ. ಇನ್ನು ಐದು ವರ್ಷಗಳಲ್ಲಿ ತಯಾ 
ರಾಗುವ ಇಂಟಿರ್‌ನ್ಯಾಷನಲ” ಟ್ರೀಡ್‌ ಸೆಂಟರ್‌ ಇದೇ ಪಟ್ಟಣದಲ್ಲಿದ್ದು 
ಪ್ರಪಂಚದ ಅತ್ಯುನ್ನತ ಸೌಧವೆಂದು ಹೆಸರನ್ನೂ ಗಳಿಸಲಿದೆ. ಅದರಲ್ಲಿ ೧೦೦ 
ಅಂತಸ್ತುಗಳಿರುತ್ತವೆ, ಎಂಪೈರ್‌ ಸ್ಟೇಟ್‌ ಬಿಲ್ಲಿಂಗ್‌ ನೋಡಲು ಬರುವ 
ಪ್ರವಾಸಿಗರಿಂದ ಸಾವಿರಾರು ಕೋಟಿ ಡಾಲರು ಆದಾಯವಿದೆ. ಕಟ್ಟಡದ 


ಮೋರಿಕ : ಬಂಗಾರದ ಜಿಂಕೆಯ ಹಿಂದೆ ೯೫ 


ತುದಿಯಲ್ಲಿ ನಿಂತು ದೈತ್ಯನ ವರವಾದ ನಗರವನ್ನು, ವಕ್ಕಾನ್‌ಹಟನ್‌ ದ್ವೀಪ 
ವನ್ನು ಸುತ್ತುವರಿದು ಭೋರ್ಗರೆವ ಹಡ್ಸನ್‌ ನದಿಯನ್ನು, ಕಿರಿದಾಗಿ ಕಂಗೊಳಿ 
ಸುವ ಸ್ವಾತಂತ್ರ್ಯ ಶಿಲ್ಪವನ್ನು ಕಂಡಾಗ ಮನಸ್ಸು ಬೆಕ್ಕಸಬೆರಗಾಗುವುದು- 
ಪ್ರಪಂಚದ ಅತಿ : ಎತ್ತರವಾದ ಮಾಳಿಗೆಯ ಮೇಲೆ ನಿಂತು ಯೋಚಿಸಿದಾಗ 
ಅದೊಂದು ನಿಜಕ್ಕೂ ಅವಿಸ್ಮರಣೀಯ ಅನುಭವವೆಂದು ಎನಿಸುತ್ತದೆ. 
ನ್ಯೂಯಾರ್ಕ್‌ನ ಸಂದರ್ಶಕರಿಗೆ ನೋಡಿಯೇ ತೀರಬೇಕಾದ ಪವಿತ್ರ 
ಯಾತ್ರಾಸ್ಥಳ ಸಂಂಯಖಕ್ಕ ರಾಷ್ಟ್ರ ಸಂಸ್ಥೆ. ಇಲ್ಲಿಯ ಕಛೇರಿಗಳು, ಸಭಾ 
ಭವನಗಳು, ಅತ್ಯಾಧುನಿಕ ಅನುಕೂಲಗಳು ಯಾವ ಭೇದಭಾವವೂ ಇಲ್ಲದೆ 
ವಠಾನವರೆಲ್ಲ ಸಮಾನರೆಂಬ ಉದ್ದಾರಕ ಭಾವದ ಸೂತ್ರವನ್ನು ಕಂಡಾಗ, 
ಜಗತ್ತಿನ ಏಳ್ಗೆ  ಸಂಯುಕ್ತರಾಷ್ಠ ಸೈ ಸಂಸ್ಥೆಯಿಂದಲೇ ಸಾಧ್ಯ ಎಂಬುದು 
ಖಚಿತವಾಗುತ್ತದೆ. ಸಣ್ಣ ದೊಡ್ಡ ಎಲ್ಲಾ ರಾಷ್ಟ್ರಗಳ ಲಾಂಛನ ಧ್ವಜಗಳೂ 
ಸವಕಾನ ಮಟ್ಟದಲ್ಲಿ ಹಾರುವುದನ್ನು ಕಂಡಾಗ ಉಂಟಾಗುವ ತೃಪ್ತ ; 
ಸಕಲ ದೇಶಗಳೂ ಸೇರಿ ಭವನಗಳೆನ್ನು ಸಹಕಾರ ಸಂತೋಷದಿಂದ ಸಿಂಗರಿಸುವು 
ದನ್ನು ಕಂಡುಗ ಪಡೆವ ತೃಪ್ತಿ ; ರಷ್ಯವಂತಹ ಕಮ್ಮುನಿಸ್ಟ್‌ ರಾಷ್ಟ್ರ, ನಮ್ಮ 
ಕರವಾಲಗಳ ಕತ್ತರಿಸಿ ನೇಗಿಲಗಳ .ವರಾಡೋಣ ಎಂಬ ಆದರ್ಶ ಶಿಲ್ಪ 
ವನ್ನು ನಿರ್ಮಿಸಿದುದನ್ನು ಕಂಡಾಗ ಸ್ಫುರಿಸುವ ಸವಕಾಧಾನ ಎಲ್ಲಿಯೂ 
ದೊರೆಯದು. ನ್ಯೂಯಾರ್ಕ್‌ ನಗರದ ಹಿಪ್ಪೀ ಜನರ ಕೇಂದ್ರ ಗ್ರೀನ್‌ವಿಚ್‌ 
ವಿಲೇಜ್‌, ಈ ವಿಸ್ತರಣದ ಬೀದಿಗಳಲ್ಲಿ ಹಿಪ್ಪಿಗಳಿಗೆ ಬೇಕಾಗುವ ಸುಧನಗಳ 
ಅಂಗಡಿಗಳಿವೆ, ಇಲ್ಲಿ ಎಲ್ಲ ದೇಶದ ಅಡಿಗೆ ಉಣಬಡಿಸುವ ಸುಲಭ ದರದ 
ಹೋಟಲುಗಳಿವೆ. ಹೆಣ್ಣು ಗಂಡಿನ ಸಂಬಂಧವನ್ನು ಕುರಿತು ತೋರಿಸುವ 
ನಾಗರಿಕ ಸವಕಾಜ ಅಸಹ್ಯವೆಂದು ಕರೆವ ಕೀಳು ಸಿನಿವಾಗಳು, ಹಿಪ್ಪೀ ಕಲಾ 
ವಿದರ ಅಂಗಡಿಗಳು ಮತ್ತು ಹಿಪ್ಪಿಗಳ ಬಿಡಾರಗಳೂ ಇವೆ. ವಾಷಿಂಗ್‌ಟನ್‌ 
ಸ್ಮಾರಕ ಚೌಕದಲ್ಲಿ, ಕಾಲುದಾರಿಗಳಲ್ಲಿ, ಮನೆಗಳ ಮೆಟ್ಟಲುಗಳ ಮೇಲೆ ಎಲ್ಲಿ 
ಬೇಕಾದರಲ್ಲಿ ಹಿಪ್ಪಿಗಳೂ ನೀಗ್ರೋಗಳೂ ಆನಂದದಿಂದ ಸಮಯದ ಬಾಧೆ 
ಯಿಲ್ಲದೆ ಕಾಲ ಕಳೆಯುತ್ತಾರೆ, ಹತ್ತು ಡಾಲರ್‌ ಸಂಪಾದಿಸುವುದಕ್ಕೂಗಿ 
ಕಳವು, ಖೂನಿ, ಸುಲಿಗೆ ವಣಡುತ್ತಾರೆ. ಹುಡುಗಿಯರು ಏಕಾಕಿಯಾಗಿ 
ಸಿಕ್ಕರೆ ವಕಾನ ತೆಗೆಯುತ್ತಾರೆ. ಮಕ್ಕಳನ್ನು ಕದ್ದು ತಂದೆತಾಯಿಗಳಿಂದ 


1 


ಕಿ "ಬಹುರೂಪಾ ವಸುಂಧರಾ... 


ಸುಲಿಗೆ ಮಾಡುತ್ತಾರೆ. ಪೋಲಿಸರಿಗೆ ಇದೊಂದು. ದೊಡ್ಡ ಸಮಸ್ಯೆ. 
ಒಬ್ಬರನ್ನು ಬಂಧಿಸಿದರೆ ನೂರಾರು ಜನ ನಮ್ಮನ್ನೂ ಕರೆದೊಯ್‌, 


ಕರೆದೊಯ್‌ ಎಂದು ಬೊಬ್ಬಿಡುತ್ತಾರೆ ಮತ್ತು ಬೇಡಿ ಹಾಕಿಕೊಳ್ಳಲು ಕೈ 


ಯೊಡ್ಡುತ್ತಾರೆ, ಭಯಂಕರ ಆನಂದ ತತ್ವದ ಭಯಂಕರ ಕಾಡುಪ್ರಾಣ 
ಗಳಂತೆ ಗಡ್ಡ ಮಿಾಾಸೆ ಖಮಟು ವಾಸನೆ ಹರಿದ ಚಲ್ಲಣಗಳಿಂದ ಓಡಾಡುವ 
ಜನರಿಂದ ತುಂಬಿದ ಈ ವಿಸ್ತರಣ ಇಪ್ಪತ್ತೊಂದನೇ ಶತವಕಾನದ ಪ್ರಪಂಚಕ್ಕೆ 
ಬೆಳಕಿಂಡಿಯೆಂದು ಹೇಳಲಾಗುತ್ತದೆ, 


ಸರ್ಕಲ್‌ ಲೈನ್‌ನವರ ಹಡ್ಸನ್‌ ನದಿ ವಿಹುರದಲ್ಲಿ ವಕ್ಕಾನ್‌ಹಟನ್‌ದ್ವೀಪ 
ವನ್ನು ಸುತ್ತುಹಾಕಿದೆವು, ಫ್ರೆಂಚ್‌ ಕಲಾವಿದರಿಂದ ನಿರ್ಮಿಸಲ್ಪಟ್ಟ ಫ್ರೆಂಚ್‌ ಜನ 
ತೆಯ ಪ್ರೀತಿ ವಿಶ್ವಾಸಗಳ ಉಡುಗೊರೆಯೆಂದು ನೀಡಲ್ಪಟ್ಟ ಬೃಹತ್ತಾದ 
ಸ್ವಾತಂತ್ರ್ಯ ಪ್ರತಿಮೆ ಪ್ರತ್ಯೇಕ ದ್ವೀಪದಲ್ಲಿದೆ. ಗಂಭೀರವಾಗಿ ಮತ್ತು ಅರ್ಥ 
ಮಯ ರೀತಿಯಲ್ಲಿ ಈ ಪ್ರತಿಮೆ ಅಮೇರಿಕೆಯ ಆತ್ಮದ ಆಕಾಂಕ್ಷೆಯನ್ನು ತೋರಿ 
ಸುತ್ತದೆ. 

ನ್ಕೂಯಾರ್ಕಿನ ಹೃದಯದಂತಿರುವ ವಕ್ಕಾನ್‌ಹಟನ್‌ ದ್ವೀಪವನ್ನು 
ಸುತ್ಕುವರಿದಾಗ ಕಂಡುಬರುವ ಭಾರೀ ಬಂದರುಗಳು, ಸಂಸ್ಥೆಗಳು, ಯಾಂಕೀ 
ಸ್ಪೇಡಿಯಂ ಮತ್ತಿತರ ಅಮೇರಿಕೆಯ ಅಭಿ-ಕಾನ ಸೌಧಗಳು, ಕೊಲಂಬಿಯಾ, 
ನ್ಯೂಯಾರ್ಕ್‌ ಮುಂತಾದ ವಿಶ್ವವಿದ್ಯಾಲಯಗಳು, ಯುಕ್ತ ರಾಷ ಸಂಸ್ಥೆ, 
ಇತರ ಸಂಸ್ಥೆಗಳು, ವಕಾರಥಾನಿನ ರಮ್ಯ ಚಲಚ್ಚಿತ್ರದಂತೆ ಹಾಯ್ದು ಕಣ್ಮರೆ 
ಯಾಗುಿತ್ತವೆ. ಈ. ಚಿಕ್ಕ ಹಡಗದಲ್ಲಿ ನಡೆವ ಅಂತಃಕರಣದಾಟ ಪ್ರೇಮ 


ಸಲ್ಲಾಪ, ಗೇಲಿ ಮತ್ತು ಮಕ್ಕಳ ಗಡಿಬಿಡಿ ಆನುಭವಯೋಗ ವಾದುವು. 
ನ್ಯೂಯಾರ್ಕ್‌ ನಗರದ ಮತ್ತು ಜೀವನದ ಇತಿಹಾಸ-ನ್ನು ಸಿಟಿ 
ಆಫ್‌ ನ್ಕೂಯಾರ ಮ್ಯೂಸಿಯೆಂನಲ್ಲಿ ಕಾಣುತ್ತೇವೆ. ನೂರಾರು ವರ್ಷ 
ಗಳ ಹಿಂದಿನ ವಾಲ್‌ಸ್ಟೀಟ್‌ ಅಕ್ಕಸಾಲಿಗನ ಬಜಾರು, ಆಗಿನ ಮನೆಗಳ ಒಳ 
ವ್ಯವಸ್ಥೆ, ಕಾಲಾಂತರದಲ್ಲಿ ನ್ಯೂಯಾರ್ಕ್‌ನಲ್ಲಿ ನಡೆದ ಕದನಗಳೂ ಆಗ್ನಿ ಪ್ರವಾ 
ದಗಳೂ ವಿಶೇಷ ಸವರಾರಂಭಗಳೂ ವಿವಿಧ ಸ್ಥಳಗಳಲ್ಲಿ ದೈತ್ಯಾಕಾರಕ್ಕೆ ಬೆಳೆದು 


ನಿಂತ ನ್ಯೂಯಾರ್ಕ್‌ ಪಟ್ಟಣದ ಕರುಣಭರಿತ ಮತ್ತು ಕಷ್ಟಮಯ ಕತೆ ಇಲ್ಲಿದೆ. 


ಅಮೇರಿಕ : ಬಂಗಾರದ ಜಿಂಕೆಯ ಹಿಂದೆ ೯೭ 


ಈ ಮ್ಯೂಜಿಯಂನ ಎದುರಿಗಿರುವ ಸೆಂಟ್ರಲ್‌ ಪಾರ್ಕ್‌ ಮತ್ತು ಅಕ್ಕ 
ಪಕ್ಕದ ವಿಸ್ತರಣ ನ್ಯೂಯಾರ್ಕ್‌ ನಗರದ ವಿವಿಧ ಜನಾಂಗಗಳ ಕೈಯಲ್ಲಿ 
ಪಡೆಯುತ್ತಿರುವ ಯಾತನೆಯನ್ನು ತೋರಿಸುತ್ತವೆ, ಇಲ್ಲಿ ವಾಸಿಸುವ ನೀಗ್ರೋ 
ಗಳು ಇಲ್ಲಿಯ ರ್ಸಾವಜನಿಕ ಮತ್ತು ಸಂತ ಜಾಗಗಳನ್ನು ಅತ್ಯಂತ ಅಸ್ವಚ್ಛ 
ವಾತಾವರಣದಲ್ಲಿ ಇಟ್ಟಿರುತ್ತಾರೆ, ಮನೆಯ ಕಟ್ಟೆಗಳ ಮೇಲೆ ರಸ್ತೆ ಚೌಕ 
ಗಳಲ್ಲಿ ಕುಳಿತು ನಾಲ್ಕಾರು ಜನ ಸೇರಿ ಮದ್ಯಪಾನ ವರಾಡುತ್ತಾರೆ. ಸವ 
ಯಕ್ಕೆ ಬೆಲೆ ಕೊಡದೆ ನಿರಂತರ ಹರಟೆ ಹೊಡೆಯುತ್ತಾರೆ. ಪಾರ್ಕುಗಳಂತೂ 


ಭೀಕರವಾಗಿವೆ. ಮುದುಕಿಯರು, ಹರೆಯದವರ ಏಕಾಕಿಹಕಾಗಿ ದೊರೆತರೆ 
ಅವರ ವರಾನ ಪೂಣ ಉಳಿಯುವ ಸಂಭವವಿಲ್ಲ. ಪಾರ್ಕುಗಳ ಬೆಂಚಿನ 


ಮೇಲೆ ಹುಲ್ಲು ಹಾಸಿನಮೇಲೆ ವಿಪರೀತ ಗಲೀಜು ವರಾಡುತ್ತಾರೆ. ಈ ಎಡೆ 
ಗಳಲ್ಲಿ ಒಂದು ರೀತಿಯ ಭಯಮಿಶ್ರಿತ ವಾತಾವರಣ ಆವರಿಸುತ್ತದೆ. ನೀಗ್ರೊ, 
ಸುಮಸ್ಕೆಯ ನಿವಾವರಣೆಗೆ ಪರಸ್ಪರ ಮದುವೆಗಳೇ ಸಾಧನವೆಂದು ಹೇಳ 
ಬಹುದು. ಅನೇಕ ಶ್ವೇಶಕನ್ಯೆಯರು ಕಪ್ಪುಯುವಕರನ್ನು, ಕಪ್ಪು ಕನ್ಮೆಯ 
ರನ್ನು ಶ್ವೇತ ಯುವಕರೂ ಮದುವೆಯಾಗುತ್ತಿರುವುದು ಸಂತೋಷದ ಸಂಗತಿಃ 
ಕಪ್ಪು ಜನರಲ್ಲಿ ಅಡಗಿರುವ ಕಲಾತ್ಮಕತೆ, ಹುಟ್ಟು ಜೀವನ ರಸಿಕತೆ 
ಮತ್ತು ಬಿಳಿಯರಲ್ಲಿ ಅಳವಟ್ಟಿರುವ ನಾಗರಿಕ ಸಂಸ್ಕಾರ ಪರಸ್ಪರ ಪೂರಕವಾಗಿ 
ಬೆಳೆದು ನವ್ಯ ಅಮೇರಿಕೆಗೆ ಶಕ್ತಿಯುತ ನವಸಂತಾನವನ್ನು ಪ್ರಸಾರಿಸಬಹುದು, 

ಇಲ್ಲಿ ಸದ್ಯ ಜನರಂಜಕವಾಗಿ ನಡೆಯುತ್ತಿರುವ ನಾಟಕದ ಹೆಸರು 
“ಓಹ್‌ ಕಲ್ಕತ್ತಾ”, ಈ ನಗ್ನ ದೃಶ್ಯಗಳ ನವ್ಮನಾಟಕಕ್ಕೂ ಕಲ್ಕತ್ತೆಯ ಹೆಸರಿಗೂ 
ಸಂಬಂಧವೇ ಇಲ್ಲ. ನಾಟಕಕರ್ತ ಸರಿಗಾಗಿ ಹುಡುಕುತ್ತಿದ್ದಾಗ ದುರ 
ದೃಷ್ಟವಶಾತ್‌, ಭ್ವನಿಯುಕ್ತವಾಗಿ ಕಂಡ "ಕಲ್ಕತ್ತೆ ' ನಾಟಕಕ್ಕೆ ಶಿರೋನಾಮೆ 
ಯಾಯಿತು, 

ನ್ಯೂಯಾರ್ಕಿನ ನಮ್ಮ ಜೀವನದಲ್ಲಿ ನಮಗೆ ಕೊಂಚ ಶಾಂತಿ ನೀಡಿದವರು 
ದರ್ಶನ್‌ ದಂಪತಿಗಳ ಮಕ್ಕಳು. ಕಿರಿಯ ಮಗು ರವೊನಾ ಮತ್ತು 
ಶೀಲಾ ಮನೆಯಲ್ಲಿ ಮಕ್ಕಳನ್ನು ಬಿಟ್ಟು ದೂಕನ ನಾಡಿಗೆ ಬಂದ ನಮಗೆ 
ಮನೆಯಿಂದ ದೂರದ ಮನೆಯೊಂದನ್ನು ತೋರಿದರು. ಲಲ್ಲೆ ಮಾತುಗಳಿಂದ 
ತುಂಟಾಟಗಳಿಂದ ಮತ್ತು ಮಕ್ಕಳಾಟಿಕೆಯಿಂದ ಮುಗ್ಧ ಪ್ರೇಮದಿಂದ ಅಂತಃ 


೯೮ "ಬಹುರೂಪಾ ವಸುಂಧರಾ _? 


ಕರಣವನ್ನು ಕಲಕಿನರು ಈ ಎಳೆಯರು. ಒಂದು ದಿನ ರಾತ್ರಿ ಸುತ್ತಾಡಿ 
ಮರಳಿ ಮನೆಗೆ ಬರುವಾಗ ಪಾರವೇ ವಿಲೇಜಿನಲ್ಲಿ ನಮಗೆ ದಾರಿ ತಪ್ಪಿತು. 


. ಹಾದಿಯಲ್ಲಿ ಎದುರಾದ ಮಹನೀಯರೊಬ್ಬರು ಭಾರತೀಯ ನಿವಾಸಿಯೋರ್ವನ 


ಮನೆಗೆ ಕರೆದೊಯ್ದರೂ. ಆತನ ದಯದಿಂದ ಪಕ್ಕದ ರಸ್ತೆಯಲ್ಲಿಯೇ ಇದ್ದೆ 
ಮನೆ ಸೇರಿದೆವು. ಇಲ್ಲಿ ಮತ್ತು ಯೂರೋಪಿನಲ್ಲಿ ಜನ ತುಂಬಾ ಸಹಾಯಾ 
ಸಕ್ತರು. ಇಂಗ್ಲೆಂಡಿನಲ್ಲಂತೂ ನಾವು ಕೇಳುವುದಕ್ಕಿಂತ ಮುಂಚೆಯೇ ಜನರು 
ನಿಮಗೆ ನೆರವು ಬೇಕೇ ಎನ್ನುತ್ತಿದ್ದರು. ನ್ಯೂಯಾರ್ಕ್‌ ತನ್ನ ರಾಕ್ಷಸಾಕಾರ 
ದಿಂದ ದೈತ್ಯ ಯಂತ್ರಶಕ್ತಿಯಿಂದ, ಆನಂತ ವಕಾನವತೆಯಿಂದ. ನಿರ್ದಯ 
ತೆಯಿಂದ ಮತ್ತು ಶ್ರೀಮಂತಿಕೆಯ ಅಟ್ಟಹಾಸದಿ:ದ ಗವಿವರಾನವನಿಗೆ ಬೇಸರ 
ತಂದ ಕಾವಕಾಸಕ್ತಿಯಿಂದ, ಭೀಕರ ನಿಷ್ಠುರ ವಾಸ್ತವತೆಯಿಂದ, ಅಂತರ 
ರಾಷ್ಟ್ರೀಯತೆಯಿಂದ ಪೌರ್ವಾತ್ಯ ಆಗಂತುಕನನ್ನು ದಂಗುಗೊಳಿಸುತ್ತದೆ. ಗಂಡ 
ಸುತನಕ್ಕೆ ಸವಾಲು. ಹಾಕುತ್ತದೆ. ಸವಾಲನ್ನು ಮೆಟ್ಟಿ ಎದುರಿಸಲು ಸಾಹಸ 
ಮಾಡಿದ ಜನ ನ್ಯೂಯಾರ್ಕಿನ ಭಾಗವಾಗುತ್ತಾರೆ. ಅದರ ಪ್ರೀತಿಗೊಳಗಾಗು 
ತ್ತಾರೆ. 

ಅಮೇರಿಕನ್‌ ಏರ್‌ಲೈನ್ಸ್‌ ಸಾರಿಗೆಯಲ್ಲಿ ಲಾಗ್ವಾರ್ಡಿಯಾದಿಂದ 
ನ್ಯೂಯಾರ್ಕ್‌ ಬಿಡುವಾಗ ನಮಗೆ ತೃಪ್ತಿಯೇನೋ ಆಗಿರಲಿಲ್ಲ. ನಮ್ಮ 
ವಿವರಾನ ವಾಷಿಂಗ್‌ಟನ್‌ ಡಿ.ಸಿ. ಯ ಜಾನ್‌ ಫಾಸ್ಟರ್‌ ಡಲ್ಲೆಸ್‌ ಅಂತರ 
ರಾಷ್ಟ್ರೀಯ ವಿವಕಾನನಿಲ್ಮನೆಯಲ್ಲಿ ಇಳಿದಾಗ ನಮ್ಮ ಮನಸ್ಸು ಇನ್ನೂ 
ನ್ಕೂಯಾರ್ಕಿನ ಅನಂತ ಮುಖಗಳ ಮೆಲಕು ಹಾಕುತ್ತಿತ್ತು. ಇಷ್ಟೊಂದು 
ಜನ ಅಂಥ ಒಂದು ಚಿಕ್ಕ ಪ್ರದೇಶದಲ್ಲಿ ಯಾವುದೇ ರೀತಿಯಲ್ಲಿ ಬದುಕು 
ನಡೆಸಿರುವುದೊಂದೇ ನಿಜವಾದ ವಿಷಯ, ಬದುಕಿನ ರೀತಿಯನ್ನು ಯಾರೂ 
ರೂಪಿಸುವುದಿಲ್ಲ. ನಗರದ ಬೆಳವಣಿಗೆಯ ಘಟ್ಟಗಳು ತನ್ನಷ್ಟಕ್ಕೆ ತಾನು 
ಒಂದು ಜೀವನಧರ್ಮವನ್ನು ನಿರ್ಮಿಸುತ್ತವೆ. ಅದು ಬಿಡುಗಡೆಯಿಲ್ಲದ ಬಂಧನ. 

ವಾಷಿಂಗ್‌ ಟನ್‌ಡಿ.ಸಿ. ; ಅಮೇರಿಕನ್‌ ಏರ್‌ಲೈನ್ಸ್‌ ಕಂಪನಿಯ 
ಈ ಸಾರಿಗೆ ಮೂರು ತಾಸು ತಡವಾಗಿ ವಾಷಿಂಗ್‌ಟನ್‌ ಸೇರಿತು. ಬಹುಶಃ 
ವಿವರಾನದ ಕೊರತೆಯಿಂದಲೋ ಅನಿರೀಕ್ಷಿತ ಪ್ರಯಾಣದುಬ್ಬರದಿಂದಲೋ 
ಏನೋ ಸಮಯಕ್ಕೆ ಸರಿಯಾಗಿ ಈ ಸಾರಿಗೆ ಜರುಗಲಿಲ್ಲ. ವಿವಕಾನ ಏರಿದ 


ಅಮೇರಿಕ : ಬಂಗಾರದ ಜಿಂಕೆಯ ಹಿಂದೆ ೯ 


ಮೇಲೆ ಆ ಅಮಾನುಷ ಶಬ್ದದಲ್ಲಿ ಒಂದು ತಾಸು ಪರ್ಯಂತ ರನ್‌ವೇ ಖಾಲಿ 
ಇಲ್ಲದ ಕಾರಣ ಕಾಯುತ್ತಾ ನಿಲ್ದಾಣದಲ್ಲಿಯೇ ನಿಂತಿದ್ದಂತೂ ಶುದ್ಧವಾದ 
ಹಿಂಸೆ. ವಾಷಿಂಗ್‌ಟನ್ನಿನ ನ್ಯಾಷನಲ್‌ ನಿಲ್ಮನೆಗೆ ಸೇರಬೇಕಾಗಿದ್ದ ನಾವು 
ಅಪರಾತ್ರಿಯಾದ ಕಾರಣ ಅತ್ಯಾಧುನಿಕವಾದ ಡಲ್ಲೆಸ್‌ ಅಂತಾರಾಷ್ಟ್ರೀಯ 
ನಿಲ್ಮನೆಗೆ ಇಳಿದೆವು. ಅಲ್ಲಿಂದ ನಗರದ ಟರ್ಮಿನಲ್‌ಗೆ ತಾಸಿನ ಮೇಲೆ 
ಪಯಣಿಸಿ ನಮ್ಮ ಗಮ್ಮಸ್ಮಾನ ಮಾಂಜರ್‌ ಅನಾಪೊಲೀಸ್‌(1/ ಗಿ721೧೫£೩ 
ANNAPOLIS) ಸೇರುವ ಹೊತ್ತಿಗೆ ವಕಾರನೆಯ ದಿನದ ಪ್ರಸವ 
ನಡೆದಿತ್ತು. 


ಅಬ್ರಹಾಂ ಲಿಂಕನ್‌ಗೆ ದೇಶ ಸಲ್ಲಿಸಿದ ಕೃತಜ್ಞತೆಯ ಕುರುಹಾ ಲಿಂಕನ್‌ 
ಮೆಮೋರಿಯಲ್‌, ೧೮ ಅಡಿ ಎತ್ತರದ ಆಜಾನುಬಾಹು ಶಿಲಾವಿಗ್ರಹ 
ವಿರೋಧಿಯನ್ನು ಮುಣಿಸುತ್ತದೆ. ಒಳಿತಿನ ಅಖಂಡ ಸತ್ತ್ವವನ್ನು ಅಬ್ರಹಾಮನ 
ವರ್ಚಸ್ಸಿನಲ್ಲಿ ಕಾಣುತ್ತೇವೆ. ಅವನ ದಾರಿದೀಪದಂತಹ ' ಮಾತುಗಳನ್ನು 
ಗೋಡೆಯ ಮೇಲೆ ಕೆತ್ತಿದ್ದಾರೆ. ಆ ಮಾತುಗಳ ಹಿಂದಿನ ಸುಸಂಸ್ಕೃತ 
ಹೃದಯ, ದೂರಗಾಮೀ ಭಾವನೆ, ಕಾಲವನ್ನು ಮೆಟ್ಟಿನಿಂತ ಧೀರತೆ ಅಬ್ರ 
ಹಾಮನನ್ನು ಅಮರಗೊಳಿಸಿವೆ. ಸ್ಮಾರಕವನ್ನು ಸುತ್ತುವರಿದ ಮಂಟಪದ 
ಮೇಲುಕುಂಚಿಯನ್ನು ಸಂಯುಕ್ತ ಸಂಸ್ಥಾನದ ೫೧ ರಾಜ್ಯಗಳು ಮರ್ಕಾದೆ 
ತೋರಿ ಎತ್ತಿ ಹಿಡಿದಿವೆ. ಅಬ್ರಹಾಮನ ಎದುರಿಗೆ ನೇರವಾಗಿ ಎರಡು 
ಮೈಲಿನ ಮೇಲಿರುವ ವಾಷಿಂಗ್‌ಟನ್‌ ಕೋನಶಿಲೆ ೨೫೦ ಅಡಿಗಳಿಗೆ ಮೇಲ್ಪಟ್ಟು 
ಎತ್ತರವಾದ ಸುಭದ್ರಗವಾದ ಕುಂದಿಲ್ಲದ ಸ್ತಂಭ. ಈ ಸ್ತಂಭದ ಗರ್ಭದಲ್ಲಿ 
ಅದರ ತುದಿಗೇರಲು ವಿದ್ಯುತ್ತೊಟ್ಟಿಲಿನ ವ್ಯವಸ್ಥೆ ಮಾಡಿದ್ದಾರೆ, ಯಾರೂ 
ಮುಟ್ಟದ ಎತ್ತರಕ್ಕೆ ನಿಮಿರಿ ನಿಂತು, ಹೊಸ ತತ್ತ್ವವನ್ನು, ವಾನುಷ್ಕನ 
ಮೂಲಭೂತ ಸ್ವಾತಂತ್ರ್ಯವನ್ನು ಎತ್ತಿಹಿಡಿದ ಕಾರಣಪುರುಷ ವಾಷಿಂಗ್‌ಟನ್‌ 
ಅಮೇರಿಕೆಯ ಪುಣ್ಯಪುರುಷರಲ್ಲಿ ಅಗ್ರನಾಗಿದ್ದಾನೆ. ಇದರಂತೆ ಅಮೇರಿಕೆಯ 
ಘಟನಾರಚಯಿತ ಮತ್ತು ಸ್ವಾತಂತ್ರ್ಯ ಭಾಷ್ಕಕಾರ ಥಾಮಸ್‌ ಜೆಫರ್‌ಸನ್‌ 
ಹದಿನೆಂಟು ಅಡಿ ಎತ್ತರದ ಶಿಲಾವಿಗ್ರಹದಲ್ಲಿ ನಿಂತು ಅಮೇರಿಕನರಿಗೆ ಸ್ವಾತಂತ್ರ್ಯ 
ರಕ್ಷಣೆಯ ಭಾರವನ್ನು ಮತ್ತೆ ಮತ್ತೆ ಎಚ್ಚರಿಸುತ್ತಿದ್ದಾನೆ, ಫ್ರಾಂಕ್ಲಿನ್‌ 


9 


೧೦೦ “ಬಹುರೂಪಾ ವಸುಂಧರ 


ರೂಸ್‌ವೆಲ್ಟ್‌ರ ಕಾಲದಲ್ಲಿ ಕಟ್ಟಲ್ಪಟ್ಟ ಜೆಫರ್‌ಸನ್‌ ಸ್ಮಾರಕ ಲಿಂಕನ್‌ 
ಸ್ಮಾರಕದ ಮಾದರಿಯದೇ ಆವರೂ ಶಿಲ್ಪವೈಶಿಷ್ಟ,ವನ್ನು ಪಡೆದಿದೆ. 
" ವಾಷಿಂಗ್‌ಟನ್‌ ನಗರದ ಪರಮ ದುಃಖಮಮಯ ಸ್ಥಳವೆಂದರೆ ಆರ್ಲಿಂಗ" ಟನ್‌ 
ಶ್ಲಶಾನ. ಭಗವತ್‌ ಕೃಪೆಯಿಂದ ನಾಡಿನ ಉದ್ದಾರಕ್ಕಾಗಿ ಜನಿಸಿದ ಅಮೂಲ್ಯ 
ನಾಯಕರಾದ ಜಾನ್‌ ಮತ್ತು ರಾಬರ್ಟ್‌ ಕೆನಡಿಯವರ ಸಮಾಧಿಗಳಷ್ಟು 
ದುಃಖ ಮತ್ತು ಸಂತಾಪದಾಯಕ ಸ್ಥಳಗಳು ಪ್ರಪಂಚದಲ್ಲಿ ವಿಗಳವೆಂದೇ 
ಹೇಳಬೇಕಾ. ವಿಶ್ವದ. ಇತಿಹಾಸವನ್ನೇ ಬದಲು ಮಾಡುವ ಚೈತನ್ಯದ 
ದರ್ಶನ ಮಾಡಿಸಿದ್ದ ಈ ನಾಯಕರು ರಾಕ್ಷಸೀ ಶಕ್ತಿಗಳ ಗುಂಡಿಗೆ ಬಲಿಯಾ 
ದದ್ದು ಅಮೇರಿಕೆಯ ಇತಿಹಾಸದಲ್ಲಿ ಅಳಿಸಲಾರದ ಕಲಂಕ ಮತ್ತು ಭರಿಸಲಾರದ 
ನಷ್ಟ. ಅನೇಕ ಆಂತರಿಕ ಮತ್ತು ಅಂತಾರಾಷ್ಟೀಯ ಸಂಕಷ್ಟಗಳ ಮಧ್ಯೆ 
ಬಳಲುತ್ತಿರುವ ಅಮೇರಿಕೆಯಂತಹ ಬಲಿಷ್ಠ ರಾಷ್ಟ್ರಕ್ಕೆ ದೇಶದ ಆತ್ಮ 
ಜ್ಞಾನವುಳ್ಳ ನಾಯಕರು ಬೇಕ್ಕು ಅಂತಹ ನಾಯಕರು ಬಂದರೂ ಅವರನ್ನು 
ಉಳಿಸಿಕೊಳ್ಳಲಾರದೆ ಹೋದುದು ದೊಡ್ಡ ದುರಂತ. ಏರುಂಜವ್ವನದಲ್ಲಿ 
ಪ್ರಕಾಶವಕಾನರಾಗಿ, ಬಳಲಿದ ವಠಾನವರಿಗೆ ಆಶಾಜ್ಕೋತಿಯಾಗಿ ನಭಕ್ಕೇರಿದ್ರ 
ಈ ಪುರುಷೋತ್ತಮರನ್ನು ನೆನೆಸಿ ಕಣ್ಣೀರಿಡದ ಜನಾಂಗವೇ ಇಲ್ಲ, ಇವರ 
ಸಮಾಧಿಯ ಮುಂದೆ ನಿಂತು ಆಶ್ರುತರ್ಪಣ ನೀಡದ ಮನುಜನಿಲ್ಲ. 
ಆರ್ಲಿಂಗ್‌ಟನ್‌ ಶೃಶಾನದಲ್ಲಿ ಇಂಥದೇ ಇನ್ನೂಂದು ಭಾಗ ವಿಯಟ್ನಾಂ 
ವೀರರ ಸವಣಾಧಿಗಳು. ಎಳೆ ಹರೆಯದ ಹೈದರನ್ನು ಬಲವಂತದಿಂದ ಸೈನ್ಯಕ್ಕೆ 
ಸೇರಿಸಿಕೊಂಡು ಅಮಾನುಷ ಹತ್ಯಾಕಾಂಡದಲ್ಲಿ ಬಲಿಕೊಡುತಿ,ರುವುದು 
ಅಮೇರಿಕೆಯ ತಾಯಿಯ ಮಹಾಪಾಪದ ಫಲವೇನು ? ಆರ್ಲಿಂಗ್‌ಟನ್‌ 
ಮಸಣ ಕೆಟ್ಟ ಕನಸಿನ ನಾಡು. 

ಗುರುತಿಲ್ಲದ ಸೈನಿಕನ ಸಮಾಧಿಗೆ ನೀಡುತ್ತಿರುವ ಮರ್ಯಾದ ಲಾಂಛ 
ನೀಯವಾಗಿದೆ. ಇಲ್ಲಿ ನಡೆವ ಗಾರ್ಡ್‌ ಬದಲಾವಣೆ ಇಂಗ್ಲೆಂಡಿನ ಬಕಿಂಗ್ಲಾಂ 
ಪ್ಯಾಲೇಸಿ್‌ನಲ್ಲಿ ನಡೆವ ಗಾರ್ಡ್‌ ಬನಲಾವಣೆಯಷ್ಟು ಆಕರ್ಷಕವಿಲ್ಲ. ಆದರೆ 
ಗಂಭೀರವಾಗಿದೆ. ಹತ್ತಿರದಲ್ಲಿಯೇ ಇರುವ ಇವೋಜಿಮಾ ಮೆರೀನ್‌ ಮೆಮೋ 
ರಿಯಲ್‌ ಎರಡನೆಯ ಪ್ರಪಂಚ ಸಮರದಲ್ಲಿ ಅಮೇರಿಕನ್‌ ವಿಜಯದ 
ಅಂತಿಮ ಘಟ್ಟದ ಹೃದಯಸ್ಪರ್ಶಿ ಸ್ಮಾರಕವಾಗಿದೆ. ' ಇವೋಜಿಮಾ 


ಚಿಮೇರಿಕ : ಬಂಗಾರದ ಜಿಂಕೆಯ ಹಿಂದೆ ೧೦೧ 


(Iwojima) ದ್ವೀಪದ ಮೇಲೆ ಅಳಿದುಳಿದ ಐದಂ ಜನ ಅಮೇರಿಕನ್‌ 
ಯೋಧರು ದೇಶೀಯ ಧ್ವಜವನ್ನು ನಾಟಿದ ಈ ಮಹತ್ತರ ಸನ್ನಿವೇಶ 
ಅವರ ಇತಿಹಾಸದ ಅಪೂರ್ವ ಘಟ್ಟ. ಈ ಐದು ಜನರ ಪೈಕಿ ಒಬ್ಬರಿನ್ನೂ 
ಜೀವಿಸಿರುವುದು ಅಚ್ಚರಿಯ ಮತ್ತು ಅಮೋಘ ಸಂಗತಿ. ಅದರಲ್ಲಿ 
ಒಬ್ಬನಂತೂ ಕಾಳಗದ ಕನಸುಗಳಿಂದಲೇ ಬೆದರಿ ಸತ್ತನಂತೆ. ಪ್ರಪಂಚದಲ್ಲಿ 
ಯೇ ಬಲಿಷ್ಠ ಸೇನೆಯನ್ನು ನಿರ್ವಹಿಸುವ ಮತ್ತು ಪ್ರಪಂಚದ ಭವಿಷ್ಯವನ್ನು 
ಹೆಚ್ಚುಕಡಿಮೆ ನಿರ್ಧರಿಸುವ ಪೆಂಟಗಾನ್‌ ಕಟ್ಟಡ(ಅಮೇರಿಕೆಯ ರಕ್ಷಣಾ: ಖಾತೆ) 
ವನ್ನು ದೂರದಿಂದಲೇ ನೋಡಿದೆವು. 


ಅಮೇರಿಕೆಯ ಅಧ್ಯಕ್ಷನಿವಾಸ ವೈ ಟ್‌ಹೌಸ್‌" ನುಂದರವಾದ ಭವನ. 
ಅದರ ಸುತ್ತಣ ಉದ್ಯಾನ ಎಲ್ಲಕ್ಕಿಂತ ಜಟ ವೈಟ್‌ಹೌಸ್‌ ನೋಡುವ 
ಸಂಭ್ರಮಕ್ಕಾಗಿ ಒಂದು ಫಂಟೆ ಕಾಲ ಕ್ಯೂನಲ್ಲಿ ನತ ಪ್ರವೇಶ ಪಡೆದಾಗ 
ಅವರು ನಮಗೆ ತೋರಿಸಿದ್ದು ಆ ಬೃಹತ್‌ ಭವಂತಿಯ ಕೆಲವೇ ಕೋಣೆ 
ಗಳನ್ನು ವಠಾತ್ರ, ಕೆಂಪುಕೋಣೆ, ಹಸಿರು ಕೋಣೆ, ನೀಲಿಕೋಣೆ ಮತ್ತಾ 
ಹಳದಿ ಕೋಣೆಗಳಲ್ಲಿ ಪ್ರತ್ಯೇಕವಾಗಿ ಆಯಾ ಬಣ್ಣಗಳನ್ನು ವರಾತ್ರವೇ 
ಉಪಯೋಗಿಸಲಾಗಿದೆ. ಇಲ್ಲಿರುವ ಅನೇಕ ಐತಿಹಾಸಿಕ ವಸ್ತುಗಳನ್ನೇ ಆಗಲೀ 
ಪ್ರಮುಖ ವರ್ಣಚಿತ್ರಗಳನ್ನೇ ಆಗಲೀ ಯಾರೂ ಗಮನಿಸುವುದಿಲ್ಲ. ಸುಮ್ಮನೆ 
ಹರಟೆಯಲ್ಲಿ ದಾರಿ ಸಾಗಿಸಿ ವೈಟ್‌ಹೌಸ್‌ ಹೊರಗೆ ಬಂದು ಉಸ್ಸಪ್ಪಾ 
ಈ ಕೆಲಸ ಮುಗಿಯಿತಲ್ಲ, ಎನ್ನುತ್ತಾರೆ, ಅಮೇರಿಕೆಯ ವಿಧಾನಸೌಧ 
(ಕ್ಯಾಪಿಟಾಲ್‌) ನೋಡತಕ್ಕ ಸೌಧ. ನಗರದ ಎತ್ತರದ ದಿಣ್ಣೆಯ ಮೇಲೆ 
ನಿರ್ಮಿತವಾದ ಈ ಕಟ್ಟಡವನ್ನೂ ವೈಟ್‌ಹೌಸ್‌ನ್ನೂ ಕ್ರೂರ ಬ್ರಿಟಿಷ್‌ 
ಅಧಿಕಾರಿಗಳು ಒಮ್ಮೆ ಸುಟ್ಟು ಹಾಕಿದರಂತೆ. ಭದ್ರವಾದ ಬುನಾದಿಯ ಮೇಲೆ 
ಪುನರ್‌ ನಿರ್ಮಿತವಾದ ಕ್ಯಾ ಪಿಟುಲ್‌ನಲ್ಲಿ ಅಮೇರಿಕೆಯ ಕಾಂಗ್ರೆಸ್‌(ಲೋಕಸಭೆ) 
ಮತ್ತು ಸೆನೇಟ್‌ (ರುಜ್ನಸಭೆ)ಸಭಾಭವನಗಳು, ಬೇರೆ ಬೇರೆ ಕಾರ್ಕಾಂಗದ 
ಕಛೇರಿಗಳು ಇವೆ. ಈ ಸಭಾಭವನಗಳು ಅನಾದಿಕಾಲದಿಂದ ಒಂದೇ ರೀತಿಯಲ್ಲಿ 
ಕಾಪಾಡಿಕೊಂಡು ಬರಲ್ಪಟ್ಟಿವೆ, ಕ್ಕಾಪಿಟಾಲ್‌ನ ಕೇಂದ್ರ ಹಾಲ್‌ನಲ್ಲಿ ಪ್ರತಿ 
ಯೊಂದು ಅಂಗರಾಜ್ಯದಿಂದ ಇಬ್ಬರು ವಕಾನನೀಯ ಜನರ ಮೂರ್ತಿಶಿಲ್ಪಗಳಿಗೆ 


೧೦೨ "ಬಹುರೂಪಾ ವಸುಂಧರಾ... 


ಅವಕಾಶ ವಣಾಡಿದ್ದಾರೆ. ಅಲ್ಲದೆ ಅಮೇರಿಕೆಯ ಇತಿಹಾಸದ ಪ್ರಮುಖ ವ್ಯಕ್ತಿ 
ಗಳು ಶಿಲಾರೂಪ ಧರಿಸಿ ನಿಂತಿದ್ದರೆ. ಕಬ್ಬಿಣದಿಂದ ನಿರ್ಮಿತವಾದ ಈ 
ಭವನದ ಕೇಂದ್ರಗೋಲವು ಪ್ರಪಂಚದಲ್ಲಿಯೇ ಮೂರನೆಯದೆಂದು ಅವರ 
ಅಭಿಪ್ರಾಯ. ಈ ಗೋಲವು ನೆತ್ತಿಯ ಮೇಲೆ ಅಮೇರಿಕಾ ದೇವತೆ (೧೮ 
ಅಡಿ ಎತ್ತರವಾದ ವಿಗ್ರಹ) ನಿಂತಿದ್ದಾಳೆ ಈ ದೇವತೆಯ ತಲೆಯ ಮೇಲೆ ಇವರ 
`ಪಾಗು ರೆಡ್‌ ಇಂಡಿಯನ್ನರ ತಲೆಪಾಗಿನಂತೆ ಇರುವ ಕಾರಣ ಆಕೆ ರೆಡ್‌ 
ಇಂಡಿಯನ್‌ ರಾಜಕುವರಿ ಎಂದು ಕೆಲವರ ವಾದ, ಆದರೆ ನಮ್ಮ ಬಸ್‌ 
ಡ್ರೈವರ್‌ನ ಪ್ರಕಾರ ಅದು ರೋಮೆನ್‌ ಹೆಲ್‌ಮೆಟ್‌. ಸರಿ, ನಮಗಂತೂ 
ಆಕೆ ಅಮೇರಿಕಾ ಮಾತೆ. ಈ ಕಟ್ಟಡದಲ್ಲಿ ಮಾಡಿರುವ ಮೊಸಾಯಿಕ್‌ ಮತ್ತಾ 
ಟೈಲ್ಸ್‌ ಕೆಲಸ, ವರ್ಣಚಿತ್ರದ ಕೆಲಸ ಅದ್ದಿತೀಯವೆನಿಸಿದೆ. 

ಈ ಕ್ಮಾಪಿಟಾಲ್‌ ಹಿಲ್‌ ಮೇಲೆ ಒಂದು ಕಡೆ ಸುಪ್ರೀಮ್‌ ಕೋರ್ಟಿನ 
ಕಟ್ಟಡವಿದೆ, ಮತ್ತೊಂದೆಡೆ ಕಾಂಗ್ರೆಸ್‌ನ ಲೈಬ್ರರ್ಕಿ ಷೇಕ್ಸ್‌ಪಿಯರ್‌ ಲೈಬ್ರರಿ 
ಮತ್ತಿತರವಣಖ್ಯ ಕಟ್ಟಡಗಳಿವೆ. ಕಾಂಗ್ರೆಸ್‌ನ ಲೈಬ್ರರಿ ಪ್ರಪಂಚಪ್ರಸಿದ್ಧವಾದು 
ದು. ಇಲ್ಲಿರುವ ಅಗಾಧ ಗ್ರಂಥರಾಶಿ ಬೇರೆಲಿಯೂ ಇಲ್ಲ. ಸದ್ಯ ಆಧುನಿಕ 
ಪ್ರಿಂಟ್ಸ್‌ ವಾಲ್ಟ್‌, ವಿಟ್‌ಮನ್‌, ಜಿಯೋಗ್ರಾಫಿಕಲ್‌ ಮ್ಯಾಗಜೀನ್‌ ಫೊಟೋ 
ಗ್ಯಾಲರಿ ಎಂಬ ಮೂರು ಪ್ರದರ್ಶನಗಳು ನಡೆಯುತ್ತಿದ್ದವು. ಆಧುನಿಕ 


ಪ್ರಿಂಟ್ಸ್‌ ನೋಡಲು ಕಣ್ಣಿಗೆ ನಾನಾ ವಿಧವಾಗಿ ಕಂಡವಷ್ಟೆ, ಇನ್ನು ವಾಲ್ಟ್‌ ವಿಟ್‌ 
ಮನ್‌ನ ಜೀವನ ಮತ್ತು ಸಾಧನೆಯ ಕುರಿತಾದ ಪ್ರದರ್ಶನದಲ್ಲಿ ಅನೇಕ 


ಮಹತ್ವದ ಕಾಗದ ಪತ್ರಗಳೂ ಕುತೂಹಲಕಾರಕ ಸನ್ನಿವೇಶಗಳ ವಿವರಣೆಗಳೂ 
ಶುಭಾಶಯಗಳೂ ನಿಂದನೆ ವಂದನೆಗಳೂ ಇದ್ದವು. ಓರ್ವ ಕವಿಯು ಸಫಲತೆ 
ಯನ್ನು ಪಡೆಯಬೇಕಾದರೆ ದೂರಿ ಹೋಗಬೇಕಾದ ಅನೇಕ ಸ್ತರಗಳನ್ನು ವಿಟ್‌ 
ಮನ್‌ ಜೀವನದಲ್ಲಿ ಕಾಣಬಹುದು. ಜಿಯೋಗ್ರಾಫಿಕಲ್‌ ಮ್ಮಾಗಜೀನ್‌ರವರ 
ಫೊಟೋ ಗ್ಯಾಲರಿಯಲ್ಲಿ ಇರಾನ್‌ನ ಷಾ ಅವರ ಪಟ್ಟಾಭಿಷೇಕದ ಅಟ್ಟಹಾಸ, 
ಅಮೇರಿಕೆಯ ಕಿಂದರಜೋಗಿ ಎಂದು ಹೆಸರು ಪಡೆದಿದ್ದ ರಾಬರ್ಟ್‌ ಕೆನಡಿಯ 
ಚುನಾವಣಾ ಪ್ರಚಾರ, ಅಧ್ಯಕ್ಷ ಜಾನ್‌ಸನ್‌ ಅವರ ಯಾರೂ ಗಮನಿಸದ ಫಳಿಗೆ 
ಗಳು ತುಂಬಾ ಮನಸೆಳೆಯುವಂತಿದ್ದವು. 

ಈ ಲೈಬ್ರರಿಯಲ್ಲಿ ಲಿಂಕನ್‌, ಜೆಫರ್‌ಸನ್‌, ವಾಷಿಂಗ್‌ಟನ್‌ ಅವರಿಗೆ 


ಅಮೇರಿಕ ; ಬಂಗಾರದ ಜಿಂಕೆಯ ಹಿಂದೆ ೧೦೩ 


ಸೇರಿ ದಂತೆ ಆನೇಕ ಕಾಗದಪತ್ರಗಳು, ಸ್ವಾತಿಂತ್ರಘೋಷಣಯ ಮೂಲ ಪ್ರತಿ 
ಮುಂತಾದ ಅಮೂಲ್ಯ ಐತಿಹಾಸಿಕ ಮಹತ್ವದ ಕಾಗದಪತ್ರಗಳೂ ಪ್ರದರ್ಶನಕ್ಕೆ 
ಇವೆ. ಇಲ್ಲಿಯ ರೀಡಿಂಗ್‌ ರೂಮಿನಲ್ಲಿನ ಆಂತಸ್ತಿ ನಿಂದ ಅಮೇರಿಕೆಯ ಮತ್ತಾ 
ಪಶ್ಚಿಮದ ಆನೇಕ ಪ್ರತಿಭಾವಂತ ಕವಿಗಳೂ ವಿಜ್ಞಾನಿಗಳೂ ದಾರ್ಶನಿಕರೂ 
ಶಿಲಾರೂಪದಲ್ಲಿ ಇಣಕಿ ನೋಡುತ್ತಿ ಧಾರಿ ಆಥವಾ ಹರಿಸುತ್ತಿದ್ದಾರೆ. ಇದೊಂದ್ಳ 
ಅಪೂರ್ವವಾದ ಮತ್ತಾ ಅನಂತವಾದ ಸರಸ್ವತೀ ಭಂಡಾರ. ಯಾವ ಅಮೇರಿಕ 
ನ್ನನೇ ಅಗಲೀ ಶನ್ನಲ್ಲಿದ್ದ ಯಾವುದೇ ಮಹತ್ವದ ದಾಖಲೆಯನ್ನೂ 
ಗ್ರಂಥವನ್ನೂ ಕಾಂಗ್ರೆಸ್‌ ಲೈಬ್ರರಿಗೆ ಕಳುಹಿಸಬಹುದು. ಕಾನೂನಿನ ಪ್ರಕಾರ 
ಲೈಬ್ರರಿ ಅದನ್ನು ಕಾಪಾಡುತ್ತದೆ. 
ನಗರದಲ್ಲಿ ವಕಾನವ ಪುರುಷ ಅಬ್ರಹಾಂ ಲಿಂಕನ್‌ ಧೂರ್ತನೊರ್ವನ 
ಅಪಕ್ಕ ಯೋಚನೆಯ ಗುಂಡಿಗೆ ಆಹುತಿಯಾದ ಥಿಯೇಟರ್‌ ನೋಡಿದೆವು. 
ಥಿಯೇಟರನ್ನು ಸದ್ಯ ಮೊದಲಿನ ಸ್ಥಿತಿಯಲ್ಲಿಯೇ ಪ್ರನರುಜ್ಜೀವನಗೊಳಿಸಿ 
ಲಿಂಕನ್‌ ನ್ಯೂಜಿಯಂನಂತೆ ಪರಿವರ್ತನೆಗೊಳಿಸಿದ್ದಾರೆ. ಈ ಧಿಯೇಟರ್‌ನ 
ಪಾತಾಳಗೃಹದಲ್ಲಿ ಲಿಂಕನ್‌ ಜೀವನ, ಗೈಮೆ ಮತ್ತು ಸಾಧನೆಯ ಬಗ್ಗೆ ಚಿತ್ರ 
ಮಯ ಪ್ರದರ್ಶನವಿದೆ. ಚಿತ್ರಮಯ ಪ್ರದರ್ಶನವನ್ನು ನಾಲ್ಕು ಭಾಗಗಳಾಗಿ 
ಎಂಗಡಿಸಿದ್ದಾರೆ. ಪ್ರತಿಯೊಂದು ಭಾಗ ಲಿಂಕನನ ಜೀವಿತದ ಒಂದೊಂದು ಘಟ್ಟ 
ವನ್ನು ಸೂಚಿಸುತ್ತದೆ. ಆಯಾ ಭಾಗದ ಮುಂದೆ ನಿಂತರೆ ಲಿಂಕನ್ನನೇ ಸ್ವತಃ ತನ್ನ 
ಜೀವನದ ಬಗೆಗೆ ಹೇಳಿದಂತೆ ಅತನ ಆತ್ಮಚರಿತ್ರೆಯಿಂದ ರೆಕಾರ್ಡಾದ ವಾಕ್ಕ 
ಗಳು ಕೇಳುತ್ತವೆ, ಈ ರೀತಿ ಮನುಷ್ಕನೋರ್ವನ ಸಹಾಯವಿಲ್ಲದೇ, ಲಿಂಕನ್ನನ 
ಪೂರ್ಣ ಜೀವನವನ್ನು ಆತನ ಬಾಯಿಯಿಂದಲೇ ಕೇಳಬಹುದು. ಅನಂತರ 
ಲಿಂಕನ್ನನ ಭಾಷಣಗಳನ್ನು ಅವುಗಳ ಸ್ವಭಾವಕ್ಕೆ ಅನುಸರಿಸಿ ನಾಲ್ಕಾರು ಭಾಗ 
ವಾಡಿ ಚಿಕ್ಕ ಚಿಕ್ಕ ಬೂತ್‌ಗಳನ್ನೂ ವಣಾಡಿದ್ದಾರೆ. ನಮಗೆ ಬೇಕಾದ ವಿಭಾಗ 
ವನ್ನು ಆರಿಸಿಕೊಂಡು ನಮ್ಮಷ್ಟಕ್ಕೆ ನಾವು ಲಿಂಕನ್‌ ವಕಾತುಗಳನ್ನು ಕೇಳಿ ಆನಂದಿ 
ಸಬಹುದು. ಇನ್ನೊಂದು ಭಾಗದಲ್ಲಿ ಲಿಂಕನ್‌ ಕೊಲೆಗಾರ ಬೂತ್‌ ಮಹಾಶಯ 
ನಿಗೆ ಸಂಬಂಧಿಸಿದ ವಿವರ ಪ್ರದರ್ಶನವಿದೆ. ಅವನ ದುರಾಲೋಚನೆ, ಸಂಗಡಿ 
ಗರು, ಕೊಲೆ, ಪಲಾಯನ, ಅವನಿಗಾಗಿ ನಡೆದ ಬೇಟೆ, ಜಾಹಿರಾತು. ಸೆರೆ 
ಹಿಡಿಯುವುದತಿ, ಕೊಲೆ ವರಾಡಿದ ಪಿಸ್ತೂಲು, ಅವನ ಡೈರಿ, ಅವನ ಕಾಲಿಗೆ 


೧೦೪ `ಬಹುರೂಪಾ ವಸುಂಧರಾ _.' 


ಪಟ್ಟಿ ಹಾಕಿದ ವೈದ್ಯನ ಅವಸ್ಥೆ, ದಂಡನೆ, ದಂಡನೆಗಳ ಸಾಲುಸಾಲು, ವಾದ 
ವಿವಾದ ಓನಲು, ತಿಳಿಯಲು ತುಂಬಾ ರಂಜಕವಾಗಿವೆ, ಜ್ವರಪೀಡಿತ ದೇಶದ 
ಅವಸ್ಥೆ ಏನಾಗುತ್ತದೆಂಬುದು ಈ ವಿವರಗಳಲ್ಲಿ ಎದ್ದುಕಾಣುತ್ತದೆ. 

ಗುಂಡಿನೇಟಿಗೆ ಗುರಿಯಾದ ಅಬ್ರಹಾಮನನ್ನು ಥಿಯೇಟರ್‌ ಎದುರಿಗಿನ 
ಮನಯೊಂದರಲ್ಲಿ ಮಲಗಿಸಿ ಚಿಕಿತ್ಸೆಗೆ ಗ:ರಿವಕಾಡಿದ್ದರು. ಗಟ್ಟಿವಣಟ್ಟು ಪ್ರಕೃ 
ತಿಯ ಲಿಂಕನ್‌ ಹದಿನಾಲ್ಕು ತಾಸುಗಳವರೆಗೆ ಜೀವನ ಮರಣಗಳ ಮಧ್ಯೆ 
ಹೋರಾಡಿ ಇಲ್ಲಿಯೇ ಅಸು ನೀಗಿದ್ದಾನೆ. ಈ ಮನೆ ಇಂದು ರಾಷ್ಟ್ರೀಯ 
"ಸ್ಮಾರಕವಾಗಿದೆ. 

ವಾಷಿಂಗ್‌ ಟನ್‌ ನಗರದ ನ್ಯಾಷನಲ್‌ ಮ್ಯೂಜಿಯ: ನಾವು ಇದು 
ವರೆಗೆ ನೋಡಿದ ಮ್ಯೂಜಿಯಂಗಳ ಪೈಕಿಯೇ ಅತ್ಯುತ್ತಮ ವ್ಯವಸ್ಥೆಯನ್ನು 
ಒಳಗೊಂಡಿದೆ. ಅಸಂಖ್ಯಾತ ಕಲಾಕೃತಿಗಳನ್ನು ಒಳಗೊಂಡಿರುವ ಈ ಮ್ಯೂಜಿ 
ಯಂ ಬೃಹತ್ತಾಗಿದೆ. ಅನೀಕ ಕೊಣೆ” ಳನ್ನೂಳಗೊಂಡಿದೆ, ಮೊದಲನೆಯದಾಗಿ 
ಪತ್ರಿಕೆ ಕೊಣೆಯಲ್ಲಿರುವ ಚಿತ್ರ ಮತ್ತು ಕಲಾಕೃತಿಗಳ ವಿವರವಾದ ಪರಿಚಯ 
ಪತ್ರಿಕೆ ಪ್ರಕ್ಕಟಿಯಾಗಿ ಆಯಾ ಕೊಣೆಯಲ್ಲಿಯೇ ದೊರೆಯುತ್ತದೆ, ಅಲ್ಲಿಯೇ 
ಇರುವ ಆರಾಮ ಆಸಸಗಳ ಮೇಲೆ ಕುಳಿತು ಪ್ರತಿಯೊಂದು ಕಲಾಕೃತಿಯ 
ಹಿನ್ನೆಲೆ ಗರಿಮೆ ಮತ್ತು ಕಲಾವಿದನ ಸಂಪ್ರದಾಯದ ಬಗ್ಗೆ, ಕೈಚಳಕದ ಬಗ್ಗೆ 
ತಿಳಿಯಬಹುದು. ಕಲಾಕೃತಿಗಳ ಪ್ರತಿಚಿತ್ರಗಳೂಂದಿಗೆ ವಿವರವುಳ್ಳ ಚಿಕ್ಕ ಚಿಕ್ಕ 
ಪುಸ್ತಕಗಳು ಕೂಡಾ ಅತಿ ಕಡಿಮೆ ಬೆಲೆಗೆ ಇಲ್ಲಿಯೇ ದೊರೆಯುತ್ತವೆ. ಬೇಕಾದರೆ 
ಪುಸ್ತಕಗಳನ್ನು ಪೆಟ್ಟಿಗೆಯಲ್ಲಿರುವ ಚಿಕ್ಕ ಪುಸ್ತಕಗಳನ್ನು ಹಣ ತೆತ್ತು ಖರೀದಿಸ 
ಬಹುದು. ಮ್ಯೂಜಿಯಂನ ಅಂಗಡಿಯಲ್ಲಿ ಬೇಕಾದಷ್ಟು ಸ್ಲೈಡ್ಸ್‌, ಪ್ರತಿಕೃತಿಗಳು, 
ಪುಸ್ತಕಗಳು ದೊರೆಯುತ್ತವೆ. ಎಲ್ಲಕ್ಕಿಂತ ಮುಖ್ಯವಾದುದೆಂದರೆ ಮ್ಯೂಜಿಯಂ 
ಒಳಗಡೆ ಅತ್ಯುತ್ತಮವಾದ ಕಾಫಿ ಮತ್ತು ತಿಂಡಿ ಹೋಟೆಲ್‌. ನಮ್ಮ ಮ್ಯೂಜಿ 
ಯಂಗಳಲ್ಲಿ ಇದನ್ನು ಒದಗಿಸಬೇಕು. ಮಳೆಯಂಗಿ, ಓವರ್‌ಕೋಟ್‌ ವಗೈರಾ 
ತೂಗು ಹಾಕಲು ಹಂಗರ್‌ ದೊರೆಯತ್ತವೆ, ಮಕ್ಕಳನ್ನು ಕರೆದುಕೊಂಡು 
ಬಂದಿದ್ದರೆ ಚಿಕ್ಕ ಚಿಕ್ಕ ತಳ್ಳಿಕೊಂಡು ಹೋಗುವ ಬಂಡಿಗಳಲ್ಲಿ ಕೂಡಿಸಿಕೊಂಡು 
ಮ್ಯೂಜಿಯಂ ತುಂಬಾ ಕರೆದೊಯ್ಕ್ಯಬಹುದು. ಕುಡಿಯುವ ನೀರಿನ ಸೌಲಭ್ಯ 
ಮತ್ತು ಏರ್‌ ಕಂಡಿಷನ್‌ ವ್ಯವಸ್ಥೆ ಎಲ್ಲೆಡೆಗೆ ಇದೆ. ತಕ್ಕ ಪ್ರಮಾಣದಲ್ಲಿ 


ಅಮೇರಿಕ - ಬಂಗಾರದಜಿಂಕೆಯ ಹಿಂದೆ ೧೦೫ 


ಪಾಯಖಾನೆ ಮತ್ತು ಬಚ್ಚಲಮನೆಗಳನ್ನು ಏರ್ಪಡಿಸಿದ್ದಾರೆ, ಕಲಾಭ್ಯಾಸಿಗಳಿಗೆ 
ಕೆಲ ಕಲಾಕೃತಿಗಳನ್ನು ಬಾಡಿಗೆಯ ಮೇಲೆ ಅಥವಾ ಸದಸ್ಯತ್ವದ ಹಕ್ಕಿನ 
ಮೇಲೆ ನೀಡುತ್ತಾರೆ. ಕಲೆಯಲ್ಲಿ ಆಸಕ್ತಿಯುಳ್ಳವರು ಇಲ್ಲಿ ನಡೆವ ಕಲೆಯ 
ಮೇಲಿನ ಭಾಷಣಗಳನ್ನು ಕೇಳಬಹುದು. ಶಬ್ದಿ ಚಿತ್ರಗಳನ್ನೂ ನೋಡಬಹುದಾ. 
ಇದೊಂದು ಸಜೀವವಾದ ಮ್ಯೂಜಿಯಂ. ಇದು ಪ್ರತಿಕ್ಷಣ ಬೆಳೆಯುತ್ತಿದೆ. 
ಕಲೆಯನ್ನು ರಕ್ಷಿಸುತ್ತದೆ. ಬೆಳಸುತ್ತದೆ. 

ಅದೃಷ್ಟದ ವಿಷಯವೆಂದರೆ ನಾವು ಇಲ್ಲಿರುವಾಗ ಅಮೇರಿಕನ್ನರ ಸ್ವಾತುತ್ರ್ಯ 
ದಿವಸ (ಜುಲೈ ೪) ಆಚರಣೆ ನಡೆಯಿತು. ಅನಿರೀಕ್ಷಿತವಾಗಿ ಶನಿವಾರ ಆದಿವಾರ 
ಗಳ ಜೊತೆಗೂಡುವಂತೆ ಜುಲೈಳ ಬಂದ ಕಾರಣ ವಾರದ ಕೊನೆಯನ್ನು ವಾಷಿಂಗ್‌ 
ಟನ್‌ದಲ್ಲಿ ಕಳೆಯಲು ದೇಶದ ಮೂಲೆಮೂಲೆಗಳಿಂದ ಸಹಸ್ರಾರು ಜನರೃ 
ಬಂದಿದ್ದರು. ವಾಷಿಂಗಾಟನ್‌ ಸ್ಮಾರಕದ ಸುತ್ತಣ ವಿಶಾಲ ಬೈಲಿನಲ್ಲಿ 'ಬೀಡು 
ಬಿಟ್ಟ ಈ ಜನ ಒಂದು ರೀತಿಯ ಜಾತ್ರೆಯ ವಾತಾವರಣವನ್ನು ತಂದಿದ್ದರು. 
ಅನೇಕ ಅಂಗಡಿಗಳೂ, ಹೋಟಲುಗಳ್ಕೂ ವಿನೋದ ಕೇಂದ್ರಗಳೂ ತಿಂಡಿ ಕೋಕಾ 


ಕೋಲಾ ಮಾರುವವರೂ, ಹಾಡುಗರೂ, ಹಿಪ್ಪಿಗಳೂ ನಾನಾವಿಧ ಜನರೂ ಸೇರಿ 
ಅದನ್ನೊಂದು ನಿಜಪಾದ ಜಾತ್ರೆಯನ್ನಾಗಿ ಮಾಡಿದ್ದರು. ಗಿಟಾರ್‌ ಹಿಡಿದು 


ಬಾರಿಸುತ್ತಾ ಜಗತ್ತನ್ನೇ ಇಲ್ಲವಾಗಿಸುವ ಆ ಹೈದರು ಜೀವನವನ್ನು ಸವಿ 
ಯುತ್ತಿದ್ದರು, ಅನೇಕ ವರ್ಣದ ಉತ್ಸಾಹಕರ ನಮೂನೆಯ ಬಟ್ಟೆಗಳನ್ನು 
ತೊಟ್ಟು ಗುಂಪು ಗುಂಪಾಗಿ ಕುಳಿತು ಹರಟೆ ಹೊಡೆಯುತ್ತಾ ಕಾಲ ಕಳೆ 
ಯುತ್ತಿದ್ದರು. ಚಳಿಯಿಂದ ಹಿಮದಿಂದ ಮನೆಯೊಳಗಣ ಜೀವನದಿಂದ ಬೇಸತ್ತ 
ಈ ಜನ ಬಿಸಿಲಿಗಾಗಿ ಬಯಲಿಗಿಂಗಿ ಹೊರಗಿನ ಹವೆಗಾಗಿ ಹಾತೊರೆಯುತ್ತಾರೆ. 
ಬಿಸಿಲಿನಲ್ಲಿ ಚತ್ಮದ ಆರೋಗ್ಯಕ್ಕಾಗಿ ಮೈಬಿಟ್ಟು ಮಲಗುತ್ತಾರೆ. ` 

ಒಂದು ಕಡೆಯಲ್ಲಿ ಅಮೇರಿಕೆಯ ಸೈನ್ಯದ ಬ್ಯಾಂಡ್‌ ಅನೇಕ ಗೀತೆಗಳನ್ನು 
ಬಾರಿಸುತ್ತಿತ್ತು. ಟೆಲಿವಿಷನ್‌ ಹೇಳಿಕೆಯ ಪ್ರಕಾರ ಇಲ್ಲಿ ಸೇರಿದ ಒಂದು ಲಕ್ಷ 
ಜನ ಸಾಯಂಕಾಲದ ಆಕಾಶಬಾಣಗಳ ಆಟಕ್ಕೆ ಕಾದಿದ್ದರು. ಯಥಾವಿಧಿಯಲ್ಲಿ 
ನಡೆದ ನಗರದ ಸ್ವಾತಂತ್ರ್ಯ ಸವರಾರಂಭದಲ್ಲಿ ಮೇಯರ್‌ ಪರವಾಗಿ ಅತಿ 
ಚಿಕ್ಕವಯಸ್ಸಿನ ನೀಗ್ರೋ ಕೌನ್ಸಿಲರ್‌ ಭಾಷಣ ಓದಿದ. ಮಾಧ್ಯಮಿಕ ಶಾಲೆ 
ಯಲ್ಲಿ ಓದುತ್ತಿರುವ ಓರ್ವ ನೀಗ್ರೋ ಹುಡುಗ ಆ ಕಾಲದಲ್ಲಿ ಥಾಮಸ್‌ 


೧೦೬ ಬಹುರೂಪಾ ವಸುಂಧರಾ 


ಜಿಫರ್‌ಸನ್‌ ರಚಿಸಿದ ಅಮೇರಿಕೆಯ ಸ್ವಾತಂತ್ರ್ಯ ಘೋಷಣೆಯನ್ನು ಓದಿದ. 
ಮುಕ್ಕಾಲುಪಾಲು ಅವನಿಗೆ ಕಂಠಪಾಠ ಬರುತ್ತಿತ್ತು. ಈ ಸಾ ಔ_ತತ್ರೃ್ಯ ಘೋಷ 
ಣೆಗೆ ಮೊದಲ ಬಾರಿಗೆ ಆಂಕಿತ ಹಾಕಿದ ೧೪ ರಾಜ್ಯಗಳನ್ನು ಆಯಣ ರಾಜ್ಯದ 
ಇಬ್ಬಿಬ್ಬರು ಪ್ರಜೆಗಳು ಸಂಬಂಧಿಸಿದ ಧ್ಹಜದೊಂದಿಗೆ ಪ್ರತಿನಿಧಿಸಿದ್ದರು. 
ಸ್ಥಳೀಯ ನಾಯಕರು ಭಾಷಣ ವಣಡಿದರಂ. ಅನಂತರ ಒಂದು ತಾಸಿ 
ವರೆಗೆ ನಮ್ಮ ದೀಪಾವಳಿಯಲ್ಲಿ ಬಾಣ ಬಿರುಸುಗಳನ್ನು ಹಾರಿಸುವಂತೆ ಡಿಸ್ಟಿಕ್ಕ, 
ಆಫ್‌ ಕೋಟ ಸರಕಾರದ ವತಿಯಿಂದ ಅಮೋಘವಾದ ಜಟ 
ಗಳ ಹಾರಿಸುವಿಕೆ ನಡೆಯಿತೂ. ವಿಶೇಷ ಅಸಕ್ತಿಯಿಂದ ತಯಾರಿಸಲ್ಪಟ್ಟ ಈ . 
ಬಾಣಗಳೂ ಗಗನದಲ್ಲ ರಚಿಸುತ್ತಿದ್ದ ವಿಚಿತ್ರ ರಚನೆಗಳೂ ವಿಪರೀತ ಶಬ್ಧ 
ಗಳೂ ಜನರಿಂದ ಪ್ರತಿಧ್ವ ನಿಸಲ್ಬ ಡುತ್ತ ವೆ. ಜುಲೈ ನಾಲ್ಕು ಅಮೇರಿಕೆಯ 
ಜೀವನದ ಮಹತ್ವದ ದಿವಸ. ದೇಶದ ಕೇಂದ್ರ ರಾಜಧಾನಿ ವಾಷಿಂಗ್ಟನ್‌ ನಲ್ಲಿ 
ನಡೆದ ಈ ಉತ್ಸವ ಅದ್ಭುತವಾಗಿತ್ತು. ಅಗಾಧ ಜನರಾಶಿ, ಆನಂದಮಯ 
ವಾತಾವರಣ, ಅಂಗಡಿ ಹೋಟಲ್‌, ಸಿನಿವಾಣ, ನಾಟಕ ಮತ್ತು ಸರ್ಕಸ್‌ 
ಪ್ರದರ್ಶನ ಪ್ರಪಂಚ ಮತ್ತಿ ಹಿಪ್ಪಿಗಳು ಇದೆಲ್ಲದರ ಜೊತೆಗೆ ಕೋಕಾ 
ಕೋಲಾ. 

ವಾಷಿಂಗ್‌ಟನ್‌ ನಗರ ನಮ್ಮ ರಾಜಧಾನಿ ನವದೆಹಲಿಯಂತೆ ಚಂಡೀ 
ಘಡ ಮುಂತಾದ ಸ್ಥಳಗಳಂತೆ ತುಂಬಾ ಅಂದವಾಗಿದೆ. ರಾಜನಗರಿಗಳಾದ 
ಮೈಸೂರಾ, ಬರೋಡ ಮತ್ತಾ ಹೈ ದರಾಬಾದುಗಳಂತೆ ಇಲ್ಲಿ ವಿಶಾಲ ರಸ್ತ 
ಗಳೂ ,ಚೌಕಗಳೂ, ಸ್ಮಾರಕ ಶಿಲೆ ಮತ್ತು ಶಿಲ್ಪ ಭವನಗಳೂ ತಾಂಬಿವೆ, 
ಪ್ರತಿಯೊಂದು ರಾಜ್ಯದ ಹೆಸರನ್ನೂ ಒಂದೊಂದು ರಸ್ತೆಗಿಟ್ಟಿದ್ದಾರೆ. ನಗರ 
ನಕ್ಷೆಯನ್ನು ತಯಾರಿಸಿದ ಫ್ರೆಂಚ್‌ ಶಿಲ್ಪಿ ನಗರದ ಜೀವನದ ಸುಸೂತ್ರ ವಹಿ 
ವಾಟಿಗೆ ಅನೇಕ ಉದ್ಯಾನಸ್ಮಳಗಳನ್ನೂ ಸಾರ್ವಜನಿಕರಿಗೆ ಮೂಸಲಿರಿಸಿದ್ದಾನೆ. 
ಸ್ವಚ್ಛವಾದ ರಸ್ತೆಗಳೂ ಸಾಧಾರಣ ಎತ್ತರದ ಸುಂದರವಾದ ಕಟ್ಟಡಗಳೂ 
ಸಾಭಗವಾದ ವಾತ್ತಾ ಭದ್ರವಾದ ವಾತಾವರಣ ಈ ನಗರವನ್ನು ಪ್ರಿಯ್ಯ 
ಗೊಳಿಸುತ್ತವೆ. ಎಲ್ಲಕ್ಕಿಂತ ಎತ್ತರವಾದ ಕಟ್ಟಡವೆಂದರೆ ಕ್ಯಾಪಿಟಾಲ್‌. 
ಅದನ್ನು ವೂರಿಸುವ ಎತ್ತರದ ಕಟ್ಟಡ ರಚನೆಗೆ ಇಲ್ಲಿ ಅವಕಾಶವಿಲ್ಲ. ಜನ 
ಗಂಭೀರರು. ಅಮೇರಿಕೆಯಂತಹ ಸುಪ್ರತಿಷ್ಠಿತ ರಾಜ್ಯದ ರಾಜಧಾನಿಯ 


ಅಮೇರಿಕ : ಬಂಗಾರದ ಜಿಂಕೆಯ ಹಿಂದೆ ೧೦೭ 


ನಾಗರಿಕರು ತಾವೆಂಬ ಅಭಿವಕಾನ, ಜಾಗೃತಿ ಸರ್ವರಲ್ಲಿ ಎದ್ದು ಕಾಣುತ್ತದೆ. 
ಅಮೇರಿಕೆಯ ಅನೇಕ ವಿಸ್ಮೃತ ಸೇನಾಪತಿಗಳು ಇಲ್ಲಿ ಜನರ ನೆನಪಿಗಾಗಿ 
ರಸ್ತೆಯಂಚಿನಲ್ಲಿ ಶಿಲಾರೂಪ ಧರಿಸಿದ್ದಾರೆ. ಬೆಂಜಮಿನ್‌ ಫ್ರಾಂಕ್ಲಿನನು 
ವಕಾತ್ರ ಪಾರಿವಾಳಗಳಿಗೆ ಪ್ರಿಯನಾಗಿದ್ದಾನೆ. ಅವನ ತಲೆಯ ಮೇಲೆ ಕಿವಿ 
ಯಲ್ಲಿ ನಿರಂತರವಾಗಿ ಪಾರಿವಾಳಗಳತಿ ಏನೋ ವಂಾಡುತ್ತಿರುತ್ತವೆ. ಶಿಲ್ರ 
ಯಾದರೂ ಕೂಡ ಜೀವಾಕರ್ಷಣೆ ವಕಾಡಿದ ತತ್ವಜ್ಞ ಫ್ರಾಂಕ್ಲಿನ್‌ ಸಾರ್ಥಕ 
ಜೀವಿಯಲ್ಲವೆ ? ನಮ್ಮ ಮೂರು ದಿನಗಳ ವಾಸ್ತವ್ಯದ ನಂತರ ಬಾಲ್ಕಿ 
ಮೋರ್‌ ಫ್ರೆಂಡ್‌ಶಿಪ್‌ ವಿವಕಾನ ನಿಲ್ದಾಣದಿಂದ ಯುನೈಟೆಡ್‌ ಸಾರಿಗೆ 
ಸಂಸ್ಥೆಯ ವಿಮಾನದಲ್ಲಿ ಗ್ರಾಂಡ್‌ ಕ್ವಾನಿಯನ್‌ಗೆ ಪಯಣಿಸಿದೆವು, ನಮ್ಮ 
ವಿಮಾನ ನಮ್ಮ ಸ್ವಾಮಿ ವಿವೇಕಾನಂದರು ಅಮೇರಿಕೆಯನ್ನು ಅಚ್ಚರಿಗೊಳಿ 
ಸಿದ ಚಿಕಾಗೋದ ಓಹೆರ್‌ ವಿವಣನತಾಣದಲ್ಲಿ ಒಂದು ತಾಸಿನವರೆಗೆ ತಂಗಿತು, 
ಭಾರತೀಯ ಅಧ್ಯಾತ್ಮ ಜೀವನಡ ಅಮೃತಾಂಶವಾದ ಚಿಕಾಗೋ ಭಾಷಣದ 
ನೆನಪು ಇಲ್ಲಿ ನಮಗೆ ಅನೇಕ ಭಾವನೆಗಳನ್ನು ಉತ್ತೇಜಿಸಿತಾ. ವಿವರಾನ 
ನಿಲ್ದಾಣಗಳು ಇಲ್ಲಿ ಚಿಕ್ಕ ಪೇಟೆಯಂತೆಯೇ ಇರುತ್ತವೆ. ಅಂಗಡಿ ಸಾಲು 
ಹೋಟೆಲ್‌ಗಳು, ವಿರಾಮ ಗೃಹಗಳು ಇತ್ಯಾದಿ ಪ್ರವಾಸಿಗಳಿಂದ ನಿಬಿಡ 
ವಾಗಿರುತ್ತವೆ. ಸ್ವಲ್ಪ ಕಾಫಿ ಹೀರಿ ಅಲ್ಲಿ ತಿರುಗಾಡಿ ಮತ್ತೆವಿವಕಾನ ಸೇರಿ 
ಗ್ರಾಂಡ್‌ ಕ್ಯಾನಿಯನ್‌ಗೆ ಪಯಣ ಬೆಳೆಸಿದೆವು. ಅರಿಜೋನಾ ರಾಜ್ಯದ 
ಜೂಜುಗಾ೭ಕೆಯ ಪ್ರಸಿದ್ಧ ನಗರ ಲಾಸ್‌ ವೇಗಸ್‌ ವಿವಕಾನತಾಣದಲ್ಲಿ 
ನಾವಿಳಿದಾಗ ಕಂಡದ್ದು ಅನೇಕ ಜುಗಾರಿ ಯಂತ್ರಗಳನ್ನು. ಇಲ್ಲಿ ಜುಗಾರಿ 
ಕಾನೂನುಬದ್ದವಾಗಿದೆ, - ಲಾಸ್‌ ವೇಗಸ್‌ನಲ್ಲಿ ಜೂಜಾಡಲು ಪ್ರಂಪಚದೆಲ್ಲ 
ಕಡೆಯಿಂದ ಜನ ಬರುತ್ತಾರೆ, ಅಮೇರಿಕೆಯಲ್ಲಿಯೇ ಪ್ರಸಿದ್ಧವಾದ ರಾತ್ರಿ. 
ವೇಶ್ಯಾವಾಟಿಗಳೂ ಈ ಊರಲ್ಲಿವೆ. ವಿವಕಾನ ನಿಲ್ದಾಣದಲ್ಲಿಯೇ ಕ್ಲಬ್‌ಗಳು, 
ಅನೆಕ ವೇಶ್ಶೆಯರು ಗಿರಾಕಿ ಹುಡುಕುಶ್ತಿರುತ್ತಾರೆ... ಹೊಸಬರಂತೆ ಕಾಣುವ 
ವರನ್ನು ಬೆಂಕಿಕಡ್ಡಿಯ ನೆಪ ವಕಾಡಿ ಅಥವಾ ಇನ್ನಾವುದೋ ನೆಪ ವಾಡಿ 
ಮಾತನಾಡಿಸಲು ಪ್ರಯತ್ನಿಸುತ್ತಾರೆ. ಅನೇಕ ಜನ ಹಾಲಿವುಡ್‌ ಸಿನಿವಣ ತಾರೆ 
ಯರು ಇಲ್ಲಿಯ ನೈಟ್‌ಕ್ಲಬ್‌ಗಳಿಂದಲೇ ಮುಂದೆ ಬಂದಿದ್ದಾರೆ. ಲಾಸ್‌ವೇಗಸ್‌ 


೧೦೮ "ಬಹುರೂಪಾ ವಸುಂಧರ್ಲಾ? 


ನಲ್ಲಿ ನಡೆವ ಒಂದು ವಾರದ ವಿಶೇಷ ಜೀವನದ ವರಾಹಿತಿ ಪತ್ರವನ್ನು ಪುಕ್ಕ 
ಟೆಯಾಗಿ ವಿಮಾನ ತಾಣದಲ್ಲಿಯೇ ಪಡೆಯಬಹುದು. ಇದು ಇದ್ರಂಪುರಿ. ಇಲ್ಲಿ 
ಜನ ಪುಕ್ಕಟೆ ಕುಡಿಸಿ, ಬೆತ್ತಲೆ ಹುಡುಗಿಯರನ್ನು ತೋರಿಸಿ ಶಕುನಿ ತಂತ್ರದ 
ಜುಗಾರಿ ಆಡಿಸಿ ಸುಲಿಯುತ್ತಾರೆ. ಆದರೆ ಅನೇಕರಿಗೆ ಲಾಸ್‌ ವೇಗಸ್‌ 
ರಂಜನೀಯ ನಗರ; ಅರ್ಥಗರ್ಭಿತ ಅವಃರಪುರಿ. ಜೀವನದಲ್ಲಿ ಒಮ್ಮೆಯಾ 
ದರೂ ಗುಡ್‌ಒಲ್ಲ್‌ ಲಾಸ್‌ವೇಗಸ್‌ಗೆ ತೆರಳಬೇಕೆಂಬ ಅಭೀಪ್ಲೆ. 
ಒಂದು ತಾಸಿನ ನಂತರ ಏರ್‌ವೆಸ್ಟ್‌ಗೆ ಸೇರಿದ ಚಿಕ್ಕ ವಿವರಾನದಲ್ಲಿ 
ಇಲ್ಲಿಂದ ಆಧುನಿಕ ಪ್ರಪಂಚದ ಸಪ್ತ ಇದ್ಳುತಗಳಲ್ಲಿ ಒಂದಾದ ಗ್ರಾಂಡ್‌ 
ಕ್ಯಾನಿಯನ್‌ಗೆ ತೆರಳಿದೆವು, ದಾರಿಯಲ್ಲಿ ನಮ್ಮ ವಿವಕಾನ ಗ್ರಾಂಡ್‌ ಕ್ಕಾನಿ 
ಯನ್‌ನ ಅಗಾಧ ಕೊಳ್ಳದ ಕೆಲ ಭಾಗಗಳ ಮೇಲೆಯೇ ಹಾರಿ ಹೋಗುತ್ತದೆ, 
ಅದೊಂದು ರೋಮಾಂಚಕ ಅನುಭವ. ಅಮೇರಿಕೆಯ ಕೊಲರಾಡೋ 
ಭಾರತೀಯ ಚರ್ಮುಣ್ವತಿ (ಚಂಬಲ್‌) ಯಂತೆ ತನಗಡ್ಡಬಂದ ಬೆಟ್ಟ 
ದಿಣ್ಣೆಗಳನ್ನು ರಭಸದಿಂದ ನಿೀಂತರವಾಗಿ ಕೊರೆದು ಒಂಬತ್ತೂ ಮಿಲಿಯನ್‌ 
ವರ್ಷಗಳವರೆಗೆ ಯಾರೂ ಹೊರಲಾರದಷ್ಟು ಮಣ್ಣನ್ನು ಹೊತ್ತು ಈ 
ಅಗಾಧ ಕಣಿವೆಯನ್ನು ನಿರ್ಮಿಸಿದ್ದಾಳೆ. ಈ ಕಣಿವೆಯ ಸ್ಥಳದಲ್ಲಿ ಭೂಗರ್ಭ 
ಶಾಸ್ತ್ರಜ್ಞರು ಎರಡು ಬಿಲಿಯನ್‌ ವರ್ಷಗಳ ಪೃಥ್ವಿಯ ಇತಿಹಾಸವನ್ನು 
ಕಂಡಿದ್ದಾ ರೆ. ಕೊಲರಾಡೋ (COLಸARಣಸADO೦) ನದಿಯ ಭಾರವನ್ನು 
ಕಡಿಮೆ ವಕಾಡಲು ಅಮೇರಿಕೆಯ ಸರಕಾರ ಅಲ್ಲಲ್ಲಿಗೆ ಅಣೆಕಟ್ಟುಗಳನ್ನು ಕಟ್ಟೆ 
ನೀರು ನಿಲ್ಲಿಸಿ, ಮಣ್ಣಿನ ಸಾಗಾಣಿಕೆಯನ್ನು ಕಡಿಮೆ ವಾಡಿ ನದಿಯ ವೇಗವನ್ನು 
ನಿಯಂತ್ರಿಸಿದ್ದಾರೆ. ಕೊಲರುಡೋ ಭೋರ್ಗರೆವ ನಿನಾದ ೬೦೦೦ ಅಡಿಯ 
ಮೇಲೆ ನಿಂತ ನಮಗೆ ಧ್ಯಾನಿಸಿ ಕಿವಿಗೊಟ್ಟರೆ ಕೇಳಿಬರುತ್ತದೆ. ಬೆಟ್ಟಗುಡ್ಡ 
ಗಳನ್ನು ಕೊರೆವಾಗ ಮತ್ತು ಮಣ್ಣುಕುಪ್ಪೆಯನ್ನು ಪೇರಿಸುವಾಗ ಆಕೆ ನಿರ್ಮಿಸಿದ 
ರೂಪುಗಳು ಚಿತ್ರವಿಚಿತ್ರವಾಗಿವೆ. ಸಂತೋಷದಾಯಕ ವಿಷಯವೆಂದರೆ 
ಇಲ್ಲಿಯ ಪೂರ್ವಜರು ಕೆಲವಕ್ಕೆ ಹಿಂದೂ ದೇವರುಗಳ ಹೆಸರು ಇಟ್ಟಿರುವುದು, 
ಶಿವನ ದೇವಾಲಯ, ವಿಷ್ಣುವಿನ ಆಲಯ, ಬುದ್ಧನ ವಿಹಾರ, ಕಾಳಿಯ ದೇಗುಲ 
ಕೃಷ್ಣನ ಆರಾಮ್ಮ್ಕ ರಾಮನ ಆಶ್ರಮ, ಬ್ರಹ್ಮನ ಮಂದಿರ ಇಲ್ಲಿವೆ. ಇವಲ್ಲದೆ 
ಜೋರಾಸ್ಟರ್‌, ಕನ್‌ಫ್ಯೂಷಿಯಸ್‌ಗಳಿಗೂ ಸ್ಥಾನಗಳಿವೆ. ಆದರೂ ಹಿಂದೂ 


ಅಮೇರಿಕ : ಬಂಗಾರದ ಜಿಂಕೆಯ ಹಿಂದೆ ೧೦೯ 


ದೇವಾಲಯಗಳೇ ಎದ್ದು ಕಾಣುತ್ತವೆ. ಇವೇ ಪ್ರಮುಖ ಕಲ್‌ ಮತ್ತು 
ಮಣ್ಣು ರೂಪಗಳು, ಈ ಆಗಾಧ ಕೊಳ್ಳದ ಅಂಚಿನಲ್ಲಿಯೇ ನಡೆದು 
ತಪಸಿಯ ನೆಲೆ (ಹೆರ್ಮಿಟ್ಸ್‌ ರೆಸ್ಟ್‌) ವರೆಗೆ ನಡೆದಾಗ ಒಂದು ಪಾಶಣ್ವದ 
ನೋಟ ಸಿಗುತ್ತದೆ. ಇನ್ನೊಂದು. ಅಂಚಿನಲ್ಲಿ ನಡೆದು ದೃಶ್ಯಗೋಪುರದ (ವಾಚ್‌ 
ಟವರ್‌) ವರೆಗೆ ನಡೆದರೆ ಮತ್ತೊಂದು ಪಾರ್ಶ್ಚದ ದರ್ಶನವಾಗುತ್ತದೆ. ಅನೇಕ 
ಗಟ್ಟಿಗರು ಈ ಪ್ರದೇಶದ ತರಬೇತಿಗೊಳಿಸಿದ ಕತ್ತೆಗಳು (ಟ್ರೀನ್ನ್‌ ಮ್ಯೂಲ್ಸ್‌) 
ಮೇಲೆ ಕುಳಿತು ಕೊಳ್ಳದ ತಳಕ್ಕೆ ಇಳಿಯುತ್ತಾರೆ. ಅಲ್ಲಿ ಈಜುಟದ ಕೊಳ, 
ತಂಗುವ ವ್ಯವಸ್ಥೆ ಮತ್ತೆಲ್ಲವೂ ಇವೆ, ಆದರೆ ಅಲ್ಲಿ ನೂರ ಹದಿನೆಂಟು 
ಡಿಗ್ರಿ ಉಷ್ಣತೆಯಿರುತ್ತದೆ. ಕತ್ತೆಗಳು ಬಹು ಹುಷಾರಿನಿಂದ ಕೆಳಗೆ ಇಳಿಯು 
ತ್ತವೆ. ದಾರಿಯಲ್ಲಿ ಸಾಕಷ್ಟು ಕುಡಿಯುವ ನೀರಿನ ವ್ಯವಸ್ಥೆಯಿದೆ. ಮೂರು 
ತಾಸಿನ ಪಯಣ ಗಂಡಾಂತರಕಾರಿಯಾದ ಕಾರಣ ಅನೇಕರು ಈ ಪ್ರಯತ್ನ 
ದಲ್ಲಿ ತೊಡಗುವುದಿಲ್ಲ. ಆದರೂ ಈ ಅವಕಾಶಕ್ಕಾಗಿ ಮುಂಗಡವೇ ಟಿಕೆಟ 
ಕೊಳ್ಳಬೇಕು. ಮೂರು ಮೂರು ತಿಂಗಳ ಮುಂಗಡ -ಎಲ್ಲ ಕತ್ತೆಗಳೂ 
ಬುಕ್‌ ಆಗಿರುತ್ತವೆ. | 


ಸೂರ್ಯೋದಯದಿಂದ ಸೂರ್ಯಾಸ್ತಮದವರೆಗೆ ಸೂರ್ಯನ ಪ್ರಖ 
ರತೆಯ ವಏರಿಳಿವಿನಲ್ಲಿ ಕೊಳ್ಳದ ಚಂದ ಬದಲಾಗುತ್ತಾ ನಡೆಯುತ್ತದೆ. 
ಸುಣ್ಣದ ಕಕ್ಲನಿಂದ ತುಂಬಿರುವ ಈ ಕೊಳ್ಳ ಬೇರೆ ಬೇರೆ ಸಮಯಗಳಲ್ಲಿ 
ಬೇರೆ ಬೇರೆ ಪ್ರಖರ ವರ್ಣಗಳನ್ನು ಪಡೆಯುತ್ತದೆ, ಈ ಬಣ್ಣದಾಟ ಕಣ್ಣಿ 
ಗೊಂದು ಹಬ್ಬ, ದಿಬ್ಬಗಳು ಕತೆ ಹೇಳುತ್ತವೆ, ಕೊಳ್ಳದ ಹಕ್ಕಿಗಳು ಗೀತೆ 
ನುಡಿಸುತ್ತವೆ; ಕೊಲರುಡೋ ಕಾಲಪ್ರವಾಹದಂತಿ ನಿಂತರೆ ಸಾಕ್ಷಿ ಹೇಳುತ್ತವೆ. 

ನಮಗೆ ಇಲ್ಲಿ ಮುಂಬಯಿಯ ದಂಪತಿಗಳಾದ ಮೊಕಾಶಿ ಮತ್ತು 
ಶ್ರೀಮತಿ ಮೊಕಾಶಿ ದೊರೆತತು. ಭಾರತೀಯರು ದೊರತರೆ ಬಂಧುಗಳು 
ದೊರೆತಂತೆ ಅಗುತ್ತದೆ. ಲಾಸ್‌ ಏಂಜಲೀಸ್‌ನಿಂದ ಬಂದ ಅವರು ನಮಗೆ 
ಅನೇಕ ವಿಷಯಗಳನ್ನು ತಿಳಿಸಿದ್ದಲ್ಲದೆ ಡಿಸಿ ಲ್ಕಾಂಡ್‌ನ ಕೆಲ ಟಿಕೇಟು 


ku‘ ಎಣ ಲ್ಕ 


ಗಳನೂ ಕೊಟ್ಟರು. 


ಕ್‌ 
ಈ - ಪ್ರದೇಶದ ಮೂಲ ನಿವಾಸಿಗಳಾನ ರೆಡ್‌ ಇಡಿಯನ್ನರು ಈಗ: 


೧೦೦ ಬಹಾರೂಪಾ ವಸುಂಧರಾ, 


ತಮಗಾಗಿ ನಿರ್ದಿಷ್ಟಗೊಳಿಸಿದ ಪ್ರದೇಶಗಳಲ್ಲಿ ವಾಸಿಸುತ್ತಾರೆ. ಅಮೇರಿಕನರು 
ಒಂದು ಹಳೆಯ ಒಪ್ಪಂದದ ಪ್ರಕಾರ ಇವರಿಗೆ ಕೆಲ ಸಾವಿರಾರು ಎಕರೆ 
ಜವಿಕಾನು ನಿಗದಿಗೊಳಿಸಿ ಅಲ್ಲಿ. ಬಿಳಿಯರು ಪ್ರವೇಶಿಸಕೂಡದೆಂದು ಹೇಳ 
ಲಾಗಿದೆ. ಆದರೆ ರೆಡ್‌ ಇಂಡಿಯನ್ನರು ಅನೇಕ ಬಿಳಿಯರಿಗೆ ತಮ್ಮ ಜಾಗಗಳ 
ಬಹ್ವಂಶಗಳನ್ನು ಲೀಸ್‌ ಮೇಲೆ: ನೀಡಿದ್ದಾರೆ. ತೀರಾ ಬಡತನದ ರೀತಿಯ 
ಜೀವನ ನಡೆಸುತ್ತಾ ವಿದ್ಮಾಭ್ಯ್ಮಾಸವಿಲ್ಲದೆ ಉತ್ತಮ ಹವ್ಮಾಸಗಳಿರದೆ ಬರೀ 
ಕುಡಿತದಲ್ಲಿಯೇ ಜೀವನ ಕಳೆವ ಆಲಸಿ ರೆಡ್‌ ಇಂಡಿಯನ್ನರು ಅಮೇರಿಕೆಗೆ 
ಒಂದು ಸಮಸ್ಯೆಯಾಗಿದ್ದಾರೆ. ಈ ನಿಗದಿಗೊಳಿಸಿದ ವಲಯಗಳಲ್ಲಿ 
(ರಿಜರ್ವ್‌ ಏರಿಯಾಸ್‌) ಅಮೇರಿಕೆಯ ಯಾವ ಕಾನೂನಾಗಲೀ ತೆರಿಗೆ 
ಗಳಾಗಲೀ ಜಾರಿಯಲ್ಲಿಲ್ಲ. ನಮ್ಮಲ್ಲಿರುವ ಗಿರಿಜನರ ಏಜೆನ್ಸಿಗಳಂತೆ ಈ 
ವಲಯಗಳಿವೆ. ಆದರೆ ಅತ್ಯಂತ ಶ್ರೀಮಂತ ಸವಕಾಜದ ಮಧ್ಯೆ ತೊಳಲಾಡು 
ತ್ತಿರುವ ಈ ಜನರ ಪಾಡು, ನಿಜಕ್ಕೂ ಶೋಚನೀಯ, ಅವರದಾದ 


ಸಂಸ್ಕೃತಿ, ಜೀವನಧರ್ವ್ವೃ ನಶಿಸಿಹೋಗಿದೆ. ನಮ್ಮ ಜೀವನ ಅವರಿಗೆ ತೀರಾ 


ವಿದೇಶೀಯವೂ ಅಪರಿಚಿತವೂ ಕಷ್ಟಕರವೂ ಆಗಿ ಕಾಣುತ್ತದೆ. ಹಳೆಯದು 
ಹೋಗಿದೆ. ಹೊಸದನ್ನು ಹಿಡಿಯಲಾರರು ಎಂಬ ಸಂಕ್ರಮಣ ಪರಿಸ್ಥಿತಿ 
ಯಲ್ಲಿದ್ದಾರೆ, ಕೊಲಂಬಸ್ಸನು  ಅಮೇರಿಕೆಯನ್ನು ಕಂಡುಹಿಡಿದಾಗ 
ಇದ್ದುದಕ್ಕಿಂತ ಹೆಚ್ಚು ಜನ ರೆಡ್‌ ಇಂಡಿಯನ್ನರು ಈಗ ಅಮೇರಿಕೆಯಲ್ಲಿ 
ದ್ದಾರೆ ಈ ಜನರನ್ನು ಮಿಕ್ಕ ಅಮೇರಿಕನ್ನರ ಮಟ್ಟಕ್ಕೆ ತರುವುದು ಆ 
ರಾಷ್ಟ್ರದ ಪ್ರಖರ ಸಮಸ್ಯೆಯಾಗಿದೆ, ಸುಮಾರು ೨೦೦ ವರ್ಷಗಳ ಸಹ 
ಜೀವನದಲ್ಲಿ ಇದು ಸಾಧ್ಯವಾಗಿಲ್ಲ. ಸರಕಾರದ ಇಂಡಿಯನ್‌ ಅಫೇರ್ಸ್‌ 
ಕಛೇರಿ ಸಾಕಷ್ಟು ಯೋಜನೆಗಳನ್ನು ತಯಾರಿಸಿ ಈ ಜನರ ಅಭಿವೃದ್ಧಿಗೆ 
ಪ್ರಯತ್ನಿ ಸುತ್ತಿದೆ. ಆದರೆ ಸರಕಾರದ ಏಕಮುಖ ಪ್ರಯತ್ನ ಬೇಗನೆ ಸಫಲ 
ವಾಗುವುದಿಲ್ಲ ಎಂಬುದಕ್ಕೆ ನಮ್ಮ ಹರಿಜನ ಗಿರಿಜನ ಸಮಸ್ಯೆಯೇ ಸಾಕ್ಷಿ, 


ಇಲ್ಲಿಯ ಎಲ್ಲ ಹೋಟೆಲ್‌ ಮತ್ತು ಪ್ರವಾಸೀ ಅನುಕೂಲಗಳನ್ನು 
ಫ್ರೆಡ್‌ ಹಾರ್ವೆ ಎಂಬ ಕಂಪನಿ ನಡೆಸುತ್ತದೆ, ಅತ್ಯುತ್ತಮ ಸೇವೆಗೆ ಇದು 
ಬೇರೊಂದು ಹೆಸರು. ಇಲ್ಲಿಯ ಎಲ್‌ ತೊವಾರ್‌ ಹೋಟೆಲ್‌ ಹತ್ತಿರ ಪ್ರತಿ 


ಅಮೇರಿಕ ; ಬುಗಾರದ ಜಿಂಕಯ ಹಿಂದೆ ೧೧೧ 


ಸಂಜೆ ೫-೩೦ ಗಂಟೆ ಹೋಪಿ ಇಂಡಿಯನ್‌ ಜನಾಂಗದವರಿಂದ ರೆಡ್‌ ಇಂಡಿ 
ಯನ್‌ ನೃತ್ಯ ನಡೆಯುತ್ತದೆ. ಇವರ ಪರಿಕರಗಳು ವರ್ಣವುಯವಾಗಿ 
ಆಕರ್ಷಕವಾಗಿರುತ್ತವೆ ಇವರ ನೃತ್ಯ ಬಹುಶಃ ವನ್ಯವುಗಗಳ ನಡಿಗೆ 


ಓಟ ಮತ್ತು ಕುಣಿತದ, ಯುದ್ಧದ ಅಿನುಕರಣವಾಗಿರುತ್ತದೆ. ಈ ನೃತ್ಯದ 
ಸಂಕೇತಗಳಲ್ಲಿ ಬೇರಾವ ಭಾವಮುದೆ. ಯಾಗಲೀ ಅರ್ಥವಾಗಲೀ ಅಡಕವಾ 


ದಂತೆ ಕಾಣಬರುವುದಿಲ್ಲ. ಸ್ವಾಭಾವಿಕವಾದ ಸರಳವಾದ ಮತ್ತು ನಿಸರ್ಗದ 
ಮಕ್ಕಳಾದ ಈ ಜನ ತಮ್ಮ ಕಲೆಗಳಲ್ಲಿ ಪ್ರಾಣಿಜೀವನವನ್ನು ಅನುಸರಿಸಿದ್ದು 
ವಿಶೇಷವೇನಲ್ಲ, | 
ಇಲ್ಲಿಯ ಬ್ರೈಟ್‌ ಏಂಜಲ್‌ ಲಾಡ್ಜ್‌ನಲ್ಲಿ ನಮ್ಮ ವಾಸವಿತ್ತು. 
ಇಲ್ಲಿಯ ಕ್ಕಾಂಟೀನ್‌ನಲ್ಲಿ ಕುಳಿತಾಗ ಸ್ಕಾನ್‌ಫ್ರಾನ್ಸಿಸ್ಕೋದ ಶ್ರೀ ಸ್ಮಿತ್‌ 
ದಂಪತಿಗಳ ಪರಿಚಯವಾಯಿತು. ಮೂಲದಲ್ಲಿ ಮೆಕ್ಸಿಕೋ ವಾಸಿಗಳಾದ 
ಸ್ಮಿತ್‌ ತುಂಬ ಸರಳಜೀವಿಗಳು. ಸಹೃದಯತೆಯಿಂದ ಭಾರತದ ಬಗ್ಗೆ, 
ಭಾರತೀಯ ಜನತೆ, ಭಾಷೆ ಸಂ ಸೃತಿಗಳ ಬಗ್ಗೆ ವಿಚಾರಿಸಿದರು. ಸ್ಕಾನ್‌ 
ಫ್ರಾನ್ಸಿಸ್ಕೋದಲ್ಲಿ ನಾವು ನೋಡಬೇಕಾದ ವಿಷಯಗಳ ಕುರಿತು ತಿಳಿಯ 


ಹೇಳಿದರಲ್ಲದೆ ಪರಿಚಿತರೊಬ್ಬರ ವಿಳಾಸ ಹೇಳಿ ಅಲ್ಲಿಗೆ ಹೋಗಲು ತಿಳಿಸಿದರು. 


ವೆಕ್ಸಿಕೋದಲ್ಲಿರುವ ವಕಾಯಾ ಜನಾಂಗದ ಸಂಸ್ಕೃತಿಗೂ ಭಾರತೀಯ ಸಂಸ್ಕೃ 
ಕಿಗೂ ಇರುವ ನಿಕಟತೆಯ ಕುರಿತಂ RAS ಪ್ರಶ್ನೆ ಕೇಳಿದರು. 
ಮೆಕ್ಸಿಕೋ ಕಾಣದ ತಾವು ಅವರನ್ನೇ ಪ್ರಶ್ನೆ ಕೇಳಿದೆವು. ಶಿಶಿರ್‌ ಕುವರಾರ್‌ 


ಮಿತ್ರರು ಬರೆದ “ವಿಷನ್‌ ಆಫ್‌ ಇಂಡಿಯಾ' ಓದಿದ್ದ ನನಗೆ ಮೆಕ್ಸಿಕೋದ 
ಬಗ್ಗೆ ಆರದ ಕುತೂಹಲವಿದೆ. ಅವರ ಸೂರ್ಯ ದೇವಸ್ಥಾ ನ, ಚಂದ್ರ "ಮತ್ತು 


ವರುಣರ ದೇವಸ್ಥಾನ ಆರ್ಯರ ಪ್ರಭಾವದಿಂದ ಹೊರತಾದಂತೆ ಕಾಣಿಸುವುದಿಲ್ಲ. 


ರಾತ್ರಿಕಾಲದಲ್ಲಿ ಚಂದ್ರನ ಬೆಳಕಿನಲ್ಲಿ ಈ ಅದ್ಭು ತ ಕೊಳ್ಳದ ಶೃಂಗಾ 
ರವೇ ಶೃಂಗಾರ. ಕೊಳ್ಳ ವೆಲ್ಲಾ ತಿಳಿ ಹಾಲಿನ ಹೊನಲಿನಲ್ಲ ತೊಯ್ದ ತೆ 
ಕಾಣುತ್ತ ದೆ. ನಮ್ಮ ಬಿಸ್‌ ಡೆ ಟವರ್‌ ಟಾಂ ಹೇಳಿದಂತೆ ಬೇರೆ ಬೇರೆ 
ಯತಾಗಳಲ್ಲಿ ಬೇರೆ' ಬೇರೆ ಆಕರ್ಷಕ ರೂಪು ಧರಿಸುತ್ತದೆ ಈ ಕೊಳ ಚ 
ವಿಪರೀತ ಮಳೆ, ಮಂಜು, ಇಬ್ಬಿನಿಗಳ ಕಾಲ ಮಾತ್ರ ಉಪಯೋಗವಿಲ್ಲ. 
ಆದರೆ ಹಿಮಪಾತದ ಕಾಲದಲ್ಲಿಯ ಚೆಲುವೇ ಬೇರೆ. 


ಬಹುರೂಪಾ ವಸುಂಧರಾ... ೧೧೨ 


ಮನ ದಣಯುವಷ್ಟು ಗ್ರಾಂಡ್‌ ಕ್ಯಾನಿಯನ್‌ ನಲ್ಲಿ ಸುತ್ತಾಡಿ ಮತ್ತೆ ಏರ್‌ 
ವೆಸ್ಟ್‌ ಮೂಲಕ ಲಾಸ್‌ ವೇಗಸ್‌ ಕಡೆ ವಿಮಾನವಲ್ಲಿ ಪಯಸಿಸಿದುಗ ಮನಸ್ಸು 
ಹಗ:ರವಾಗಿತ್ತು. ಪ್ರಕೃತಿಯ ಸನ್ನಿಧಾನ ಚೇತನಕಾರಿ ; ಉತ್ಸಾಹದಾಯಕ. 


ಲಾಸ್‌ ವೇಗಸ್‌ನಿಂದ ವೆಸ್ಟರ್ನ್‌ ಏರ್‌ಲೈನ್ಸ್‌ ಸಾರಿಗೆಯಲ್ಲಿ ರವೃ 
ಣೀಯ ಪಟ್ಟಣ ಲಾಸ್‌ ಏಂಜಲೀಸ್‌ ಸೇರಿದಾಗ ಮುಚ್ಚಂಜೆಯಾಗಿತ್ತು, 
ಅಮೇರಿಕೆಯ ಪೂರ್ವ ತೀರದ ಪಟ್ಟಣಗಳು ಉರಿಬೆಂಕಿಯಾದರೆ, ಪಶ್ಚಿಮ 
ತೀರದ ಪಟ್ಟಣಗಳು ಹಸನಾದ ಹವೆಯ ಹಸಿರುದ್ಕಾನದ ಪಟ್ಟಣಗಳು. 


ಲಾಸ" ಏಂಜಲೀಸ್‌ ; ಪ್ರಪಂಚದ ಅತಿದೊಡ್ಡ ಸಿನಿಮಾ ಕೇಂದ್ರ 
ವಾದ ಲಾಸ್‌ ಏಂಜಲೀಸ್‌ ಎಲ್ಲರ ಮನಸ್ಸನ್ನೂ ಆಕರ್ಷಿಸ:ತ್ತದೆ. ಅದ್ಭುತ 
ಗಳ ಪಿತಾನುಹರೂ ಮನೋರಂಜನೆಯ ಮಂಗಳೂ ಹಣಗಳಿಸುವ ಕುಶ 
ಲತೆಯ ಬಂಡವಳಿಗರೂ ಸೇರಿರುವ ಈ ನಗರ. ಅಮೇರಿಕೆಯಲ್ಲಿಯೇ ವಿಶಿಸ್ಟ್‌ 
ಸ್ಥಾನ ಪಡೆದಿದೆ. ಹಾಲಿವುಡ್‌ ಪ್ರಪಂಚದ ಪರಿಚಯ ಪಡೆಯಲೆಂದು 
ಯೂನಿವರ್ಸಲ್‌ ಸಿಟಿ ಸ್ಟುಡಿಯೋಗೆ ತೆರಳಿದೆವು. ನಮ್ಮಲ್ಲಿಯ ಸ್ಟುಡಿಯೋ 
ಗಳಂತೆಯೇ ಈ ನಿರ್ಮಾಣ ಸಂಸ್ಥೆಗಳು ಇವೆಯಾದರೂ ಇಲ್ಲಿ ಪ್ರತಿಯೊಂದೂ 
ಆಧಾನಿಕವಾಗಿದೆ. ಸೆಟ್‌ ಒಳಗೆ (೧) ಪ್ರತಿಯೊಂದೂ `' ಅಗ್ಲಿ ನಿರೋ 
ಧಕವಾಗಿರಿಸಲಾಗಿದೆ. ೨) ಸೆಟ್‌ ಮೇಲಿನ ಅಟ್ಟಣಿಗೆ ಸುಭದ್ರ ಮತ್ತು 
ಸುಸ್ಥಿತಿಯಲ್ಲಿದೆ. ೩) ಕಲಾವಿದರ ಮತ್ತು ತಂತ್ರಜ್ಞರ ಸುಖಕ್ಕಾಗಿ ಏರ್‌ 
ಕಂಡೀಷನಿಂಗ್‌ ವ್ಯವಸ್ಥೆ ಇದೆ ಚಿತ್ರಕ್ಕಾಗಿ ಸೆಟ್‌ ರಚಿಸುವ ರೀತಿ ಎಲ್ಲಾ 
ನಮ್ಮಂತಹುದೇ ಆದರೆ, ಚಿತ್ರೀಕರಿಸುವ ಉಪಕರಣ ಅತ್ಯುತ್ತಮವಾದುದು 
ಮತ್ತು ವಿಪುಲವಾದುದು. ಈ ಸ್ಟುಡಿಯೋದಲ್ಲಿ ಕೃತಕವಾಗಿ ಪ್ಯಾರಿಸ್‌, 
ಲಂಡನ್‌, ನ್ಯೂಯಾರ್ಕ್‌ ಇತರ ಅನೇಕ ಪಟ್ಟಣಗಳನ್ನೂ ಶ್ವೇತ ಭವನ 
ಇತ್ಯಾದಿ ಪ್ರಮುಖ ಭವಂತಿಗಳನ್ನೂ ನಿರ್ಮಿಸಲಾಗಿದೆ, ಅಡವಿಯಿದೆ ; 
ಉದ್ಯಾನವನವಿದೆ ; ಬೆಟ್ಟವಿದೆ ; ನದಿಯಿದೆ ; ಜಲಪಾತವಿದೆ ; ಕೊಳ್ಳವಿದೆ; ಸೆರೆ 
ಮನೆ ಇದೆ, ಹೀಗಾಗಿ ಚಿತ್ರನಿರ್ಮಾಪಕ ಹೊರಾಂಗಣ ಚಿತ್ರೀಕರಣಕ್ಕೆ 
ಹೋಗುವುದೇ ಬೇಕಾಗಿಲ್ಲ. ವಿಯಟ್ನಾಂ, ವಾತಾವರಣ ಸಹಿತ ಇಲ್ಲಿ ನಿರ್ಮಿಸ 
ಲ್ಪಟ್ಟಿದೆ, ಇದೊಂದು ಅಪೂರ್ವ ರೀತಿಯಲ್ಲಿ ಸುಸಜ್ಜಿತವಾದ (ಬ್ರಹಾಂಡ) 


ಅಮೇರಿಕ: ಬಂಗಾರದ ಜಿಂಕೆಯ ಹಿಂದೆ ೧೧೩ 


ಸ್ಟುಡಿಯೋ. ಯುದ್ಧ ಪ್ರಸಂಗವೊಂದರ ಆಧಾರಿತ ಚಿತ್ರವೊಂದರ ಚಿತ್ರೀ 
ಕರಣವನ್ನೂ ನೋಡಿದೆವು. 


ಈ ಸ್ಟುಡಿಯೋದಲ್ಲಿ ನೋಡಿದ ಗೊಂಬೆಯಾಟವನ್ನು ಮರೆಯಲು 
ಸಾಧ್ಯವೇ ಇಲ್ಲ. ಒದೊಂದು ಗೊಂಬೆಯ ಬೆಲೆ ಸಾವಿರಾರು ಡಾಲರು 
ಇರಬೇಕು. ಒಂದು ಗೊಂಬೆ ಮುನ್ನೂರು ತುಂಡಾದರೂ ಆದೀತು. ಆಕರ್ಷಕ 
ಮತ್ತು ಅಮೂಲ್ಯ ಉಡುಗೆ ತೊಡಿಗೆ ಮತ್ತು ವಿಪರೀತ ಚಲನೆ ತಂತ್ರ. 
ಜೀವಂತ ಮಕ್ಕಳಾಟಿಗೆಗಿಂತ ಸಹಜ ಮತ್ತು ಸುಂದರವಾಗಿತ್ತು. ಇಲ್ಲಿ ನಡೆವ 
ಸ್ಟಂಟ್‌ ಷೋ ಚಿತ್ರಗಳಲ್ಲಿ ಯಾವ ರೀತಿ ಜಂಗೀ ಹೊಡೆದಾಟಗಳನ್ನು 
ತೊರೀಸಂತ್ತಾರೆ, ಅವುಗಳ ತಂತ್ರವೇನು ಎಂಬುದನ್ನು ಸ್ಪಷ್ಟವಾಗಿ ತಿಳಿಸಿತು. 
ಅನಿಮಲ್‌ ಷೋ ಈ ಸ್ಟುಡಿಯೋಕ್ಕೆ ಸೇರಿದ ಪಕ್ಷಿಗಳ ಪ್ರಾಣಿಗಳ ಆಟ. 
ಪ್ರಾಣಿಗಳ ಮತ್ತು ಪಕ್ಷಿಗಳ ಹೃದಯವನ್ನರಿತ ಜನ ಕೈಸನ್ನೆ ಮತ್ತು ಕಣ್‌ 
ಸನ್ನೆಯ ಮೇಲೆ ಈ ಮೂಕ ಮತ್ತು ಸ್ವತಂತ್ರ ಪಕ್ಷಿಗಳನ್ನು ಕುಣಿಸುವುದು 
ನಿಜಕ್ಕೂ ಸಾಧನೆಯೇ ಸೈ, ಇವುಗಳಿಗೆ ಇಂಗಿತಜ್ಞಾನವುಂಟಾಗುವಂತೆ ಮಾಡಾ 
ವುದು ಎಷ್ಟು ದುಸ್ತರ ಮತ್ತು ಆನಂದದಾಯಕ ಎನ್ನುವುದನ್ನು ಈ ಜನ 
ತಿಳಿಸಿಕೊಟ್ಟರು. 


ಈ ಸ್ಪಾಡಿಯೋವಲ್ಲಿ ಪ್ರಸಿದ್ಧ ತಾರೆ ಲಾನಾ ಟರ್ನರ್‌ ಉಚ್ಛ್ರಾಯ 
ಸ್ಥಿತಿಯಲ್ಲದ್ದಾಗ ಆಕೆಯ ಅಭೀಷ್ಟದಂತೆ ಆಕೆಗಾಗಿ ನಿರ್ಮಿಸಿದ ಅಲಂಕಾರದ 
ಕೋಣೆ ಹಾಗೆಯೇ ಕಾದಿರಿಸಲ್ಪಟ್ಟಿದೆ, ಹಿರಿಯ ತಾರೆಯರ ಸಂತೋಷಕ್ಕಾಗಿ 
ಚಿತ್ರ ನಿರ್ಮಾಪಕರು ಏನೆಲ್ಲಾ ಮಾಡಬೇಕಾಗುತ್ತದೆಂಬುದಕ್ಕೆ ಇದೊಂದು 
ದೊಡ್ಡ ನಿದರ್ಶನ. 


ಈ ಪ್ರವಾಸದಲ್ಲಿ ನಮಗೆ ದಿಲ್ಲಿಯ ವಕೀಲ ಶ್ರೀ ರಾಧೇಮೋಹನ 
ಗುಪ್ತ ದಂಪತಿಗಳು ದೊರೆತರು, ಇವರ ಮಗ ಈ ದೇಶದಲ್ಲಿ ಪ್ರೊಫೆಸ 
ರಾಗಿದ್ದಾರೆ. ಆತನ ಅಭೀಷ್ಟದಂತೆ ಈ ದಂಪತಿಗಳು ಪ್ರಪಂಚ ಪರ್ಯಟನೆಗೆ 
ಹೊರಟಿದ್ದಾರೆ. ಶ್ರೀ ಗುಪ್ತ ನಿಜವಾಗಿ ಯೋಚಿಸುತ್ತಿದ್ದರು, ” ನಮ್ಮ ದೇಶ 
ಬಿಟ್ಟು ಹೊರಗೆ ಬಂದಾಗ ನಮ್ಮ ದೇಶದ ಬೆಲೆ ನಮಗೆ ತಿಳಿಯುತ್ತದೆ, 


೧೧೪ ಬಹುರೂಪಾ ವಸುಂಧರಾ, 


ನಮ್ಮಲ್ಲಿ ನೋಡತಕ್ಕದ್ದು ಬೇಕಾದಷ್ಟು ಇದೆ, ಜನರಿಗೆ ಹೊರಗೆ ಬಂದು 
ನಿಂತು ನೋಡಿ ನಮ್ಮ ಬೆಲೆಯನ್ನು ಅರಿತುಕೊಳ್ಳುವ ಅವಕಾಶ ಇರಬೇಕಾ, 
ಇದಾ ಸತ್ಯವಾದ ಮಾತು.” 

ಇಲ್ಲೇ ಸ್ಟೀವ್‌ ವಕ್ಕಾಕ್ಟಿನ್‌ ಮತ್ತು ಡಾನ್‌ ಫಾಯೆ ನಟಿಸಿದ "ದಿ 
ಥಾಮಸ್‌ ಕ್ರೌನ್‌ ಅಫೇರ್‌? ಎಂಬ ಚಿತ್ರವನ್ನು ನೋಡಿದೆವು, ಅಮೇರಿಕೆಯಲ್ಲಿ 
ಯಾವ ರೀತಿಯಲ್ಲಿ ಬ್ಯಾಂಕ್‌ ವಗೈರಾ ಲೂಟಿಯೂಗುತ್ತವೆ. ಮುತ್ತು 
ಯಾವ ರೀತಿಯಲ್ಲಿ ಆ ಜನ ತಪ್ಪಿಸಿಕೊಳ್ಳುತ್ತಾರಿ. ಎಂಬುದಕ್ಕೆ ಈ ಚಿತ್ರವೇ 
ಸಾಕ್ಷಿ. ಒಂದೇ ಬಾರಿಗೆ ಸರಪಳಿಯ ರೀತಿಯಲ್ಲಿ ಚಿಕ್ಕ ಫ್ರೇಮಾಗಳ 
ಮೂಲಕ ಚಿತ್ರವನ್ನು ತೋರಿಸುವ ತಂತ್ರವನ್ನು ಈ ಚಿತ್ರ ನಿರ್ಮಾಣದಲ್ಲಿ 
ಸಫಲವಾಗಿ ಉವಯೋಗಿಸಲಾಗಿದೆ, ಆಸೆಗೆ ಮಿತಿಯೇ ಇಲ್ಲವೆಂಬುದು ನಿಶ್ಚಿತ, 
ಇಂದು ಚಂದ್ರಮಂಡಲ, ನಾಳೆ ಬುಧಲೋಕ. 


ಲಾಸ್‌ ಏಂಜಲೀಸ್‌ ಕೌಂಟ್‌ ಮ್ಯೂಜಿಯಂ ಒಳಗಿನ ಪ್ರದರ್ಶನ 
ಕ್ಕಿಂತ ಕಟ್ಟಡದಿಂದ ಪ್ರಸಿದ್ಧವಾಗಿದೆ. ಕೆಳಗಿನ ಅಂತಸ್ತು ಸಂಪೂರ್ಣ ನೀರಿನಲ್ಲೇ 
ನಿಂತ ಹಾಗೆ ತೋರುತ್ತದೆ. ಇಲ್ಲಿ ನಡೆವ ವಿಶೇಷ ಪ್ರದರ್ಶನಗಳು ಎಲ್ಲರ 
ಗವೂನ ಸೆಳೆಯುತ್ತವೆ. ಹಿಂದಿನ ಕಲಾ ಜಗತ್ತಿಗಿಂತ ಇಂದಿನ ಮತ್ತು 
ಮುಂದಿನ ಕಲಾ ಪ್ರಗತಿಯ ಬಗ್ಗೆ ಈ ಮ್ಯೂಜಿಯಂ ಶ್ರಮಿಸುತ್ತದೆ, 

ಲಾಸ್‌ ಏಂಜಲೀಸ್‌ನ ಪ್ರಾಣ ಪದಕ ವಾಲ್ಫ್‌ ಡಿಸ್ನಿ ಮಹಾಶಯ 
ನಿರ್ಮಿಸಿದ ಡಿಸ್ನಿಲ್ಯಾಂಡ್‌, ಪ್ರಸಿದ್ಧ ಚಿತ್ರನಿರ್ಮಾಪಕ ಮತ್ತಾ ವಕಾನವ 
ಪುರುಷ ವಾಲ್ಟ್‌ ಡಿಸ್ನಿ ತನ್ನ ಮಕ್ಕಳೊಡನೆ ಆಗಾಗ ತಿರುಗಾಡಲು 
ಹೋಗುತ್ತಿದ್ದಾಗ, ಚಿಕ್ಕವರ ಸಿಂತೋಷಕ್ಕಾಗಿ ಇಂತಹ ಪ್ರಪಂಚವನ್ನು 
ನಿರ್ಮಿಸಬೇಕೆಂದು ಕನಸು ಕಂಡನಂತೆ. ನ ಭೂತೋ ನ ಭವಿಷ್ಯತಿ ಎಂಬ ಈ 


ಕನಸು ನಿಜವಾಗಲೇ ಬೇಕೆಂದರೆ ಹಲವಾರು ವರುಷಗಳೇ ಹಿಡಿದವು. 
ಅಪಾರ ವೆಚ್ಚದಲ್ಲಿ ಎರಡು ವರ್ಷಗಳ ಸತತ ದುಡಿಮೆಯಿಂದ ಈ ಡಿಸ್ನಿ 


ಸಾಮ್ರಾಜ್ಯ ನಿರ್ಮಾಣವಾಗಿದೆ, ಇದು ಮಕ್ಕಳ, ಹಿರಿಯರ, ಸರ್ವರ ಲೋಕ. 
ಲಾಸ್‌ ಏಂಜಲೀಸಿನ ನಮ್ಮ ವಾಸ್ತವ್ಯಗಲ್ಲಿ ಎರಡು ದಿನಗಳನ್ನು 
ನಾವು ವಾಲ್ಟ್‌ ಡಿಸ್ನಿ ನಿರ್ಮಿಸಿದ ಮಯಾಲೋಕದಲ್ಲಿ ಕಳೆದೆವು, ಮಕ್ಕಳಾಟಕ್ಕೆ 


ಅಮೇರಿಕ; ಬಂಗಾರದ ಜಿಂಕೆಯ ಹಿಂದೆ ೧೧೫ 


ನಿರ್ಮಿಸಿದ ಮಯಪಟ್ಟಿಣನಲ್ಲಿ ಇಪ್ಪತ್ತನೇ ಶತಮಾನದ ಸಾಧನೆಯನ್ನೆಲ್ಲಾ 
ಆಟಗಳ ಮೂಲಕ ತೋರಿಸಲಾಗಿದೆ. 


ವಾಲ್ಟ್‌ ಡಿಸ್ತಿಯು ನೂರಾರು ಎಕರೆ ಪ್ರದೇಶದ ಈ ಭೂಮಿಯನ್ನು 
ಆರೂ ಭಾಗಗಳನ್ನಾಗಿ ವಕಾಡಿದ್ದಾನೆ. ಮುಖ್ಯವಾಗಿ ಫ್ರೂಂಟಯಂರ್‌ 
ಲ್ಯಾಂಡ್‌ : ಇಲ್ಲಿ ಅಮೇರಿಕೆಯ ಇತಿಹಾಸ, ವಶೂಲನಿವಾಸಿಗಳ ಪರಿಚಯ 
ಮತ್ತು ಜಾನಪದ ವೈವಿಧ್ಯದ ಪರಿಚಯವಿದೆ. ಅಡ್ಕೆಂಚರ" ಲ್ಯಾಂಡ್‌ : 
ಇಲ್ಲಿ ಸಾಹಸ ಮತ್ತು ವನ್ಯಜೀವಿಗಳಿಗೆ ಪ್ರಾಶಸ್ತ್ಯ ನೀಡಲಾಗಿದೆ. 
ಫ್ಯಾಂಟಸಿ ಲ್ಯಾಂಡ್‌ : ಇಲ್ಲಿ ಅನೇಕ ಅಮೇರಿಕನ್‌ ಮತ್ತು ಇಂಗ್ಲಿಷ್‌ 
ಜಾನಪದ ಕಥೆಗಳಿಗೆ ರೂಪಕ ನೀಡಲಾಗಿದೆ. ಟುಮಾರೋ ಲ್ಯಾಂಡ್‌ : 
ಇದು ನಾಳಿನ ಕುರಿತಾಗಿದೆ. ಇನ್ನು ಯುಎಸ್‌, ಎ. ಮೈನ್‌ ಸ್ಟ್ರೀಟ್‌ 
ನ್ಕೂ ಆದ್ಲಿಯನ್ಸ್‌ ಸ್ಕ್ವೇರ್‌ಗಳಲ್ಲಿ ಅಮೇರಿಕೆಯ ಅನೇಕ ಸಾವಕಾಜಿಕ ಸಂದರ್ಭ 
ಗಳನ್ನು ಪುನರ್ರೂಪಿಸಲಾಗಿದೆ. 


ಡಿಸ್ನಿಲ್ಕಾಂಡ್‌ನಲ್ಲಿ ಒಂದೆರಡು ದಿನ ಕಳೆದು ಬಂದರೆ ಜೀವನ ಮತ್ತಷು 
ಆಕರ್ಷಕ ಎನಿರುತ್ತದೆ. ಅಮೇರಿಕೆಯ ಮೂಲನಿವಾಸಿಗಳ ಜೀವನವಿಧಾನ, 
ಅವರು ಕಟ್ಟುತ್ತಿದ್ದ ನಾನಾ ತರಹೆಯ ಸೇತುವೆಗಳು, ಮಾರ್ಕ್‌ಟ್ವೈನ್‌ ಮಹಾ 
ಶಯನ ಹಡಗು, ಪ್ರಂಪಚದ ದೊಡ್ಡ ನದಿಗಳಾದ ಗಂಗಾ, ನೈಲ್‌, ಅಮೆಜಾನ್‌ 
ಕೊಲರಾಡೋ ನದಿಗಳಲ್ಲಿ ಯಾನ ವಕಾಡುವಾಗ ಒಂದೆಡೆ ಗಣಪತಿಯ 
ದಿವ್ಯಮಂಗಳ ರೂಪವನ್ನು ಕಂಡಾಗ ಭಾರತೀಯರು ಕೇಕೆ ಹಾಕುತ್ತಾರೆ, 
ಆಲಿಸ್‌ ಇನ್‌ ವಂಡರ್‌ಲ್ಯಾಂಡ್‌ ಮತ್ತು ನಿದ್ರಾಸುಂದರಿಯ ಅರಮನೆಯ 
ರೂಪಕಗಳು ರಮಣೀಯವಾಗಿವೆ. ಅದೇ ಪೈರೇಟ್ಸ್‌ ಆಫ್‌ ದಿ ಕ್ಕಾರಿಬಿಯನ್‌ 
(PRIATES OF THE CARRIBEAN) ನೋಡುವಾಗ ಸಿಡ್ನಿ 
ಯು ನಿರ್ಮಿಸಿದ ಭೀಭತ್ಸ ವಾತಾವರಣದಿಂದ ಮೈನವಿರೇಳುತ್ತದೆ. ಸಬ್‌ಮೇರಿನ್‌ 
ಗಳ ಮೂಲಕ ವಸುಂಧರೆಯ ಜಲನಿಧಿಯನ್ನು ವೀಕ್ಷಿಸುವಾಗ ಹ )ದಯ 
ರಂಜಿಸುತ್ತದೆ. ಅವರ್‌. ಗ್ರೇಟ್‌ ಮೊಂಮೆಟ್ಸ್‌ ವಿತ್‌ ಲಿಂಕನ್‌ ಎಂಬಲ್ಲಿ 
ಅಬ್ರಹಾಂ "ಲಿಂಕನ್‌ ಅವರು ನಿಂತು “ರೂಲ್‌ ಆಫ್‌ ದಿ ಪೀಪಲ್‌ ಫಾರ್‌ 
ದಿ ಪೀಪಲ್‌...” ಮುಂತಾಗ್ಲಿ ಘೋಷಿಸಿದಾಗ ಮೈ ಮರೆಯುತ್ತೇವೆ, 


OC ಬಹಾರೂಪಾ ವಸುಂಧರಾ 


ಇ 
. 


ಬ್ಯಾಂಕ್‌ ಅಫ್‌ ಅಮೇರಿಕಾದವರ "ಇದೊಂದು ಸಣ್ಣ ಪ್ರಂಪಚ' 
ಎಂಬ ರೂಪಕದಲ್ಲಿ ಪ್ರಂಪಚದ ಛಪ್ಪನ್ನಾರು ದೇಶಗಳ ನೂರಾರು ಜನಾಂಗದ 


ಲಕ್ಷಾಂತರ ಮಕ್ಕಳು ಉತ್ಸಾಹದಿಂದ ಮೈ ತುಂಬಿ ಅಯಾ ದೇಶಗೀತೆಗಳನ್ನು 


ಹಾಡಿದಾಗ ಅಂತಃಕರಣದಲ್ಲಿ ಕುಣಿದಾಡುತ್ತೇವೆ, ಮೈನ್‌ ಸ್ಟ್ರೀಟ್‌ ಸಿನಿಮಾ 
ದಲ್ಲಿ ಪುರಾತನ ಸಿನಿಮಾ ನೋಡಿದಾಗ ನಮ್ಮ ಪಿತಾಮಹರ ಬಗ್ಗೆ ಕರುಣೆ 
ಕಂಡು ಬರುತ್ತದೆ. ಸ್ವಿಸ್‌ ಕುಟುಂಬದ ವೃಕ್ಷ ತುದಿಯ ಮನೆ ನೆನೆಯಲಾ 
ಸಾಧ್ಯವಾಗದಷ್ಟು ವಾಸ್ತವವಾಗಿದೆ. ಈಗಲೂ ಜನ ಹಾಗಿದ್ದರೆ ಎಷ್ಟು 
ಒಳ್ಳೆಯದಾಗುತ್ತಿತ್ತು. ಹಳೆಯ ಲಂಡನ್‌ ನಗರದಲ್ಲಿ ಒಂದು ರೈಡ್‌ ಎಂತಹ 
ಸಂಪ್ರದಯವಾದೀ ಇಂಗ್ಲಿಷರನ್ನೂ ನಗಿಸುತ್ತದೆ. ವಕ್ಕಾಡ್‌ ಟೀ ಪಾರ್ಟಿಯ 
22ಸರುಗಳಲ್ಲಿ ಕುಳಿತು ಕಪ್ಪನ್ನು ತಿರ್ರನೆ ತಿರುವಿದಾಗ ಪ್ರಂಪಚವೇ ರಣ 
ವೇಗದಿಂದ ತಿರುಗಿ ಕರುಳು, ಹಿಂಡಿದಂತಾಗುತ್ತದೆ, ರಾಕೆಟ್‌ಗಳಲ್ಲಿ ಯಾನ 


ಮಾಡಿದಾಗ, ವಾನೋರೇಲ್‌ನಲ್ಲಿ ಪಯಣಿಸಿದಾಗ ಮುಂಬರುವ ಕಾಲದ 
ಬಗ್ಗೆ ಆಶೆ ಹುಟ್ಟುತ್ತದೆ, ಪಾಂಟನ್‌ ಹಾಬ್ಲೆಡ್ಸ್‌ನಲ್ಲಿ ಪಯಣಿಸಿ ಮರಳಿದಾಗ 
ಎಂತಹ ರಕ್ತಹೀನನ ಮೈಯೂ ರಕ್ತೋದ್ದೀಪಿತವಾಗುತ್ತದೆ. "ಟಿಕಿ' ರೂಂನ 
ಪಕ್ಷಿಗಳ ವರಾತನ್ನು ಮರೆಯಲಸಾಧ್ಯ. 


ಹೀಗೆ ಒಂದಲ್ಲ ಎರಡಲ್ಲ, ಡಿಸ್ನಿಲ್ಕಾಂಡ್‌ ಮಕ್ಕಳ ಕನಸಿನ ಲೋಕ. 
ರಾತ್ರಿ ಕಾಲದಲ್ಲಿ ಆಕಾಶದಲ್ಲಿ ಅಪ್ಸರೆಯರ ಹಾರಾಟ, ಅದ್ಭುತ ದೀಪಗಳ 
ಓಕುಳಿಯಾಟ, ಮತ್ತೊಂದೆಡೆ ರಂಗುರಂಗಿನ ಪಟಾಕಿಯಾಟ ರಾಜ್ಯದ ಎಳೆ 
ಯರಿಂದ ನೃತ್ಯಗಾನ ರಸಮಂಜರಿ, ಎಲ್ಲಿ ನೋಡಿದರಲ್ಲಿ ಉತ್ಸಾಹವೇ ಉತ್ಸಾಹ. 
ಯಾವ ಮುಖದಲಿಯೂ ಸಪ್ಪೆ ಕಳೆಯೇ ಇಲ್ಲ. ದಿನಕ್ಕೆ ಎರಡು ಬಾರಿ 


ಮೆರವಣಿಗೆ ಬರುವ ವಾಲ್ಟ್‌ ಡಿಸ್ನಿಯ ಪಾತ್ರಗಳ ಬ್ಲಾಂಡ್‌ ಅಂತೂ 
ಅಲ್ಲಿ ಮಾತ್ರವೇ ಸಿಗುವುದು. ದುಃಖಭರಿತ ಯಂತ್ರವಿರಚಿತ ಅನಕಾನುಷ 
ಪ್ರಂಪಚದ ಮಧ್ಯೆ ಡಿಸ್ನಿ ನಿರ್ಮಿಸಿರುವ ಈ ತಾಣ ಈ ಮಹಾನಗರ 
ಉತ್ಸಾಹ ಉಲ್ಲಾಸಗಳ ಆಗರ. ಹ್ಯಾಪಮೋರೆಯ ಮರಣೋತ್ಸಾಹಿ ಕೂಡ 
ಇಲ್ಲಿ ಬಂದರೆ ಬದುಕಿನ ಅಂದವನ್ನು ಕಂಡು ನಕ್ಕುನಲಿದು ಹರ್ಷಗೊಂಡಾನು, 





ಅಮೇರಿಕಾ; ಬಂಗಾರದ ಜಿಂಕೆಯ ಹಿಂದೆ ೧೧೭ 


ಡಿಸ್ನೀ, ನೀನು ನಿಜಜ್ಕೂ ಮಹಾನುಭಾವ, ವಕಾನವ ಕುಟುಂಬಿ, ನಿನಗೆ 
ನಿನ್ನ ಹೃದಯ ವೈಶಾಲ್ಕಕ್ಕೆ ಸಮನಿಲ್ಲ, 

ವೆಸ್ಟರ್ನ್‌ ಏರ್‌ಲೈನ್ಸ್‌ ಮೂಲಕ ಲಾಸ್‌ ಏಂಜಲೀಸ್‌ನಿಂದ ಸ್ಕಾನ್‌ 
ಫ್ರಾನ್ಸಿಸ್ಕೋಗೆ ತೆರಳಿದೆವು. ಸ್ಕಾನ್‌ಫ್ರಾನ್ಸಿಸ್ಕೋ ಹಲವಾರು ಬಟ್ಟಗಳ ಮೇಲೆ 
ಸ್ಥಿತಗೊಂಡಿದೆ. ಪೋಗ್ಟ್‌ ರಸ್ತೆಯ ಹೋಟಲ್‌ ವರಾರೀಸ್‌ನಲ್ಲಿ ಇಳಿದೆವು. 
ಈ ಹೋಟಲ್‌ನ ೧೭ ನೇ (ಕೊನೆಯ) ಅಂತಸ್ತಿನಲ್ಲಿ ನವ್ಮೂ ಕೋಣೆ. ಕಿಟಿಕಿಯ 
ಪರದೆ ಸರಿಸಿದರೆ ವಿಸ್ತಾರವಾಗಿ ಹರಡಿದ ಸ್ಕಾನ್‌ಫ್ರಾನ್ಸಿಸ್ಕೋದ ನಗ್ನ 
ನೋಟ ಕಾಣಿಸುತ್ತದೆ, 

ಬಂಧುಗಳಾದ ಶ್ರೀ ಅವಿ್ರಿಕ್‌ಸಿಂಗ್‌ ದಂಪತಿಗಳನ್ನು ಭೇಟಿಯಣದೆವು. 
ಇವರು ಬರ್ಕಲಿಯಲ್ಲಿ ಅಂಜತಾ ಎಂಬ ಹೆಸರಿನ ಹಿಂದೀಯ ಹೋಟಲ್‌ 
ನಡೆಸುತ್ತಿದ್ದಾರೆ. ಪಕ್ಕಾ ಭಾರತೀಯ ವಾತಾವರಣದ ಈ ರೆಸ್ಟೂರಾ 
ತುಂಬಾ ಚೆನ್ನಾಗಿದೆ. ಅವರ ಮಕ್ಕಳು ಸಂಗೀತ ಮತ್ತಾ ಆಜ್ಮತ್‌ಸಿಂಗ್‌ 
ನಮಗೆ ಜೊತೆಯಾದರು. ಶ್ರೀ ಅವ್ರಾಕ್‌ ಸಿಂಗ್‌ ನಮ್ಮನ್ನು ತಮ್ಮ ಇಂಪಾ 
ಲಾದಲ್ಲಿ ಎಲ್ಲ ಕಡೆಗೆ ಕರೆದೊಯ್ದರು. ಪ್ರಪಂಚ ಪ್ರಸಿದ್ಧವಾದ ಗೋಲ್ಡನ್‌ 
ಗೇಟ್‌ ಬ್ರಿಡ್ಜ್‌ ಎರಡನೆಯ ಪ್ರಪಂಚದ ಸಮರಕಾಲದ ಟೆಲಿಗ್ರಾಫ್‌ ಟವರ್‌. 
ಇಲ್ಲಿ ಸುಂದರ ವಾತ್ತು ಆಕರ್ಷಕವಾದ ಕೊಲಂಬಸ್‌ನ ವಿಗ್ರಹವಿದೆ, ಈ 
ನಗರದ ಭಾಗವಾಗಿ ಅತಿ ದೊಡ್ಡ ಚೈನಾ ಟೌನ್‌ ಇದೆ. ಇಲ್ಲಿಯ ರೆಸ್ಟೂ 
ರಾಗಳು ಆ ಡ್ರಾಗನ್‌ನ ಭೀಕರ ಪ್ರದರ್ಶನಗಳು ಒಂದಾ ರೀತಿಯ ಭಯಾನಕ 
ವಾತಾವರಣ ಕಲ್ಪಿಸಿವೆ. ಎಂಪ್ರೆಸ್‌ ಆಫ್‌ ಚೈನಾ ಎಂಬ ರೆಸ್ಟೂರಾದಲ್ಲಿ 
ಭೋಜನ ವಣಾಡಿದೆವು. ಈ ಜನರೆಲ್ಲಾ ಕಮ್ಯುನಿಸ್ಟರ ಕೈ ಮೇಲಾಗುತ್ತಲೇ 
ತಮ್ಮ ದೇಶ ತ್ಯಜಿಸಿ ಬಂದವರು, ಚೈನಾ ಟೌನ್‌ಗಳ ಕಾರ್ಯಭಾರ ಪೂರ್ಣ 
ವಾಗಿ ಚೈನೀಯರ ಕೈಯಲ್ಲಿಯೇ ಇದೆ. ಅಮೇರಿಕೆಯ ಬಹುತೇಕ ಕಾಯಿದೆ 
ಗಳು ಇಲ್ಲಿ ಬರಲು ಅಂಜುತ್ತವೆ, 

ಸ್ಕಾನ್‌ ಫ್ರಾನ್ಸಿಸ್ಕೋ ಸಮುದ್ರತೀರಕ್ಕೆ ಅಂಟಿದಂತೆ ಅನೇಕ ದ್ವೀಪಗಳಿವೆ. 
ಇವುಗಳ ಪೈಕಿ ಗೋಲ್ಡನ್‌ ಗೇಟ್‌ ಬ್ರಿಡ್ಜ್‌ ಆ ಕಡೆ ಇರುವ ಸಾಲ್ಫೋಲಕಾ 
ವಿಲೇಜ್‌ ಎಲ್ಲರನ್ನೂ ಆಕರ್ಷಿಸುತ್ತದೆ. ಸಾವಿರಾರು ಹಿಪ್ಪಿಗಳು ಇಲ್ಲಿ ನೆರೆದಿ 


೧೧೮ ಬಹುರೂಪಾ ವಸುಂಧರಾ __ 


ರುತ್ತಾರೆ, ಇಲ್ಲಿಯ ಷಾಪಿಂಗ್‌ ಸೆಂಟರಿನಲ್ಲಿ ಬೇಕಾದ್ದು ಸಿಗುತ್ತದೆ, ಇಲ್ಲಿ 
ನಮಗೆ ಕಾರು ನಿಲ್ಲಿಸಲು ಜಾಗ ದೊರೆಯಬೇಕಾದರೆ ಅರ್ಧತಾಸಿನ ಮೇಲಾ 
ಯಿತು. ಇಲ್ಲಿಯ ರಸ್ತೆಯು ಒಂದು ಕಡೆ ಕೆಲ ಬಿಳಿಯರು ತಲೆ ಬೋಳಿಸಿ 
ಗೋಪಾದದಷ್ಟು ಜುಟ್ಟು ಕಾವಿಯ ಪಂಚೆ ಉಟ್ಟು, ಮೇಲುಡಿಗೆ ತೊಟ್ಟು 
ಗಂಧಾಕ್ಷತೆಗಳನ್ನು ಧರಿಸಿ ತಂಬೂರಿ ಮತ್ತೂ ತಾಳಮೇಳಗಳೊಂದಿಗೆ “ಹರೇ 
ಕೃಷ್ಣ ಹರೇ ರಾಮ” ಎಂದು. ಭಜನೆ ಮಾಡುತ್ತಿದ್ದ ರು, ಒಬ್ಬನು ವಕ್ರ 
ವಕ್ರವಾಗಿ ಮಬ್ಬಳೆ ಬಾರಿಸುತ್ತಿದ್ದ. ಇವರ ಕಾಲಿನಲ್ಲಿ ಹಾಕಿದ ಸಾಕ್ಸ್‌ 
ಮತ್ತು ಷೂಸ್‌ ವಕಾತ್ರೃ ಅಪ್ರಸ್ತುತವೆನಿಸಿದ್ದವು. ಈ ಕುಣಿತಕ್ಕೆ ಕೃಷ್ಣಾ 
ಡ್ಯಾನ್ಸ್‌ ಎಂದು ಕರೆಯುತ್ತುರೆ. ಈ ಭಜನೆಯನ್ನು ಅವರು ಏಕೆ ಮಾಡು 
ತ್ತಾರೋ ನಾನರಿಯೆ. ಹಿಪ್ಪಿಗಳು ಹಿಂದೂ ಮತ್ತು ಚೈನೀ ವೇದಾಂತದ 
ದುರುಪಯೋಗವನ್ನಷ್ಟೇ ನಡೆಸಿದ್ದಾರೆ. 


ಸ್ಕಾನ್‌ಫ್ರಾನ್ಸಿಸ್ಕೋ ಬೀಚ್‌ ಅತಿ ಸುಂದರವಾದುದು. ಬಿಸಿಲು ಕಾಲ 
ವಾದದ್ದರಿಂದ ಸೂಜಿಯಿಡಲು ಬಿಡುವಿಲ್ಲದಂತೆ ಜನ ಮೈಕಾಯಿಸುತ್ತಾ ಮಲ 
ಗಿರುತ್ತಾರೆ, ನೋಡಿದಷ್ಟು ದೂರಕ್ಕೆ ಶಾಂತವಾಗಿ ರುದ್ರಭೀಕರವಾಗಿ ಕಾಣು 
ತ್ತದೆ ಪೆಸಿಫಿಕ್‌. 


ಇಲ್ಲಿಯ ಫಿಷರ್‌ಮನ್‌ ವಾರ್ಸ್‌ ಒಂದು ಪ್ರಸಿದ್ದ ಪ್ರವಾಸಿ ಕೇಂದ್ರ. ನಾವಿದ್ದ 
ಜಾಗೆಯಿಂದ ಪ್ರಪಂಚದ ಪ್ರಸಿದ್ಧ ಕೇಬಲ್‌ ಕಾರ್‌ ಮೂಲಕ ಅಲ್ಲಿಗೆ ತೆರಳಿ 
ದೆವು. ಅತಿ ಪ್ರಾಚೀನವಾದ ಸ್ಟೇನಿಷ್‌ ಆಸ್ತಿ ಈ ಕೇಬಲ್‌ಕಾರ್‌, ವಿಪರೀತ 
ಏರಿಳಿವಿನ ಮತ್ತು ವಕ್ರ ರಸ್ತೆಯ ಈ ನಗರದಲ್ಲಿ ಹಿಂದೆ ಕೇಬಲ್‌ಕಾರ್‌ 
ಅತ್ಯಾವಶ್ಶಕವಾಗಿತ್ತು. ಭೂಮಿಯ ಒಳಗಡೆ ಹಾಕಿರುವ ಬಲವಾದ ತಂತಿ 
ಗಳ ಮೂಲಕ ಎಳೆಯಲ್ಲಡುವ ಕೇಬಲ್‌ಕಾರ್‌ ಈ ನಗರದ ಮುಖ್ಯ 
ಸ್ಮಾರಕವಾಗಿದೆ. ಫಿಷರ್‌ಮನ್‌ ವಾರ್ಪ್‌ನಲ್ಲಿ ರಿಪ್ಲೇ (RIPLEY) ಯ 
"ನಂಬಿ ಅಥವಾ ನಂಬದಿರಿ' ಎಂಬ ಮ್ಯೂಜಿಯಂ ನೋಡಿದೆವು. ಪ್ರಂಪಚದಲ್ಲಿ 
ರುವ ವಿಚಿತ್ರ ಸಂಗತಿ ಮತ್ತು ವಸ್ತುಗಳ ಅನ್ವೇಷಣೆಯಲ್ಲಿ ರಿಪ್ಲೇ ಪ್ರಪಂಚ 
ಎಲ್ಲ ಕಡೆ ಸುತ್ತಿದ. ಕಾಡು ಜನರ ಆಡುನುಡಿಯನ್ನು ಕಲಿತ, ವಿಶೇಷಗಳನು. 
ಕಲೆಹಾಕಿ ಚಿತ್ರಮಯ ವಕಿಲಿಕೆಗಳಲ್ಲಿ ಬೇರೆ ಬೇರೆ ಪತ್ರಿಕೆಗಳಿಗೆ ಬರೆದ 


ಆಮೇರಿಕ; ಬಂಗಾರದ ಜಿಂಕೆಯ ಹಿಂದೆ ೧೧೯ 


ಧನಾಢ್ಕನಾದ, ಅವನು ಸಂಪಾದಿಸಿದ ಅನೇಕ ವಸ್ರೂಗಳ ಈ ಸಂಗ್ರಹ ಕಂತೂ 
ಹಲಿಗೆ ಸುಗ್ರಾಸ ಭೋಜನದಂತಿದೆ. ಇಲ್ಲಿಯ ಅಂಗಡಿಯಲ್ಲಿ ಪಂಡಿತ್‌ ರವಿ 
ಶಂಕರರ ಸಿತಾರ್‌ ವಾದನದ ಮುದ್ರಿಕೆ ನುಡಿಯುತ್ತಿತ್ತು. ಕೆಲವೇ ದಿನಗಳಲ್ಲಿ 
ಭಾರತದ ಪ್ರಸಿದ್ಧ ವಾದ್ಯಗೋಷ್ಠಿಕಾರ ಜುಬಿನ್‌ ಮೆಹತಾ (ZUBIN 
MEHTA) ಇಲ್ಲಿಗೆ ಬರುವವರಿದ್ದರು. 

ಇಲ್ಲಿಯ ಬ್ರಾಡ್ಜೇ ಅಸಹ್ಯಮಯ ದಿವಾರಾತ್ರಿ ಕ್ಲಬ್‌ಗಳ ಬೀಡು. 
ಕಾಮನಿಗೂ ವಾಕರಿಕೆ ಬರುವಷ್ಟು ಕಾಮೋತ್ಸಾಹ, ಇಲ್ಲಿಯ ವಿಶೇಷವೆಂದರೆ 
ಫಿಜೋಕಿಯಣ. ಗಂಡಸರು ಹೆಂಗಸರಂತೆ ವೇಷಧರಿಸಿ ಕುಣಿಯುವ ಕ್ಲಬ್‌" 
ಈ ರಸ್ತೆಯಲ್ಲಿ ಕೂಡಾ ಹಿಪ್ಪಿಗಳ ಒಂದು ಗುಂಪು ಕೃಷ್ಣನ್ಮಕ್ಯವನತ್ನಿ 
ನಡೆಸಿಶ್ರು. ಸ 

ಇಲ್ಲಿಯ ಗೋಲ್ಡನ್‌ ಗೇಟ್‌ ಪಾರ್ಕು ತುಂಬಾ ಅಂದವಾದ ಉದ್ಯಾನ 
ವನ. ಒಂದಾನೊಂದು ಕಾಲದಲ್ಲಿ ಬೆಂಗಳೂರಿನ ಕಬ್ಬನ್‌ಪಾರ್ಕ್‌ ಕೂಡ 
ಆ ರೀತಿ ಇತ್ತು. ಈ ಪಾರ್ಕಿನಲ್ಲಿ ಅದ್ಭುತವಾದ ಅಕ್ವೇರಿಯಂ ಇದೆ, ಮನ 
ಸೆಳೆವ ಜಪಾನೀ ತೋಟವಿದೆ, ಮತ್ತು ಅಪೂರ್ವ ವಸ್ತುಗಳಿಂದೊಡ 
ಗೂಡಿದ ಬೇಯಾಂಗ್‌ ಮ್ಯೂಜಿಯಂ ಇದೆ. 


ಸ್ವಲ್ಪ ದೂರದಲ್ಲಿರಾವ ಜೋಡೀ ಶಿಖರ (ಟ್ವಿನ್‌ ಪೀಕ್ಸ್‌) ನೋಡಲು 
ಹೋದೆವು. ಅ ಎತ್ತರದಿಂದ ಕಾಣುವ ಸ್ಕಾನ್‌ಫ್ಪಾನ್ಸಿಸ್ಕೋ ಅದ್ಭುತವಾಗಿ 
ತೋರುತ್ತದೆ. ಈ ಕೊಳ್ಳದ ಗರ್ಭದಲ್ಲಿಯೆ ಅಮೇರಿಕೆಯ ರಕ್ಷಣಾ ಇಲಾಖೆ 
ತನ್ನ ಅಗಾಧವಾದ ಸ್ಫೋಟಕ ವಸ್ತುಗಳನ್ನು ಶೇಖರಿಸಿದೆ ಎಂದು ಹೇಳುತ್ತಾರೆ. 
ಇಲ್ಲಿ ಅಮೇರಿಕನ್‌ ಸೈನ್ಯದ ದೊಡ್ಡ ತುಕಡಿಯೊಂದು ವಸತಿಗೊಂಡಿದೆ, ಈ 
ಕೊಳ್ಳದ ಪಕ್ಕದಲ್ಲಿರುವ ತಪ್ಪಲಿನಲ್ಲಿರುವ ಮ್ಯ್ಕರ್‌ವುಡ್ಸ್‌ ನಲ್ಲಿ ಸಂಯುಕ್ತರಾಷ್ಠ 'K 
ಸಂಸ್ಥೆಯ ಛಾರ್ಟರ್‌ಗೆ ಅಂಗರಾಜ್ಕಗಳು ಅಂಕಿತ ಹಾಕಿದವು. ಈ ರಾಜ್ಯದಲ್ಲಿ 
ರುವ ಅನೇಕ ಕಾಡುಗಳಲ್ಲಿ ಸಾವಿರಾರು ವರ್ಷ ವಯಸ್ಸಾದ ಗಗನವನ್ನೇ 
ಇರಿಯುವ ಧೀರತೆಯಿಂದ ನಿಂತ ವೃಕ್ಷಗಳಿವೆ. ಒಂದು ವೃಕ್ಷದ ಕಾಂಡದಲ್ಲಿ 
ತೂತು ಕೊರೆದು ರಸ್ತೆ ವಾಡಿದ್ದರಂತೆ, ಇತ್ತಿಚೆಗೆ ಅದು ತನ್ನ ಕಾಲ 
ಮುಗಿಸಿ ಕೆಳಗೆ ಬಿದ್ದಿತಂತೆ. ಮ್ಯುರ್‌ವುಡ್ಸ್‌ ರಾಜ್ಕರಕ್ಷಿತ ಉದ್ಯಾನವನ, 


೧೨೦ ಬಹಾರೂಪಾ ವಸುಂಧರಾ. 


ಇಲ್ಲಿ ತಿರುಗಾಡಲು ಅನೇಕ ಕಾಲುದಾರಿಗಳಿವೆ, ಕಾಡಿನ ಮಧ್ಯೆ ಜುಳುಜುಳು 
ಹರಿವ ಚಿಕ್ಕ ತೊರೆಯೊಂದಿದೆ. ಈ ತೊರೆಯ ಮೇಲೆ ನಾಲ್ಕಾರು ಚಿಕ್ಕ 
ಸೇತುವೆಗಳಿವೆ, ಸೂರ್ಯನ ಬಿಸಿಲಿಗೆ ಛತ್ತಿ ಹಿಡಿದ ದೈತ್ಯಾಕಾರದ ವೃಕ್ಷಗಳ 
ಮಧ್ಯೆ ಎಷ್ಟು ಹೊತ್ತಿನವರೆಗೆ ನಡೆದಾಡಿದರೂ ಸಾಕೆನಿಸುವುದಿಲ್ಲ. ಇಲ್ಲಿಯೂ 
ಉಪಾಹರಗೃಹ ಮತ್ತು ಉಡುಗೊರೆಗಳ ಅಂಡಿಯಂದೆ. ನಮ್ಮ ದೇಶದಲ್ಲಿ 
ಈ ರೆಡ್‌ಉಡ್‌ ಜಾತಿಯ ಗಿಡಗಳ ಬೀಜಪ್ರಸಾರ ವರಾಡೋಣವೆಂಬ ಹಂಬಲ 
ದಿಂದ ಕೆಲ ಬೀಜ ತೆಗೆದುಕೊಂಡು ನಾಟಿಯ ವಿಷಯ ತಿಳಿದುಕೊಂಡೆ. 
ಸ್ಮಾನ್‌ಫ್ರಾನ್ನಿಸ್ಕೋ ಔದ್ಯಮಿಕ ನಗರವಾದ್ದರಿಂದ ಯಾವುದಾದರೂ 
ಉದ್ದಿಮೆಯನ್ನು ನೋಡೋಣವೆಂದು ಬಗೆದು ಸಹಾಯಕ್ಕಾಗಿ ನಮ್ಮ ದೇಶದ 
ವ್ಯಾಪಾರ ಕಛೇರಿಗೆ (ಟ್ರೇಡ್‌ ಕೌನ್ಸಿಲ್‌) ತೆರಳಿದೆವು. ಕಾಮರ್ಸ್‌ ಶಾಖೆಯ 
ಎಸ್‌, ಡಿ. ಸಿಂಗ್‌ ಖನ್ನಾ ತುಂಬಾ ಪ್ರಯತ್ನವರಾಡಿ ಖಾದ್ಯತೆ ಲ ತಯಾರಿಸುವ 
ಕೆಲ ಕಾರ್ಬಾನೆಗಳ ವಿಳಾಸ ತೆಗೆದರು. ಅಷ್ಟರಲ್ಲಿಯೇ ಕಾನ್ಸಲ್‌ ಅವರ ಫೊನ್‌ 
ಬಂತು. ನಮ್ಮ ದೇಶದ ವಿದೇಶಾಂಗ ಮಂತ್ರಿ ಪ್ರೀ ದಿನೇಶ್‌ಸೀಗ್‌ 
ಸ್ಕಾನ್‌ಫ್ರಾನ್ಸಿಸ್ಕೋಗೆ ಬಂದಿದ್ದರು. ಅವರಿಗೆ ಸದ್ಯ ಅಮೇರಿಕಾ ಭಾರತರಲ್ಲಿ 
ತೊಡಗಿಸಿರುವ ಬಂಡವಳಿನ ಅಂಕಿಸಂಖ್ಯೆ ಬೇಕಾಗಿತ್ತು. ಕಾನ್ಸಲ್‌ ಹೇಳಿದರು 


“ನನಗೆ ಈ ವರಾಹಿತಿ ೫ ನಿಮಿಷಗಳಲ್ಲಿ ಬೇಕು.” ಅವರ ಕಛೇರಿಯ ಸಿಬ್ಬಂದಿ 
೨೫ ನಿಮಿಷ ಹುಡುಕಿದರೂ ಕೂಡ ಅವರಿಗೆ ಈ ಮುಖ್ಯ ಅಂಕಿ ಅಂಶ ಸಿಗಲಿಲ್ಲ 


ದಿನೇಶ್‌ಸಿಂಗ್‌ ನಿರಾಶರಾಗಿರಬೇಕು. ಯಾವ ನೆಲವೇ ಆಗಲೀ ಯಾವ ನೀರೇ 
ಆಗಲೀ ನಾವು ನಾವೇ ಅಲ್ಲವೇ! ಒಂದು ಗಂಟೆ ಕಾಯಿಸಿದ ನಂತರ ನಮ್ಮ 
ಪರವಾಗಿ ಖನ್ನಾ ಸಾಹೇಬರು ಕೆಲ ಕಾರ್ಯಾನೆಗಳಿಗೆ ಫೋನ್‌ ವಕಾಡಿದರು, 
ಆದರೆ ಯಾವ ಕಾರ್ವಾನೆಯಾದರೂ ಭಾರತೀಯ ನಿರೀಕ್ಷಕರಿಗೆ ಅನುಮತಿ 
ನೀಡುವ ಪರಿಸ್ಥಿ ತಿಯಲ್ಲರಲಿಲ್ಲ. ನಿರಾಶರಾಗಿ ಮನೆ ಸೇರಿದೆವು. 


ಸಾನ್‌ಫ್ರಾನ್ಸಿಸ್ಕೋ ಇತ್ತೀಚಿನ ವರ್ಷಗಳಿಂದ ಭೀಕರವಾಗುತ್ತಾ ಇತ್ತು. 

ಆ ದಿನ ಬೆಳಗಿನಲ್ಲಿ ಈ ವರ್ಷದ ೮೭ ನೆಯ ಕೊಲೆ ನಡೆದಿತ್ತು, ಅಮಾಯಕ 

“ಬೇಸ್‌ಬಾಲ್‌ ಆಟಗಾರ ವೃದ್ಧನೊಬ್ಬನನ್ನು ಯಾರೋ ಕೊಲೆ ವಠಾಡಿದ್ದರು. 

ಇದಕ್ಕೆ ಕಾರಣವೇ ಇಲ್ಲವಂತೆ, ಕಾನೂನಿನ ಮತ್ತು ಭಯ ಕುಸಿದರೆ ಜೀವನ 
ಅರಕ್ಷಿತವಾಗುತ್ತದೆ. ವಕಾನವೆ ಪಶುವಾಗುತ್ತಾನೆ. 


ಅಮೇರಿಕ: ಬಂಗಾರದ ಜಿಂಕೆಯ ಹಿಂದೆ ೧೨೧ 


ಬಂಧು ಅಮ್ರಿಕ್‌ಸಿಂಗ್‌ ಹೇಳಿದಂತೆ ಅಮೇರಿಕ ವಿಚಿತ್ರ ದೇಶ. ಅನೇಕ 
ಅಮೇರಿಕನರಿಗೆ ತಂದೆಯ ಹೆಸರೇ ಗೊತ್ತಿಲ್ಲವಂತೆ, ಆಸ್ಪತ್ರೆಯಲ್ಲಿರಬೇಕಾದ 
ಅನೇಕರು ಬೀದಿಗಳಲ್ಲಿದ್ದಾರಂತೆ. ಮಕ್ಕಳನ್ನು ಬೆಕ್ಕು ನಾಯಿಗಳಂತೆ ಕಾರಿನಲ್ಲಿ 
ಕಟ್ಟಿಹಾಕಿ ವಿಲಾಸೀ ತಿರುಗಾಟಕ್ಕೆ ಅಮೇರಿಕನ್‌ ನಾರಿಯರಾ ತೆರಳುತ್ತಾರಂತೆ. 
ಇಲ್ಲಿ ವರಾನ, ಮರ್ಯಾದೆ, ಗೌರವ, ಗೃಹಸ್ಥಾಶ್ರಮ ಮತ್ತು ಪ್ರೇಮಕ್ಕಿರುವ 
ಅರ್ಥವೇ ಗೌಣವಂತೆ, ಇದು ಶಿಬಿರ ರಾಜ್ಯ. ಇದನ್ನು ಸವಾಲು ವರಾಡಲು 
ಬಂದ ಹಿಪ್ಪೀ ತತ್ವದ ಪ್ರಪಂಚ ಕೇಂದ್ರ ಈ ನಗರದ ಹೇಟ್‌ಬೀದಿ 
(Haight Street) - ಇಲ್ಲಿಂದ ಅನೇಕ ಹಿಪ್ಪಿ ಪತ್ರಿಕೆಗಳು ಹೊರಡುತ್ತವೆ. 
ಈ ಪತ್ರಿಕೆಗಳಲ್ಲಿ ಸ್ವಚ್ಛಂದ ಕಾಮವನ್ನು ಪ್ರೇಮವೆಂದು ಪ್ರತಿಪಾದಿಸಲಾಗುತ್ತದೆ. 
ವಕಾದಕ ಮತ್ತು ವರಾರಕ ದ್ರವ್ಯಗಳನ್ನು ಭಗವದಾರಾಧನೆಗೆ ಅವಶ್ಯವೆಂದು 


ಹೇಳಲಾಗುತ್ತದೆ. ಹಿಂದೂ ದರ್ಶನಕ್ಕೆ ಹಚ್ಚಬಾರದ ಅರ್ಥ ಹಚ್ಚಿ ಹೇಳಲಾ 
ಗುತ್ತದೆ, ಇಂತಹ ಸುಲಭ ಮತ್ತು ಕಟ್ಟುಪಾಡಿಲದ ಜೀವನಕ್ಕೆ ಆಕರ್ಷಿತ 


ರಾದ ಅಮೇರಿಕನ್‌ ಯುವಕ ಯುವತಿಯರು ತಮ್ಮ ಜೀವನದ ಸಫಲ 
ಆಯುಷ್ಯ ಭಾಗವನ್ನು ಕಳೆದುಕೊಂಡು ಪರಿತಪಿಸುತ್ತಾರೆ, ಮುತ್ತು ಜಾರಿದ 
ಮೇಲೆ ಆಯಿತಲ್ಲವೆ ? 

ಸ್ಕಾನ್‌ಫ್ರಾನ್ಸಿಸ್ಕೊ ಆಧುನಿಕ ಅಮೇರಿಕೆಯ ಪ್ರತಿಬಿಂಬ. ಅಮೇರಿಕೆ 
ಯನ್ನು ಉನ್ನತಿಗೇರಿಸಿದ ಒಳಿತು ಇದೆ; ಅವನತಿಗೆ ಕಳಿಸುತ್ತಿರುವ ಕೊಳೆಯೂ 
ಇದೆ, ಇದು ಕಾಲ ಪರಿಪಾಕ, ಗಂಟೆಗೆ ಯೋಗ್ಯರೀತಿಯಲ್ಲಿ 4 ಸಂಪಾದಿಸುವ 
ಯೋಗ್ಯತೆಯುಳ್ಳವನು 4 ಗಂಟಿಗೆ 1ಸಂಪಾದಿಸಲಾ ಸುಲಿಗೆ, ಕೊಲೆ, ಕಳವು, 
ದರೋಡೆಗೆ ಮನಸೋಲುವುದು ದೇಶದ ದುರ್ವಿಪಾಕವೇ ಸರಿ, 

ಲೀ ಅವ್ರಾಕ್‌ ಸಿಂಗ್‌ನ ಸಹವಾಸದಿಂದ ನಮಗೆ ತುಂಬಾ ವಿಷಯಗಳು 
ತಿಳಿದವು. ' ಈ ಕುಟುಂಬದವರು ನಾಲ್ಕೂ ಮಕ್ಕಳನ್ನೂ ಬಿಟ್ಟು ಬರುವಾಗ 
ನಮಗೆ ಮತ್ತೊಂದು ಮನೆಯನ್ನು ಬಿಟ್ಟು ಬಂದಂತೆ ಎನಿಸಿತು. ಆದರೆ 
ಅಮೇರಿಕೆಯನ್ನು ಬಿಟ್ಟು ಕೆನಡಾದ ವಾಂಕೂವರ್‌ ತಲುಪಿದಾಗ ಅಣ್ಣ, ಅತ್ತಿಗೆ 
ಮತ್ತು ಮುದ್ದಿನ ಮಕ್ಕಳಾದ ರವಿ ಮತ್ತು 'ಕೃಷ್ಣರನ್ನ ಸೇರುತ್ತೇವೆಂಬ 
ಲವಲವಿಕೆ ಉತ್ಸಾಹ ಒಂದು ಕಡೆ. ಕಡೆಗೊಮ್ಮೆ ಕೆನಡಿಯನ್‌ ಪೆಸಿಫಿಕ್‌ 
ಏರ್‌ಲೈನ್ಸ್‌ ಕಂಪನಿಯ ಸಾರಿಗೆಯಲ್ಲಿ ವಾಂಕೂವರ್‌ಗೆ ಪ್ರಯಕಾಣ ವಡಿದೆವು, 


೧೨೨ ಬಹುರೂಪಾ ವಸುಂಧರಾ... 


ಮನೆಯಿಂದ ಹೊರಟು ಸುವಕಾರು ೪೫ ದಿನಗಳವರೆಗೆ ಯೂರೋಪ್‌, 
ಯು.ಎಸ್‌.ಎ. ಮತ್ತು ಕೆನಡಾದ ಕೆಲವು ಭಾಗಗಳನ್ನು ಸುತ್ತಿ ಕಳೆದ ೧೫ 
ವರ್ಷಗಳಿಂದ ಕನ್ನಡಿಯ ಗಂಟೂ, ಕನಸೂ ಆಗಿದ್ದ ವ್ಯಾಂಕೂವರ್‌ಗೆ ಪಯಣಿ 
ಸುತ್ತಿರುವಾಗ ವುನಸಶ್ಸಿ ವಾಸ್ತವತೆಯನ್ನು ನಂಬಲಾರದ ಪರಿಸ್ಥಿತಿಯಲ್ಲಿತ್ತು. 
ಕಳೆದ ಹದಿನೈದು. ವರುಷಗಳಿಂದ ವ್ಯ್ಕಾಂಕೂವರ್‌ನಲ್ಲಿ ನೆಲೆಸಿರುವ, ಕೂಡ 
ಹುಟ್ಟಿದ ಹಿರಿ ಸೋದರನ ಗೈಮೆ, ಬಾಳ್ವೈ ಸ್ಥಳಗಳನ್ನು ತಿಳಿಯುವ 


ಹಿರಿಯಾಸೆಯಿಂದ ಪೂರ್ಣಗೊಂಡಿದ್ದೆ. ಅಮೇರಿಕೆಯ ಪಶ್ಚಿ ವಾ ತೀರದ 
ಸಿಯೇಟಲ್‌. ಫೋರ್ಟಲಾಂಡ್‌ ಮುಂತಾದ ನಗರಗಳ ಮೇಲೂ ಗಿರಿವನಗಳ 


ಮೇಲೂ ವಿವಕಾನ ಹಾರುತ್ತಾ ಸಮಯವನ್ನು ಧಿಕೃರಿಸುತ್ತಿತ್ತು. ಇನ್ನೇನು 
ಅಣ್ಣ ಪರಿವಾರ ಸಮೇತ ಈಗಾಗಲೇ ವಿಮಾನ ನಿಲ್ಭಾಣಕ್ಕೆ ಬಂದಿರಬೇಕು 
ಎಂದು ಮನಸ್ಸಿಗೆ ಎನಿಸುತ್ತಿತ್ತು. ಚಿತ್ರದಲ್ಲಿ ವಕಾತ್ರವೇ ನೋಡಿದ ಅಣ್ಣನ 
ಮನೆ ಅವನ ಇತ್ತೀಚಿನ ಮತ್ತು ಎರಡನೆಯ ಮಗು ಕೃಷ್ಣಮೂರ್ತಿ ಹೇಗಿರು 
ವರೋ ? ಎಂಬ ಪ್ರಶ್ನೆಯೊಂದಿಗೆ ವ್ಮಾಂಕೂವರ್‌ನ ಬಗ್ಗೆ ನೂರಾರು ಪ್ರಶ್ನೆ 
ಪುಂಖಾನುಪುಂಖವಾಗಿ ಮೇಲೇಳುತ್ತಿದ್ದವು, ಅನೇಕ ವಿಧ ಭಾವಗಳು, 
ಯೋಚನೆಗಳು, ಮಂಡಲಗಟ್ಟೆ ಹೃದಯದಲ್ಲಿ ಚಕ್ರವ್ಯೂಹ ರಚಿಸುತ್ತಿರುವಾಗ 
ನಮ್ಮ ವಿವಕಾನ ವ್ಯಾಂಕೂವರ್‌ ವಿವಕಾನ ನಿಲ್ದಾಣದಲ್ಲಿಳಿಯಿತು, ಅತ್ಮಾಧುನಿಕ 
ವಾಗಿ ತಯಾರಾಗಿರುವ ಈ ನಿಲ್ದಾಣ ಪ್ರಸನ್ನತೆಯನ್ನುಂಟುಮಾಡಿತು. 


ಕಸ್ಟವರ್ಸ್‌ ಇಲಾಖೆಯ ಮುಖಾಂತರ ಹಾದು ಬಂದು ಪರಿವಾರದೊಂದಿಗೆ 
ನಮಗಾಗಿ ಕಾಯುತ್ತಿದ್ದ ಅಣ್ಣ ಅತ್ತಿಗೆಯನ್ನು ಸೇರಿದಾಗ ನನ್ನ ಪ್ರಯಾಣದ 


ವಾಹತ್ವದ ಒಂದು ಘಟ್ಟ ಮುಗಿದು ಮತ್ತೊಂದು ಭಾಗ ಪ್ರಾರಂಭವಾಯಿತು, 
ತಿಂಗಳ ಬೆಳಕಿನಲ್ಲಿ ವ್ಕಾಂಕೂವರನ್ನು ನಾವು ನೋಡಲೇ ಇಲ್ಲ, ಆ ವಾತು, 
ಈ ವಕಾತು ಆಡುತ್ತಿರುವಾಗಲೇ ಡನ್‌ಬಾರ್‌ ಮನೆ ಬಂದಿತು. ಮನೆಯಿಂದ 
ಹದಿನಾಲ್ಕು ಸಾವಿರ ಮೈಲಿ ದೂರದ ಮನೆಯನ್ನು ಸೇರಿ ಚೆಕ್‌ಔಟ್‌- ಚೆಕ್‌ಇನ್‌ 
ಬಾಧೆಯಿಂದ ಮುಕ್ತರಾದಂತೆ ಎನಿಸಿ ಮನೆಯಲ್ಲಿಯ ಟೆಲಿವಿಷನ್‌ ಮುಂದಿನ 
ಸೋಫಾದಲ್ಲಿ ಒರೆಗಿಕೊಂಡತಿ ಕಾಫಿಯಲ್ಲಿ ಮಗ್ನರಾದೆವು, 


ಪ್ರಿಯಬಂಧು ಅವಿತ್ರಿಕ್‌ಸಿಂಗ್‌ ದಂಪತಿಗಳನ್ನು ಕೈಬೀಸಿ ಬಿಳ್ಕೊಟ್ಟು 
ಕೆನೆಡಿಯನ್‌ ಪೆಸಿಫಿಕ್‌ ಏರ್‌ಲೈನ್ಸಿ ವಿಮಾನದಲ್ಲಿ ಸ್ಮಾನ್‌ಫ್ರಾನ್ನಿಸ್ಕೋ 


ಅಮೇರಿಕಾ : ಬಗಾಂರದ ಜಿಂಕೆಯ ಹಿಂದೆ ೧೨೩ 


ಬಿಡುವಾಗ ವ್ಯಾಂಕೂವರ್‌ ನೋಡುವ ತನಕ ಮತ್ತು ಒಡಹುಟ್ಟಿದವರೊಂದಿಗೆ 
ಸೇರುವ ಅಮೂಲ್ಕ ಆಂತರಿಕ ಆರ್ದ್ರತೆ ತೀವ್ರವಾಗಿದ್ದವು. ರಾತ್ರಿ ಮಸುಕು 
ಬೆಳಕಿನಲ್ಲಿ ವ್ಕಾಂಕೂವರನ ಡನ್‌ಬಾರ್‌ ಮನೆಯನ್ನು ಸೇರಿದಾಗ ಚಂದ್ರಲೋಕ 
ಯಾನ ವಾಡಿ ಕೃತಾರ್ಥರಾದಷ್ಟು ಭಾಸವಾಗತೊಡಗಿತ್ತು. ಬಡತನದ 
ಭಾರತದ ಹಳ್ಳಿಯ ಹೈದನಲ್ಲಿ, ಹದಿನಾಲ್ಕು ಸಾವಿರ ಮೈಲು ದೂರದ ಹೊಸ 
ಪ್ರಪಂಚದ ವ್ಯಾಂಕೂವರ್‌ ಎಲ್ಲಿ ? ಭಾರತೀಯ ಮನೋಭಾವದ ಯಣಾನು 
ಸಂಬಂಧ ನಿಜವಲ್ಲವೆ ? 

ಅಣ್ಣ ಹುಟ್ಟಿ ದಾಗಿನಿಂದ ನಾವು ಮತ್ತು ನನ್ನ ತಂದೆ ತಾಯೀ ಅವನ 
ಬಗ್ಗೆ ಕಂಡ ಕನಸೇನು ? ಇರಿಸಿಕೊಂಡ ಆಸೆ ಆಕಾಂಕ್ಷೆಗಳೇನು ? ಅವ ಕ್ಲೂ 
ಈಗ ಅವನು ದೂರದ ಈ ನಾಡಿನಲ್ಲಿ ನಡೆಸುತ್ತಿರುವ ಯಶಸ್ವೀ ಜೀವನಕ್ಕೂ 
ಎಷ್ಟು ದೂರ. ಅಪ್ಪ ಅನೇಕ ಬುರಿ ಅಣ್ಣನನ್ನು ವ್ಯಾಪಾರದಲ್ಲಿ ತೆಗೆದುಕೊಳ್ಳುವ 
ಯೋಚನೆ ವರಾಡಿರಬೇಕು. ನಾನು ಕೂಡಾ ಅಣ್ಣ ಇಂಜಿನೀಯರಿಂಗ್‌ ಮುಗಿಸಿದ 
ಮೇಲೆ ಸರಕಾರೀ ಸೇವೆ ಸೇರುತ್ತಾ ನೆ, ಯಥಾವಿಧಿಯಾಗಿ ಆಫೀಸರಾಗಿ ಮೆರೆಯ? 
ತ್ತಾನೆ,ಇಲ್ಲವೇ ಒಂದು ಕನ್‌ಸ್ಟ್ರಕ್ಷನ್‌ ಕಂಪನಿ ತೆರೆಯುತ್ತಾನೆ, ನಾವೆಲ್ಲ ಜೊತೆಯಲ್ಲಿ 
ಕೆಲಸ ಮಾಡಬಹುದು ಎಂದುಕೊಂಡಿರಲಿಲ್ಲವೆ ? ದೈವ ಮನುಷ್ಯನ ಜೀವನ 
ನಿರ್ಮಾಣದಲ್ಲಿ ಅನಂತವಾಗಿ ಮತ್ತು ಅವಿರತವಾಗಿ ಕೆಲಸ ವಕಾಡುತ್ತದೆ. ದೈವವೇ 
ಅಣ್ಣನನ್ನು ಭಾರತದಿಂದ ಬಹುದೂರ ವ್ಯಾಂಕೂವರ್‌ಗೆ ಕರೆದೊಯ್ದು ಸ್ಥಾಪಿಸಿತು 
ಅಲ್ಲಿಯೇ ಮದುವೆ ಮಾಡಿ ಕೆನಡಾ ದೇಶಕ್ಕೆ ಕೊಂಚಮಟ್ಟಿ ಗಾದರೂ ಉಪಕಾರ 
ವಣಡಿತು. ಅವನ ಅಲ್ಲಿಯ ವಾಸ್ತವ್ಯದಲ್ಲಿ ನಾನಾಗಲಿ ನವ್ಮೂ ` ಮನೆಯ 
ಯಾರೇ ಆಗಲೀ ಕೆನಡಾಕ್ಕೆ ಪ್ರಯಾಣ ಮಾಡಿ ಅವನ ಬಾಳುವೆ 
ಯಲ್ಲಿ ಕೆಲ ದಿನವಾದರೂ ಭಾಗವಾಗುತ್ತೇವೆಂದು ನನಗೆ ಭರವಸೆಯೇ ಇರಲಿಲ್ಲ. 
ಇಲ್ಲಿಯ ಯುಣಾನುಸಂಬಂಧ ನೆನೆಸದ ಕಹಿಯನ್ನು ನೀಡುವಂತೆ ಸಿಹಿಯನ್ನೂ 
ನೀಡಿತು. ಪರನಾಡಿನಲ್ಲಿ ಅವನಾ ಕೆಲಸ ವರಾಡುತ್ತಿದ್ದುದರಿಂದ ಈ ನನ್ನ 
ಪ್ರಪಂಚ ಪ್ರವಾಸ ಸಾಧ್ಯವಾಯಿತು. ನೆನೆಸಿದಷ್ಟೂ ಯೋಚನೆಯ ಆಳಕ್ಕೆ 
ನಡೆದಷ್ಟೂ ನನಗೆ ಈ ಯಣಾನುಸಂಬಂಧ ಕರ್ಮಸಿದ್ಧಾಂತಗಳು ನಚ್ಚಿ ಗೆಯಾಗ 
ತೊಡಗುತ್ತವೆ. ಉದಾಹರಣೆಗಳು ಫಲಾಫಲಗಳು, ಅದರಂತೆ ನಿಚ್ಚಳವಾಗಿ 
ಕಣ್ಮುಂದೆ ತೋರುತ್ತವೆ. 


೧.೨೪ ಬಹುರೊಪಾ ವಸುಂಧರಾ... 


ಡನ್‌ಬಾರ್‌ ಬೀದಿಯ ೬೬೬೧ ನೇ ನಂಬರಿನ ಈ ಮನೆ ಎರಡು ಸಾಧಾರಣ 
ಗಾತ್ರದ ಕುಟುಂಬಗಳಿಗೆ ಯೋಗ್ಯವಾಗಿ ನಿರ್ಮಿಸಲ್ಪಟ್ಟಿದೆ, ಪಾತಾಳ ಗೃಹ 
(ಬೇಸ್‌ಮೆಂಟ್‌) ಬರಿ ನಿತ್ಕೂಪಯೋಗಿಯಲ್ಲದ ಮತ್ತು ಕೆಲಸಕ್ಕೆ ಬಾರದ 
ಸಾವಕಾನುಗಳ ಉಗ್ರಾಣ, ವೋನ್‌ ಫ್ಲೋರ್‌ನಲ್ಲಿ ದಿವಾನ್‌ಖಾನೆ (ಪಡಸಾಲೆ) 
ಮತ್ತು ಫೈರ್‌ಪ್ಲೇಸ್‌, ಸ್ಟಡೀ ಎರಡು ಬೆಡ್‌ರೂಂ, ಬಾತ್‌, ಅಡಿಗೆ ಮನೆ 
ಡೈನಿಂಗ್‌ ಇವೆ. ಪೇಷಿಯೋ (ಸಿಟ್‌ ಔಟ್‌) ಇದೆ. ಮೇಲಿನ ವಾಳಿಗೆಯಲ್ಲಿ 
ಎರಡು ರೂಮು, ಅಡಿಗೆ, ಡೈನಿಂಗ್‌ ಮತ್ತು ಬಾತ್‌ ಇವೆ. ಮೇಲು ವಣಾಳಿಗೆಗೆ 
ಪ್ರಶ್ಯೇಕ ಪ್ರವೇಶದ್ದಾರವಿದೆ, ಹಿಂದೆ ಸಾಕಷ್ಟು ಬಯಲು, ಪಕ್ಕದಲ್ಲಿ ಕಾರ್‌ 
ಗ್ಯಾರೇಜ್‌ ಇದೆ, ಮನೆಯಿಂದ ಹನ್ನೆರಡು ಸಾವಿರ ಮೈಲಾ ದೂರದಲ್ಲಿ 
ಬೇರೊಂದು ನಾಡಿನಲ್ಲಿ ನನ್ನದು ಎಂದು ಹೇಳಿಕೊಳ್ಳಬಲ್ಲ ಈ ಮನೆಯನ್ನು 
ಹೊಕ್ಕಾಗ ಹಂಡೆ ಹಾಲು ಹೊಟ್ಟೆ | ಗೆ ಹೊಯಿದಂತಾಯಿತು. ಭವ್ಯ ಜೀವನದ 
ಕನಸನ್ನು ನನಸು ವಕಾಡಲು ಇಲ್ಲಿ ನೆಲಸಿದ ನನ್ನ ಒಡಹುಟ್ಟಿದ ಹಿರಿಯ 
ನೊಂದಿಗೆ ನಾನೂ ಕಳೆದ ಈ ಮೂರು ವಾರಗಳು ನನ್ನ ಅಂತಃಕರಣದಲ್ಲಿ ಅಚ್ಚಳಿ 
ಯದೆ ಉಳಿಯಾವ ಸುದಿನಗಳು, 


ಅತ್ತಿಗೆಯ ಸಿದ್ಧಹಸ್ತದಿಂದ ತಯಾರಾದ ನಿತ್ಯನೂತನ ತಿನಿಸುಗಳ್ಳ 
ಹಾಲುಗಲ್ಲದ ನಲ್ಲುಡಿಯ ಕೃಷ್ಣನ ಒಡನಾಟ, ತುಂಟತನದ ರವಿ ಮತ್ತು ಹಾಸ್ಕ 
ಭರಿತ ಸಂಭಾಷಣೆಯ ಅಣ್ಣಂದಿರೊಂದಿಗೆ ವಾರಾ ವಾರಗಳಾ ಮೂರತಿ ನಿವಿಷ 
ದಂತೆ ಕಳೆದವು. ಈ ಅವಧಿಯಲ್ಲಿ ನಾವು ನಾಲ್ಕಾರು ಕಡೆ ಪ್ರವಾಸ ಹೋಗಿದ್ದೆವು. 
ಮೊದಲನೆಯದಾಗಿ ಯುಎಸ್‌. ಗೆ ಸೇರಿದ ಸಿಯಾಟಲ್‌ಗೆ ಹೋಗಿದ್ದೆವು. 


ಸಿಯಾಟಲ್‌ನಲ್ಲಿ ಪ್ರಪಂಚ ಫೇರ್‌ ನಡೆದ ಮೇಲೆ ಅಲ್ಲಿಯ ಭವನಗಳನ್ನು 
ನಾಗರಿಕರ ವೂನರಂಜನೆಗೆಂ ದು ಉಪಯೋಗಿಸುತ್ತಾರೆ. ಸ್ಪೇಸ್‌ ನೀಡ್‌ 
(SPACE NEEDLE) ಇಂದಿಗೂ ಅಸಂಖ್ಯಾತ ಜನರನ್ನು ಆಕರ್ಷಿ 
ಸುತ್ತದೆ. ಇಲ್ಲಿಯ ಇನ್ನೊಂದು ಭವನದಲ್ಲಿ ಸೈನ್ಸ್‌ ಮ್ಯೂಜಿಯಂ ಏರ್ಪಡಿಸಿ 
ಅದರಲ್ಲಿ ಅಮೇರಿಕ ವ್ಯೋವಕಾಂತರ ಯಾನದಲ್ಲಿ ಸಾಧಿಸಿದ ಪ ್ರಗತಿಯನ್ನೂ 
ಪ ್ರದರ್ಶಿಸಿದ್ದಾರೆ. ಅಪೋಲೊ ಒಂಬತ್ತರವರೆಗಿನ ಪ್ರತಿಯೊಂದು ವಸ್ತುವನ್ನೂ 
ಇಲ್ಲಿ ಇರಿಸಿದ್ದಾರೆ. ಇಲ್ಲಿ ಎರಡಾ ಸಿನಿವಣ ಹಾಲ್‌ಗಳಿವೆ. ಒಂದನೆಯ ಸಿನಿವಕಾ 


ಆಮೇರಿಕ : ಬಂಗಾರದ ಜಿಂಕೆಯ ಹಿಂದೆ ೧೨೫ 


ಹಾಲ್‌ನಲ್ಲಿ ಸಾಕ್ಷ್ಯಚಿತ್ರಗಳನ್ನೂ, ಎರಡನೆಯದರಲ್ಲಿ ವೈಜ್ಞಾನಿಕ ಚಿತ್ರಗಳನ್ನೂ 
ತೋರಿಸುತ್ತಾರೆ, ಇದಲ್ಲದೆ ಇನ್ನೊಂದು... ಕೃತಕ. ನಭೋಮಂಡಲ 
(ಆರ್ಟಿಫಿಷಿಯಲ್‌ ಪ್ಲಾನಿಟೇರಿಯಂ) ಕೂಡ ಇದೆ. ಮೊದಲನೆಯ ಮಂದಿರ 
ದಲ್ಲಿ ಕೆನಡಾ ದೇಶದ ಕುರಿತಾದ ಎರಡು ಸಾಕ್ಷ್ಯಚಿತ್ರಗಳನ್ನು ನೋಡಿದೆವು, ೭೦ 
ಎಂ.ಎಂ. ಮತ್ತು ವರ್ಣವಾಯವಾಗಿ ತಯಾರಿಸಿದ ಈ ಚಿತ್ರಗಳನ್ನು 
ಮರೆಯಲು ಸಾಧ್ಯವೇ ಇಲ್ಲ. ಹಿನ್ನೆಲೆಯಾಗಿ ವಕಾತಿನ ಆಡಂಬರವೇ ಇಲ್ಲದೆ 
ಬರೀ ಚಿತ್ರಗಳ ಮೂಲಕ ನಾಡಿನ ಅನಂತ ಪ್ರಗತಿಯ ಕುರಿತು ತೋರಿಸಿದ ಈ 
ತಂತ್ರ ಶ್ಲಾಘನೀಯವಾಗಿದೆ. ಚಿತ್ರದ ಹಿಂದೆ ಚಿತ್ರ-ಪಕ್ಕದಲ್ಲಿ-ಮೇಲೆ-ಕೆಳಗೆ 
ಸುರುಳಿ ಸುರುಳಿಯಾಗಿ ನಾಡಿನ ಪ್ರಕೃತಿ-ಜನ-ಇತಿಹಾಸ-ಉದ್ಯಮ- ವಾಣಿಜ್ಯ 
-ಖೆತುವಕಾನ-ಕಲೆ ನಮ್ಮ ಕಣ್ಣಮು: ದೆ ಬಿಚ್ಚಿ ನಮ್ಮನ್ನು ಸೆರೆಹಿಡಿಯುತ್ತದೆ, 
ಅಪೋಲೊ ಒಂಬತ್ತರವರೆಗೆ ಇಲ್ಲಿ ಇರಿಸಿದ ಮೂಲ ವಸ್ತುಗಳನ್ನು ನೋಡಿದಾಗ 
ಅಮೇರಿಕನ್ನರ ತಂತ್ರಾಧಿಕ್ಕದ ಬಗ್ಗೆ ಅಭಿಮಾನವೆನಿಸುತ್ತವೆ. ಮುಂದೆ ಎರಡು 
ದಿನಗಳ ನಂತರ ವ್ಯಾಂಕೂವರ್‌ ಮನೆಯಲ್ಲೆ ಟೆಲಿವಿಷನ್‌ ಮೂಲಕ ಅಪೋಲೊ 
ಹನ್ನೊಂದರ ಯಾನ ಮತತ್ತಿ ಮರತಿಯಾನದ ಸರ್ವವನ್ನೂ ನೋಡಿದೆವು: 
ಸಿಯಾಟಲ್‌ ಬಹುಮುಖ್ಯ ವಿವಠಾನ ನಿರ್ಮಾಣ ಕೇಂದ್ರ. ಪಶ್ಚಿಮ ತೀರದ 
ಮುಖ್ಯ ಬಂದರೂ. ದೊಡ್ಡ ವಿದ್ಯಾಕೇಂದ್ರ. ಈ ನಗರದಲ್ಲಿರುವಷ್ಟು 
ಎಕ್ಸ್‌ಪ್ರೆಸ್‌ ದಾರಿಗಳ ಪ್ರಾಬಲ್ಕ ಎಲ್ಲಿಯೂ ಇಲ್ಲ. ಧಾರವಾಡದಂತೆ ಆರೆಂಟು 
ಬೆಟ್ಟಗಳ ಮೇಲೆ ತಲೆ ಎತ್ತಿ ನಿಂತಿರುವ ಸಿಯಾಟಲ್‌ ಪಟ್ಟಿಣವನ್ನು ಸ್ಪೇಸ್‌ 
ನೀಡ್ಲ್‌ ಗೋಪುರದಿಂದ ನೋಡಬೇಕು. ಈ ಪಟ್ಟಣದ ಸನ್ನಿಜಿಂ 
(SUNNY JIM) ಎಂಬ ಕಂಪನಿಗೆ ಹೋಗಿ ಕಡಲೇಬೇಳೆ, ಬೆಣ್ಣೆ, ಜುಂ, 
ಮರ್ಮಲೇಡ್‌, ಫಾಂಟಾ, ಕೋಕಾ ಕೋಲಾ ಮುಂತಾದ ಖಾದ್ಯ ವಸ್ತುಗಳ 
ತಯಾರಿಯನ್ನು ನೋಡಿಬಂದೆವು. 


ಇಲ್ಲಿ ನಮಗೆ ಪರಿಚಿತರಾದ ಶ್ರೀ ಜರ್ರಿ ಮತ್ತು ಹ್ಮಾರಿಯೆಟ್‌ ಅವರ 
ಮನೆಯಲ್ಲಿ ವಸತಿ ವಣಾಡಿದೆವು, ಜೆರಿ, ಸೊ ೀರೊಂದರಲ್ಲಿ ಕೆಲಸ ವಣಡುತ್ತಾರೆ. 
ಶ್ರೀಮತಿ ಹ್ಮಾರಿಯೆಟ್‌ ಕಂಪನಿಯೊಂದರ ಆಫೀಸಿನಲ್ಲಿ ಕೆಲಸ ಮಾಡುತ್ತಾರೆ. 
ಇವರ ಓರ್ವನೇ ಮಗ ಸ್ಕಾಂಡಿ, ಅದೂ ಇದೂ ವಾಡಿ, ಈಗ ಚಿಕ್ಕ ಪಿಕ್‌ಅಪ್‌ 


೧೨೬ ಬಹುರೂಪಾ ವಸುಂಧರಾ... 


ವ್ಯಾನ್‌ ಇಟ್ಟುಕೊಂಡು ಡೆಲವರೀ ಕೆಲಸ ಮಾಡುತ್ತಾರೆ. ಮನೆಯನ್ನು 
ಈ ಮೂರು ಜನ ಬೆಳಗಿನ ಏಳು ಗಂಟೆಗೆ ಬಿಟ್ಟು ಕೆಲಸಕ್ಕೆ ಹೊರಡುತ್ತಾರೆ, 


ಸಂಜೆ ೫-೩೦ ರವರೆಗೆ ಮನೆಯಲ್ಲಿ ಜೆರ್ರಿಯ ತಾಯಿ (॥೩) ಮತ್ತು 
ಹ್ಮಾರಿಯೇಟ್‌ ತಾಯಿ (ಗ್ರಾಂಡ್‌ ವಕಾ) ವಠಾತ್ರ ಇರುತ್ತಾರೆ. ರಸ್ತೆಯ 
ಪಕ್ಕದ ಇಳಿಜಾರಿನಲ್ಲಿರುವ ಇವರ ಮನೆ ಗಿಡಮರಗಳಿಂದಾವೃತವಾಗಿ ತಂಪಾ 
ಗಿದೆ. ವಾನೆಯ ಹಿಂದೆ ಜಳಜಳ ನೀರಿನ ತೊರೆಯಿದೆ, ಸಾಯಂಕಾಲ ಮನೆಗೆ 
ಮರಳಿದ ಜರ್ರಿ ಹಿಂಬಯಲಿನ ಬಾರ್ಬಿಕ್ಕೂ ಕುಂಡದಲ್ಲಿ ಬೆಂಕಿ ಮಾಡಿ 
ಪಕ್ಕದ ಬೆಂಚಿನ ವೇಲೆ ಕುಳಿತು ಡಿನ್ನರ್‌ ಹೊಡೆದು ಅನಂತರ ಬೀರ್‌ 
ಸವಿಯುತ್ತಾ ಸಮಯ ಕಳೆಯುತ್ತಾನೆ. ಸಾಧಾರಣ ಎಲ್ಲರೂ ಸೇರಿ 
ಈ ಕೆಲಸ ಮಾಡುತ್ತಾರೆ. ಮಗ ಸ್ಕಾಂಡಿ ಮಾತ್ರ ಯಾವಾಗ ಬರು 
ತ್ತಾನೋ ಅವನಿಗೇ ಗೊತ್ತು, ವಿಶಿಷ್ಟ ರೀತಿಯ ಅಮೇರಿಕನ್‌ ಕುಟುಂಬ 
ವೊಂದರ ಪರಿಚಯ ಇಲ್ಲಿ ನನಗಾಯಿತು ಈ ಜನ ಸ್ವಭಾವತಃ ಒಳ್ಳೆಯವರು, 
ಸ್ನೇಹಪರರು. ನಾವು ಭಾರತೀಯರೆಂದು ನಮಗೆ ಭಾರತೀಯ ರೀತಿಯ ಅಡುಗೆ 
ಮಾಡಿ ನಮ್ಮೊಡನೆ ಕೂಡಿ, ಭುಜಿಸಿವರು. ಅಭಿಮಾನದಿಂದ ಮನೆಯನ್ನು 
ಸಿಂಗರಿಸುತ್ತಾರೆ, ಸುಖೋದ್ದೇಶದಿಂದ ಬಾಳುತ್ತಾರೆ. 


ಇನ್ನೊಮ್ಮೆ ಶ್ರೀ ಜಗದೇವ್‌ಸಿಂಗ್‌ ಧಿಲ್ಲನ್‌ ಎಂಬ ಭಾರತೀಯರೊಂದಿಗೆ 
ಹತ್ತಿರದ ಶಿಲ್ಲಿವಾಕ್‌ ಎಂಬ ಊರಿಗೆ ಹೋಗಿದ್ದೆ. ಈ ಪ್ರವಾಸ ನನಗೆ 
ಅನೇಕ ರೀತಿಯಿಂದ ಉಪಕಾರ ಮಾಡಿತು. ಶಿಲ್ಲಿವಾಕ್‌ ಪ್ರೇಸರ್‌ ಕಣಿವೆಯ 
ಸಸ್ಮಸಮೃದ್ಧ ಬಯಲು, ಇಲ್ಲಿ ಅಸಂಖ್ಯಾತ ಹೈನದ ಕೇಂದ್ರಗಳಿವೆ, ಮಾದರಿ 
ಹೈನದ ಕೇಂದ್ರವೊಂದನ್ನು ನೋಡುವುದು ನನ್ನ ಪ್ರಐಾಸದ ಮುಖ್ಯ ಉದ್ದೇಶ 
ವಾಗಿತ್ತು. ಶ್ರೀ ಜಗದೇವ್‌ಸಿಂಗ್‌ ಧಿಲ್ಲನ್‌ ಈ ಪ್ರದೇಶದ ಅಚ್ಚ ಭಾರತೀಯ 
ಕುಟುಂಬವಾದ ಮೆಸರ್ಸ್‌ ಜಿ. ಹೆಚ್‌ ಸಿಂಗ್‌ ಅಂಡ್‌ ಸನ್ಸ್‌ ಅವರ ಮನೆ 
ಯಲ್ಲಿ ನನ್ನನ್ನು ಬಿಟ್ಟರು. ಬಹುಶಃ ಎರಡು ತಲೆವಹಾರುಗಳ ಹಿಂದೆ 
ಕೆನಡಾಕ್ಕೆ ವಲಸೆ ಬಂದ ಕುಟುಂಬವಿದು, ಜ್ಞಾನಿ ಹರದಯಾಳ ಸಿಂಗ್‌ 
ನಾಲ್ಕು ಜನ ಗಂಡು ಮಕ್ಕಳನ್ನೂ ಒಬ್ಬ ಮಗಳನ್ನೂ ಪಡೆದು ತೀರಿಕೊಂಡ 
ಮೇಲೆ ಆತನ ಪತ್ನಿ ಮನೆಯ ಜವಾಬ್ದಾರಿಯನ್ನು ಹೊತ್ತು ಇಲ್ಲಿನ ಐಸಿರಿಗೆ 


ಅಮೇರಿಕ : ಬಂಗಾರದ ಜಿಂಕೆಯ ಹಿಂದೆ ೧೨೭ 


ಕಾರಣವಾಗಿದ್ದಾರೆ. ಇವರ ಮುಖ್ಯ ಉದ್ಯೋಗ ಟ್ರಕ್ಕಿಂಗ್‌. ನಾಲಾ ರು 
ಟ್ರಕ್‌ ಇಟ್ಟಿದ್ದಾರೆ: ಪ್ರತಿಯೊಂದು ಟ್ರಕ್ಕನ್ನೂ ತಾವೇ ನಡೆಸುತ್ತಾರೆ. ಟ್ರಿಕ್ಕಿನ 
ಕ್ಕಾಬಿನ್‌ಗೆ ಏರ್‌ಕಂಡೀಷನ್‌ ವರಾಡಿಸಿಕೊಂಡಿದ್ದಾರೆ, ಸಾಕಷ್ಟು ಶ್ರಿ ಮಂತ 
ರಿದ್ದಾರೆ. ಆದರೆ ಮನೆಯಲ್ಲಿ ಜೀವನ ಮಟ್ಟದಲ್ಲಿ ವ್ಯತ್ಕಾಸವಿಲ್ಲ.ಆಚಾರ 
ವಿಚಾರದಲ್ಲಿ ಬದಲಿಲ್ಲ. ಮನೆಯ ಸಾತ್ತಲಿನ ಪ್ರದೇಶ ಅರಣ್ಯದಂತಿದೆ, ಹೈನದ 
ಕೊಟ್ಟಿಗೆ ಯಾವ ಸುಧಾರಣೆಯನ್ನೂ ಕಂಡಿಲ್ಲ. ಮಕ್ಕಳು ಭಾರತದಲ್ಲಿಯಂತೆ 
ಉಡುಗೆ, ಸಿಖ್‌ ರುವಕಾಲು ಧರಿಸುತ್ತಾರೆ. ಹೋಗಿ ಬಂದು ಅದೂ 
ಇದೂ ತಿನ್ನುತ್ತಲೇ ಇರುತ್ತಾರೆ. ಇಂಗ್ಲಿಷ್‌ ಬರುತ್ತಾದರೂ ಪಂಜಾಬಿ 
ಯಲ್ಲಿಯೇ ವಕಾತನಾಡುತ್ತಾರೆ. ಮನೆಯಲ್ಲಿಯೇ ಗುರುದ್ವಾರ, : ಇವರ 
ಆಸ್ತಿ ಪಾಸ್ತಿಯ ಬೆಳವಣಿಗೆಯಲ್ಲಿ ಮತ್ತು ಆತ್ಮಂತಿಕ ಉಪಯೋಗಗಳಲ್ಲಿ 
ಕೂಡಾ ಭಾರತೀಯ ಸಾಹುಕಾರಿಕೆ ವಾನೋಭಾವ ಎದ್ದೂ ಕಾಣುತ್ತದೆ. 


ಮಗಳಿಗೆ ಭಾರತದಿಂದ ಅಳಿಯನನ್ನು ಆರಿಸಿ ಕರೆಸಿ ಅವನಿಗೆ ಬಂಡವಾಳ, 
ಭೂಮ, ಹಸು ನೀಡಿ ಹೈನದ ಕೇಂದ್ರ ಮಾಡಿಕೊಟ್ಟು ಇಲ್ಲಿಯೇ ಉಳಿಸಿ 
ಕೊಂಡಿದ್ದಾರೆ. ಅವರ ಮನೆಯಾದರೂ ಅಷ್ಟೆ. ಶ್ರೀ ಗ್ಯ್ಮಾನಿಸಿಂಗ್‌ ತುಂಬಾ 
ಸರಳ ಮತ್ತು ಸುಸ್ತಭಾವೀ. ತನ್ನೊಡನೆ ಕೆಲಸಕ್ಕಾಗಿ ಆತ ತನ್ನ ತಮ್ಮ 
ಹರಭಕ್ಷಸಿಂಗ್‌ನನ್ನ ಕರೆಸಿಕೊಂಡಿದ್ದಾನೆ, 


ಇಲ್ಲಿಯ ಡಚ್‌ ನಿವಾಸಿಯೋರ್ವರ ಹೈನದ ಕೇಂದ್ರವನ್ನು ನೋಡಿದಾಗ 
ಮನಸ್ಸಿಗೆ ತೃಪ್ತಿಯಾಯಿತು. ಅತ್ಯಂತ ವ್ಯವಸ್ಥಿತವಾದ ಕೇಂದ್ರವಿದು. ಉಷ್ಣತಾ 
ನಿಯಂತ್ರಿತ ಟ್ಯಾಂಕಿನಲ್ಲಿ ಬೀಳುವವರೆಗೆ ಹಾಲನ್ನು ಯಾರೂ ಸೋಂಕುವುದೇ 
ಇಲ್ಲ. ಕರುಗಳಿಗೆ ಬೇರೆ ಕೊಠಡಿ. ಬೆದೆಗೆ ಬಂದವುಗಳಿಗೆ, ಗರ್ಭಿಣೀ ಗೋವು 
ಗಳಿಗೆ ಬೇರೈ ಹೈನದ ಗೋವುಗಳಿಗೆ ಬೇರೆ, ನಿರುಪಯೋಗಿ ಗೋವುಗಳಿಗೆ 
ಬೇರೆ ಆವರಣಗಳು, ಯಾವ ದನವನ್ನೂ ಕಟ್ಟುವುದಿಲ್ಲ ಯಾವ ದನವನ್ನೂ 
ಮೈತೊಳೆಯುವುದಿಲ್ಲ. ದನ ತುಂಬಾ ಸೂಕ್ಷ್ಮ. ಗೋದಲಿಗೆ ಬಂದು 
ಮಲಗುತ್ತದೆ. ಮೇಯುತ್ತದೆ. ತನಗಾಗಿ ಹಾಸಿದ ಮೆತ್ತನೆಯ 
ಹುಲ್ಲಿನ ಮೇಲೆ ಹಾಗೊಮ್ಮೆ ಹೀಗೊಮ್ಮೆ ಗೋದಲಿಯ ಮೇವು 
ನಿಯಂತ್ರಿತ ಎಲಿವೇಟರುಗಳ ಮೂಲಕ ಕೆಳಗೆ ಮೇಲೆ ಆಗುತ್ತದೆ. ಕೊಂಬು 


೧೨೮ ಬಹುರೂಪಾ ವಸುಂಧರಾ... 


ಗಳನ್ನು ಕೊಯ್ದುಬಿಡುವುದರಿಂದ ಹಾಯ್ದಾಡುವ ಭಯವೇ ಇಲ್ಲ. ಹಿಂಡುವ 
ದನವನ್ನು ಸಮಯಕ್ಕೆ ಸರಿಯಾಗಿ ಪ್ರತ್ಯೇಕ ಕೊಠಡಿಗೆ ಕರೆದೊಯ್ದೊಡನೆಯೇ 
ಮಂತ್ರಮುಗ್ಧ್ಗವಾದಂತೆ ಹಸ: ಯಂತ್ರದಲ್ಲಿ ನಿಲ್ಲುತ್ತದೆ. ಮುಂದಿನ ಬಾರಲಿ 
- ಯಲ್ಲಿ ಅಮೃತಾನ್ನ ಹಸುವಿಗೆ ಸಿಗುತ್ತದೆ. ಹಿಂದಿನ ಪೈಪಿನಲ್ಲಿ ಅಮೃತ 
ಇಲಿದು ಟ್ಯಾಂಕುಗಳಿಗೆ ಹರಿಯುತ್ತದೆ. ಗಾಜಿನ ಕೊಳವೆಗಳ ಮೂಲಕ ತುಂಬಿ 
ಹರಿಯುವ ಹಾಲನ್ನು ನೋಡಬಹುದು, ಗೋದಲಿಗಳ ಹತ್ತಿರ ಪ್ರತಿಯೊಂದು 
ಆಕಳಿಗೆ ಸಿಗುವಂತೆ ಕುಡಿದಂತೆ ಬರುವ ನೀರಿನ ನಳಗಳನ್ನಿಟ್ಟಿದ್ದಾರೆ. ಬೆಳ 
ಗಿನಲ್ಲಿ ಅರ್ಧಗಂಟೆ ಸಮಯದಲ್ಲಿ ಚಿಕ್ಕ ಯಂತ್ರದ ಸಹಾಯದಿಂದ ಕೊಟ್ಟಿಗೆ 
ಯನ್ನು ಸ್ವಚ್ಛ ವಣಡುತ್ತಾರೆ. ಕೇಂದ್ರದ ಸುತ್ತ ವಿದ್ಕುತ್ತಂತಿಯ ಬೇಲಿ 
ಯಾರುವುದರಿಂದ ಹನುಗಳು ಆವರಣದ ಒಳಗೆ ಮೇಯುತ್ತವೆ. 

ಹಾಲನ್ನು ಫ್ರೇಸ್‌ ವ್ಯಾಲಿ ಮಿಲ್ಕ್‌ ಪ್ರೊಡ್ಕೂಸರ್ಸ್‌ ಅಸೋಸಿಯೇಷನ್ನಿನ 
ಲಾರಿ ಪ್ರತಿದಿನ ಎರಡು ಬಾರಿ ಒಯ್ಯುತ್ತದೆ, ಹಾಲಿನ ಬೆಲೆಯನ್ನು ಸರ್ಕಾರಿ 
ಮಿಲ್ಕ್‌ ಬೋರ್ಡ್‌ ಪ್ರತಿ ಮೂರು ತಿಂಗಳಿಗೊಮ್ಮೆ ನಿರ್ಧರಿಸುತ್ತದೆ. ಇದರ 
ಮೇಲೆ ಕಂಪೆನಿಯವರು ಹಾಲಿನ ಸ್ವಚ್ಛತೆ ತರಗತಿಯ ಮೇಲಿನ ಬೆಲೆ ಹೆಚ್ಚು 
ವರಿ ನೀಡುತ್ತಾರೆ. ಪ್ರತಿಯೊಂದು ಹೈನುಗಾರನಿಗೆ ನಿರ್ದಿಷ್ಟ ಕೋಟಾ ಬೆಲೆ 
ಯೊಂದು ಇರುತ್ತದೆ. ಈ ಕೋಟಾವನ್ನು ಈ ಕಂಪನಿಯ ಉತ್ಪಾದನಾ 
ಶಕ್ತಿಯ ಆಧಾರದ ಮೇಲೆ ಪ್ರತಿ ಷೇರುದಾರನಿಗೆ ಇಷ್ಟಿಷ್ಟಂದು ನಿಗದಿ 
ಮಾಡುತ್ತಾರಿ, 

ಸಾಧಾರಣವಾಗಿ ಈ ಕೋಟಾ ಬೆಲೆ ಸಾವರಾನ ಬೆಲೆಗಿಂತ ಹೆಚ್ಚೇ 
ಇರುತ್ತದೆ. ನಿಗದಿ ವಣಡಿದ್ದಕ್ಕಿಂತ ಹೆಚ್ಚುವರಿ ಹಾಲನ್ನು ನೀಡಿದಲ್ಲಿ ಸಾವಕಾನ್ಮ 
ಬೆಲೆಯನ್ನು ಕೊಡುತ್ತಾರೆ. ಈ ಕಂಪನಿಯವರು ಹಾಲಿನಿಂದ ಚೀಜ್‌, 


ಯೋಗರ್ಟ್‌, ಸೋರ್‌ ಕ್ರೀಮ್‌, ಕ್ರೀಮ್‌, ನಾನ್‌ಫ್ಮಾಟ್‌ ಮಿಲ್ಕ್‌, ೨% 
ಮಿಲ್ಕ್‌, ಹೋಲ್‌ ಮಿಲ್ಕ್‌. ಬಟರ್‌, ಹೋಮೋಜಿನೈಜ್ನ್‌ ಮಿಲ್ಕ್‌ ಅಲ್ಲದೆ 


ಐಸ್‌ಕ್ರೀಮ್‌ಗಳನ್ನು ತಯಾರಿಸುತ್ತಾರೆ. ಈ ಕಂಪನಿಯ ಡೈರೀ ಲ್ಯಾಂಡ್‌ ಎಂಬ 
ವ್ಕಾಂಕೂವರ್‌ ಫ್ಯಾಕ್ಕ ಸರಿಯನ್ನು ಮುಂದೆ ಸಂದರ್ಶಿಸಿದೆವು. ಇವರು ತಯಾರಿ 
ಸಿರುವ ವಸ್ತುಗಳೆಲ್ಲಾ ಆಯಾ ದಿನ ದೇಶದ ಬೇರೆ ಬೇರೆ ಕಡೆಗೆ ರಫ್ತಾ 
ಗುತ್ತವೆ. 


ಅಮೇರಿಕ : ಬಂಗಾರದ ಜಿಕೆಯ ಹಿಂದೆ ೧೨೯ 


ಹಸುಗಳನ್ನು ವಕಾರುವುದಾಗಲೀ ಕೊಳ್ಳುವುದಾಗಲೀ ಹರುಜಿನಮೂಲಕ 
ನಡೆಯುತ್ತದೆ. ಹರಾಜಿಗೆ ಬಂದ ಹಸುಗಳನ್ನು ಪರೀಕ್ಷಿಸಿದ ಪಶು ವೈದ್ಯ ನಿಷ್ಟಕ್ಷ 
ಪಾತವಾಗಿ ಒಂದನೆಯ ತ-ನಗತಿಯ ಹನು, ಎರಡನೆಯ ತರಗತಿಯ ಹಸು, 
ಕಟುಕರ ಮನೆಗೆ ಸೇರ ಬೇಕಾದ ಹಕು ಎಂ ೫ ನಿರ್ಧರಿಸಿ ಹಸಿರು, ಕೆಂಪು 
ಮುಂತಾದ ಬಣ್ಣಗಳಿಂದ ಗುರುತಿಸುತ್ತಾನೆ. ಹರಾಜಿಗೆ ಮುಂಚೆ. ಎರಡು 
ಮೂರು ತಾಸು, ಖುಲ್ಲಾ ಪರೀಕ್ಷೆಗೆ ಅವಕಾಶವಿರುತ್ತದೆ. ಹರಾಜಿನ ಮನೆ 
ಒಳ್ಳೆಯ ಆಕರ್ಷಕವಾಗಿರುತ್ತದೆ, 


ಚಿಕ್ಕ ಕಟಕಟೆಯ ಸುತ್ತ ಮೆಟ್ಟಲು ಮೆಟ್ಟಲಾಕಾರದ ಗ್ಯಾಲರಿ ಪೀಠ 
ಗಳನ್ನು ನಿರ್ಮಿಸಿರುತ್ತಾರೆ. ಕಟಕಟೆಯಲ್ಲಿ ದನವನ್ನೂ ನಿಲ್ಲಿಸುತ್ತಾರೆ, ಸುತ್ತ 
ಲಿನ ಪೀಠಗಳಲ್ಲಿ ಕುಳಿತ ಜನ ಹರಾಜು ಮಾಡುತ್ತಾರೆ. ಹೋರಿ ಕರುಗಳ 
ಪೈಕಿ ಬೀಜಕ್ಕಾಗಿ, ಕೆಲವನ್ನು ಉಳಿಸಿ ಉಳಿದುವನ್ನು ಕಟುಕರ ಕೈಗೆ 
ವಕಾರುತ್ತಾರೆ. ಮುದ್ದಾದ ಬಿನ್ನವನ್ನರಿಯದ ಎಳೆಯ ಬಸವಣ್ಣಗಳನ್ನು ಕಟ್ಕ 
ಕರಿಗೆ ವಣರುವುದನ್ನು ನೋಡಲಾಗದು. ಆದರೆ ಇದು ಕಠೋರ ಜಗತ್ತು 
ಬೇಕಿಲ್ಲದ ವಸ್ತುವಿಗೆ ಇಲ್ಲಿ ಜಾಗ ಇಲ್ಲ, ಬೇಕಾದೆಡೆ ಅದರ ಪಯಣ. 


ಹಸುಗಳ ಆರೋಗ್ಯವನ್ನು ಪಶುಪಾಲನು ಇಲಾಖೆಯು ಅತ್ಯಂತ ದಕ್ಷತೆ 
ಯಿಂದ ನೋಡಿಕೊಳ್ಳುತ್ತದೆ, ಪ್ರತಿಯೊಂದು ಪಶುವಿನ ಫೋಟೋ ಸಹಿತ 
ನೊಂದಾವಣೆ ವರಾಡಿಕೊಳ್ಳುತ್ತಾರೆ. ಕಲಬೆರಕೆಯಿಲ್ಲದ ಸ್ವಚ್ಛಜಾತಿಯ ಜರ್ಸಿ 
ಅಥವಾ ಹೈಫರು ಪಶುಗಳಿಗೆ ಪ್ರತ್ಯೇಕ ರಿಜಿಸ್ಟರ್‌ ಇಡುತ್ತಾರೆ. ವಾಲೀಕ 
ನಿಗಿಂತ ಹೆಚ್ಚಿನ ಅಸ್ಥೆಯನ್ನು ಸರಕಾರ ವಹಿಸುತ್ತದೆ. ಗರ್ಭಧಾರಣೆ ವರಾಡಿಸು 
ವಾಗ,ಜುತಿಯನ್ನನುಸರಿಸಿ ಪಶುವಿಗೆ ತಕ್ಕಂತಹ ಬೀಜಾರೋಪಣ ಮಾಡುತ್ತಾರೆ. 
ಇದಕ್ಕೆಲ್ಲಾ ಅತೀ ಕಡಿಮೆ ಫೀ ಆಕರಿಸುತ್ತಾರೆ, ಮೇಲಿಂದ ಮೇಲೆ ಹೈನದ 
ಕೊಟ್ಟಿಗೆಗೆ ಭೇಟಿ ಇತ್ತು ಸಲಹೆ ನೀಡುತ್ತಾರೆ. ಆಪತ್ತಿನ ಸಮಯದಲಿ 
ಪಶುಗಳನ್ನೇ ಸಂಪತ್ತೆಂದು ಸರಕಾರ ಭಾವಿಸುತ್ತದೆ. ಪ್ರತಿಯೊಂದು ಹಸು 
ಐನ ಬೆಲೆ ಸುಮಾರು ಮೂರು ಸಾವಿರದವರೆಗೆ ಎನ್ನ ಬಹುದು. ಭೂಮಿಯ 
ಬೆಲೆ ೫೦೦೦ ದಿಂದ ೬೦೦೦ ರೂಪಾಯಿಗೆ ಎಕರೆ ಎನ್ನಬೇಕು. ಹೈನ 
ಗಾರರಿಗೆ ವಿಶೇಷ ಆದಾಯಕರ ಸೌಲಭ್ಯಗಳಿವೆ. ಮುನಿಸಿಪಲ್‌ ತೆರಿಗೆ ಸೌಲಭ್ಯ 


\ 


\ 


೧೩೦ ಬಹುರೂಪಾ ವಸುಂಧರಾ 


ಗಳಿವೆ, ಪತ್ತಿನ ಸೌಲಭ್ಯವಂತೂ ಹೇರಳಮಾಗಿವೆ. ಮಕ್ಕಳಿಲ್ಲದ ಇಂಗ್ಲಿಷ್‌ 


`ವೃದ್ಧನೋರ್ವನ ಹೈನ ಕೇಂದ್ರವಂತೂ ಸ್ವರ್ಗದಂತಿದೆ. 


ಶ್ರೀ ಜಗದೇವ್‌ಸಿಂಗ್‌ ಧಿಲ್ಲನ್‌ ಚಿಲ್ಲಿವಾಕ್‌ಗೆ ಟೌನ್‌ ಪ್ಲಾನಿಂಗ್‌ 
ಡೈರೆಕ್ಟರ್‌ ಆಗಿ ನೇಮಕಗೊಂಡಿದ್ದರಿಂದ ಅವರಿಗೆ ಬಾಡಿಗೆಗಾಗಲೀ ಖರೀದಿ 
ಗಾಗಲೀ ಮನೆ ಬೇಕಾಗಿತ್ತು. ಹೀಗಾಗಿ ಅವರೊಂದಿಗೆ ಮನೆ ಮನೆ 
ಆಲೆದಾಡಿದ್ದರಿಂದ ಇಲ್ಲಿಯ ರಿಯಲ್‌ ಎಸ್ಟೇಟ್‌ ವ್ಯಾಪಾರದ ಪರಿಚಯ 
ವಾಯಿತಾ, 


ಇಲ್ಲಿ ಜನ ಜಾಗಕ್ಕೆ ಮನೆಗೆ ನಗರಕ್ಕೆ, ಬೀದಿಗೆ ಅಂಟದೆ ಬದಲಾವಣೆಯ 
ಮನೋಭಾವದವರಾಗಿರುವ ಕಾರಣ ರಿಯಲ್‌ ಎಸ್ಟೇಟ್‌ ವ್ಯಾಪಾರ 
ತುಂಬಾ ದೊಡ್ಡ ವ್ಯಾಪಾರ. ಮನೆ ಮಾರಬೇಕೆನ್ನುವವರೂ ಇಂತಹ 
ಒಂದು ಏಜೆನ್ಸಿಗೆ ತಮ್ಮ ಇಚ್ಛೆಯನ್ನು ತಿಳಿಯಪಡಿಸಿ ಮನೆಯ ಬೆಲೆ, ಕಂತಿನ 
ಏರ್ಪಾಟು, ನಗದು ಮೊತ್ತ ಎಲ್ಲಾ ತಿಳಿಸಿರುತ್ತಾರೆ. ಆಗ ಈ ಕಂಪನಿಯವರು 
ಸದ್ರಿ ಮನೆಯ ಮುಂದೆ ಮಾರಾಟಕ್ಕಾಗಿ ಎಂಬ ಹಲಗೆಯನ್ನು ಹಾಕುತ್ತಾರೆ. 
ಮನೆ ಬೇಡಲು ಬಂದವರಿಗೆ ಇಂತಹ ಮನೆಗಳಿಗೆ ಕರೆದೊಯ್ದು ತೋರಿಸಿ 
ವ್ಯಾಪಾರ ಕುದುರಿಸಲು ಪ್ರಯತ್ನಿಸುತ್ತಾರೆ. ಅವರ ದಲಾಲಿ ಸಾಧಾರಣ 
ಶೇಕಡ ನಾಲ್ಕರಿಂದ ಏಳರವರೆಗೆ. ಮನೆ ಮಾರುವವರಿಗೆ ಹಣ ಪೂರ್ತಿ 
ಮುಟ್ಟುವಂತೆ ಮೂದಲು ಮನೆಯನ್ನು ಬೇರೊಂದು ಹಣಕಾಸಿನ ಸಂಸ್ಥೆ 
ಒತ್ತೆ ಹಾಕಿಸಿ ಕಂತು ಬಡ್ಡಿ ಕಬ್ಬ ಏರ್ಪುಟು ಮಾಡುತ್ತಾರೆ. ಮನೆ 
ವಕಾರಬೇಕೆನ್ನುವವರು ಸಾಧಾರಣವಾಗಿ ಮನೆಗೆ ಬಣ್ಣ ವರಾಡಿ ಅಲಂಕರಿಸಿ 
ಬಂದವರ ಮನವನ್ನು ಸೂರೆಗೊಳ್ಳಲು ಪ್ರಯತ್ನಿಸುತ್ತಾರೆ ಈ ಜನ 
ಮನೆಯೊಂದಿಗೆ ಮನೆಯಲ್ಲಿಯ ನೆಲೆ ಹಾಸಿನ ಜಮಖಾನೆ, ರೆಫ್ರಿಜಿರೇಟರ್‌, 
ಫ್ರೀಜರ್‌ ರೇಂಜ್‌, ಬಟ್ಟೆ ತೊಳೆವ ಯಂತ್ರ ಎಲ್ಲಾ ವಕಾರುತ್ತಾರೆ. ಈ 
ಯಂತ್ರಗಳಿಗೆ ಅಷ್ಟೇನೂ ಬೆಲೆ ಇರುವುದಿಲ್ಲ. ಈಗಿನ ಹೊಚ್ಚ ಹೊಸದಾಗಿ 
ಸ್ಟೋರಿನಿಂದ ತಂದ ವಸ್ತು ನಾಳೆಯೇ ವಕಾರಬೇಕೆಂದರೆ ಶೇಕಡ ಮೂವತ್ತು 
ಬೆಲೆ ಕಡಿತವಾಗಾತ್ತದೆ. ಸಾಧಾರಣ ಎಲ್ಲ ಮನೆಗಳೂ ಒಂದೋ ಎರಡೋ 


ಒತ್ತೆಗೆ ಒಳಪಟ್ಟಿರುತ್ತವೆ. ಮಾರಿದವನ ಕೈಸೇರುವುದು ನಗದು ಮೊತ್ತವಾಗಿ 


ಅಮೇರಿಕ : ಬಂಗಾರದ ಜಿಂಕೆಯ ಹಿಂದೆ ೧೩೧ 


ಪಡೆದಷ್ಟು ಮಾತ್ರವೇ ಸೈ. ಇಲ್ಲಿ ಮನೆಗಳೆಲ್ಲಾ ಕಟ್ಟಿಗೆಯ ಗೂಡುಗಳಾ. 
ಆದರೆ ಒಳಗಿನ ಜೀವನುನುಕೂಲ ಸೊಗಸು. ಅರಮನೆಯೇ ಸರಿ. ಮನೆಯ 
ಬೇಟೆಯಲ್ಲಿ ಬೇರೆ ಬೇರೆ ಸ್ತರದ ಬೇರೆ ಬೇರೆ ಆಸೆ ಆಮಿಷಗಳ ಜನರ ಮನೆ 
ಗಳನ್ನು ನೋಡಿದೆವು. ರಿಯಲ್‌ ಎಸ್ಟೇಟ್‌ ಸಂಸ್ಥೆಯ ಶ್ರೀ ಫ್ರಾಂಕ್‌ 
ದಿನವಿಡೀ ನಮ್ಮನ್ನು ' ಮನೆಯಿಂದ ಮನೆಗೆ ಹಸನ್ಮುಖಿಯಾಗಿ ಬೇಸರಿಸದೆ 
ತಿರುಗಿಸಿದ ; ವಿವರಿಸಿದ; ಮನ ಒಲಿಸಲು ಪ್ರಯತ್ನಿಸಿದ. ಕೇಳಿದ ಬೆಲೆಯ 
ಸ್ತರದ ಮನೆಯನ್ನು ಆರಿಸಿ ತೋರಿಸುತ್ತಿದ. ಈ ವ್ಯವಹಾರಕ್ಕೆ ಸಾಕಷ್ಟು 
ತಾಳ್ಮೆ ಬೇಕು, 


ಸಂಜೆಗೆ ನಾನೂ ಧಿಲ್ಲನ್‌ ಮತ್ತು ಗ್ಯಾನಿ ಕರ್ನವರ್‌ಸಿಂಗ್‌ ಹತ್ತಿರದ 
ಕಲ್ಬನ್‌ ಲೇಕ್‌ ನೋಡಲು ಹೋದೆವು. ಹುಣ್ಣಿಮೆಯ ಹತ್ತಿರದ ಚಂದ್ರನ 
ಬೆಳಕು ಸರೋವರದ ಮೇಣೆ ಥಳಥಳಿಸುತ್ತಿತ್ತು. ಕಟ್ಟಿಗೆಯ ಸೇತುವೆಯ 
ಮೇಲೆ ಸರೋವರದ ಮಧ್ಯದವರೆಗೆ ಹೋಗಿ ನಿಂತೆವು. ಸುತ್ತಲಿನ ಪರ್ಕಂತ 
ಪರ್ವತದ ತಪ್ಪಲಿನಲ್ಲಿ ಮಿಣುಕು ಮಿಣುಕು ದೀಪದ ಮನೆಗಳು, 
ಅನೇಕ ಜನ ನಗರ ಜೀವನಕ್ಕೆ ರೋಸಿ ಮಣ್ಣಿನ ಮಕ್ಕಳಾಗಲ: ಅರಸಿಬಂದ 
ರಜಾಕಾಲ ಸ್ಥಾನವಿದು, ಮತ್ತೊಂದೆಡೆ ಕತ್ತಲಿನಲ್ಲಿ ಬೆಂಕಿಮಾಡಿ ಕ್ಕಾಂಪ್‌ 
ಫೈರ್‌ ಆನಂದಿಸುತ್ತಿದ್ದ ಕ್ಕಾಂಪಿಂಗ್‌ ವ್ಮಾನ್‌ಗಳು. ನಮ್ಮ ಹಿ-ದೆ ಹತ್ತಿರದ 
ಕೆಫೆಯಲ್ಲಿ ಉನ್ಮತ್ತ ಹಿಪ್ಪಿಗಳು, ಅಸುರ ನೃತ್ಯ ಮತ್ತು ಗಾನ ಸಂಪದ್ಭರಿತ 
ಹೃದಯವಂತಿಕೆಯ ವಾತಾವರಣದಲ್ಲಿ ಕೆಲಕಾಲ ನಿಶ್ಚಲರಾಗಿ ನಿಂತೆವು. 
ಇದೊಂದು ಅಮೃೈತಮಯ ವಾತಾವರಣ. 


ಚಿಲ್ಲವಾಕ್‌ನಿಂದ ವ್ಯಾಂಕೂವರ್‌ಗೆ ಮರಳಿದ ಮೇಲೆ ಕೆನಡಾದ 
ವ್ಯವಸಾಯದಲ್ಲಿ ಆಸಕ್ತನಾದ ನಾನು ಧಾನ್ಯಶೇಖರಣೆ, ವರ್ಗೀಕರಣ ಮತ್ತು 
ರಫ್ತಿನ ವಿಚಾರ ತಿಳಿಯಲು ಸಂಕಾಚುಮನ್‌ ರುಜ್ಮದ ಗ್ರೇಟ್‌ ಎಲಿವೇಟರ್ಸ್‌ 
ನೋಡಲು ತೆರಳಿದೆನು. ಕೆನಡಾದ ಪ್ರಯರಿ ಪ್ರದೇಶದ ಸಂಕಾಚುವಾನ್‌ 
ಪ್ರಾಂತದ ಗೋಧಿ ಪ್ಲಾಕ್ಸ್‌ ಬಾರ್ಲಿ ಮತ್ತು ರೇಪ್‌ ಇತ್ಯಾದಿ ಬೆಳೆಗಾರರ ಸಹ 
ಕಾರೀ ಕಂಪನಿ ಇದು. ಇವರ ಎಲ್ಲ ಸರಕನ್ನೂ ಬೇಷರತ್‌ ಈ ಕಂಪನಿ ಕೊಳ್ಳು 
ತ್ತದೆ. ಆಯಾ ಪ್ರದೇಶದಲ್ಲಿಯೇ ಕೆಲ ಹಣವನ್ನು ನೀಡಿ ವ್ಯಾಗನ್‌ ಮೂಲಕ 


\ 
\ 
ಟೆ 


೧೩೨ ಬಹುರೂಪಾ ವಸುಂಧರ್ನ್ನ 


ಲಾರಿ ಮೂಲಕ ಧಾನ್ಯವನ್ನು ಬಂದರದಲ್ಲಿಯ ಎಲಿವೆಃಟರ್‌ಗಳಿಗೆ ಕಳುಹಿಸು 


“ತ್ತದೆ, ಇಲ್ಲಿ ಈ ಧುನ್ಯವನ್ನು ಸ ಸ್ವಚ್ಛ ಮಾಡಿ, ಜುತಿ ಪ್ರಕಾರ ವರ್ಗೀಕರಣ 


ಮಾಡಿ, ಹಸಿಯಿದ್ದರೆ ಒಣಗಿಸಿ ರುಕ್ಷಸುಕಾರದ ಬಿನ್‌ಗಳಲ್ಲಿ ಶೇಖರಿಸುತ್ತಾರೆ. 
ಕೆನಡುದ ರುಷಿ ಸೀಯ ಗೋಧಿ ಮತಂ ಇವರಿಂದ ಗೋಧಿ ಕೊಳ್ಳು 
ತ್ತಾರೆ, ದೇಶದಲ್ಲಿ ಆಂತರ್ಯವಾಗಿ ಖರ್ಚಾಗಿ ಮಿಕ್ಕ ಗೋಧಿಯನ್ನು ಈ 
ಮಂಡಳಿ ಕೊಳ್ಳಲೇಬೇಕು. ರುಷ್ಟ್ರೀಯ ಬೆಲೆ ನೀತಿಗನುಸರಿಸಿ ಬೇರೆ ಬೇರೆ ದರೆ 
ಗಳನ್ನು ನಿರ್ಧರಿಸಿ ಗೋಧಿಯನ್ನು ಈ ಮಂಡಳಿ ಕೊಳ್ಳುತ್ತದೆ. ಈ ಕ್ರಿಯೆ 
ಗಳನ್ನು ಆದ್ಕಂತವಾಗಿ ಯಂತ್ರಗಳ ಮೂಲಕ ಅತಿ ಸುಲಭವಾಗಿ ಮತ್ತು 
ಸುಖವಾಗಿ ವಕಾಡುವುದನ್ನು ನೋಡಿದೆವು. ಮೂರು ನಾಲ್ಕು ವರ್ಷಗಳವರೆಗೆ 
ಕೆಡದಂತೆ ಧಾನ್ಯವನ್ನು ರಕ್ಷಿಸುತ್ತಾರೆ. ಹಡಗುಗಳಿಗೆ ಬಿಡುಗಡೆ ಮಾಡುವಾಗ 
ಗೋಧಿ ಮಂಡಳಿ ಮತ್ತೆ " ಪರೀಕ್ಷೆಮಾಡುತ್ತದ. ಪ್ರತಿಯೊಂದಾ ಪೂಲ್‌ನಲ್ಲಿ 
(೧೦೦1 ಸರಕಾರೀ ಅಧಿಕಾರಿಗಳಿರುತ್ತಾರೆ. ಅವರೇ ಕಾಳಿನ ವರ್ಗೀಕರಣ 
ಮಾಡುತ್ತಾರೆ. ಅತೃಪ್ತನಾದರೆ ರೈತ, ಅಪೀಲು ವಕಾಡಬಹುದು. ಆಗ ಬೇರೆ 
ಸ್ಥಳಕ್ಕೆ ಸ್ಯಾಂಪಲ್‌ ಕಳಿಸಿ ವರ್ಗೀಕರಣ ಕೇಳುತ್ತಾರೆ. ಇಂತಹ ಪ್ರಸಂಗ 
ವರ್ಷಕ್ಕೆ ನಾಲ್ಕಾರು ಬಾರಿ ಬರುವುದುಂಟಂತೆ, ಕಾಳನ್ನು ನಷ್ಟವಾಗದಂತೆ 
ರಕ್ಷಿಸುವುದೂ ಜಾತಿಗುಣಕ್ಕನುಸರಿಸಿ ವರ್ಗೀಕರಣ ವಕಾಡುವುದೂ ಎಲ್ಲರ 
ದೃಷ್ಟಿಯಿಂದ ಹಿತಕರವಾದುದು. 


ವ್ಕಾಂಕೂವರ್‌ನಲ್ಲಿರುವ ಬ್ರಿಟಿಷ್‌ ಕೊಲಂಬಿಯಾ ಮತ್ತು ಸೈಮನ್‌ 
ಫ್ರೇಜರ್‌ ಎಂಬ ಎರಡು ವಿಶ್ವವಿದ್ಯಾಲಯಗಳನ್ನು ಸಂದರ್ಶಿಸಿದೆವು, ಈ 
ವಿಶ್ವವಿದ್ಯಾಲಯಗಳಲ್ಲಿ ಮುಖ್ಯವಾಗಿ ಕಂಡುದೆಂದರೆ ನಮ್ಮಲ್ಲಿಯಂತೆ ದೊಡ್ಡ 
ಕಟ್ಟಡಗಳ ಅಭಾವ. ಇಲ್ಲಿಯ ವಿಶ್ವವಿದ್ಯಾಲಯಗಳು ಅಲಂಕಾರಕ್ಕಾಗಲಿ 
ಗಾತ್ರಕ್ಕಾಗಲೀ ಬೆಲೆ ಕೊಡದೆ ಕೆಲಸಕ್ಕೆ ಬೇಕಾಗ:ವಷ್ಟು ವಕಾತ್ರ ಕಟ್ಟಡಗಳನ್ನು 
ನಿರ್ಮಿಸಿಕೊಳ್ಳುತ್ತವೆ. ಆನೇಕ ಸುಂದರ ಮತ್ತು ತಕ್ಕನುಟ್ಟಿಗೆ ದೊಡ 
ಕಟ್ಟಡಗಳು ದೇಣಿಗೆಯಿಂದ ನಿರ್ಮಿತವಾದವುಗಳು. ಬ್ರಿಟಿಷ್‌ ಕೊಲಂಬಿಯಾ 
ವಿಶ ರತಾ ಅನೇಕ ಕಡೆ ತಾತ್ಪೂರ್ತಿಕ ಕಟ್ಟಿಗೆಯ ಇನಠಾರತುಗಳನ್ನು 


`ರಚಿಸಿಕೊಂಡಿದೆ. ಸೈಮನ್‌ ಫ್ರೇಜರ್‌ ವಿಶ್ವವಿದ್ಯಾ ಲಯಕ್ಕೆ ಅತ್ಯುತ್ತಮವಾದ 


ಹ 


ಆಮೇೋರಿಕ : ಬಂಗಾರದ ಜಿಂಕೆಯ ಹಿಂದೆ ೧೩.೩ 


ಭವನವಿದೆ. ಬೆಟ್ಟವೊಂದರ ನೆಶ್ತಿಯ ಮೇಲೆ ಚೌಕಾಕೃತಿಯಲ್ಲಿ ನಿರ್ಮಿತವಾದ 
ಈ ಭವಂತಿಯ ಮಧ್ಯಭಾಗದ ಬಯಲಿನಲ್ಲಿ ಬೆಟ್ಟದ ಶಿಖರ ಭಾಗವನ್ನು 
ಹಾಗೆಯೇ ಉಳಿಸಿ ಅದಕ್ಕೆ ಮೆಟ್ಟಲು ಕಟ್ಟೆ ಸುಲಕ್ಷಣಗೊಳಿಸಿದ್ದಾರೆ. ಇಲ್ಲ 
ವಿದ್ಯಾರ್ಥಿಗಳ ಸಭಾಭವನವೂ ವಿಶಿಷ್ಟವಾಗಿದೆ. ಬಯಲಿನಂತೆ ಕಾಣುವ ಈ 
ಭವನವು ಮುಂದೆ ಹಿಂದೆ ಸರಿಸುವ ಮುಚ್ಚುವ ತೆರೆದುಕೊಳ್ಳುವ ಸೌಲತ್ತುಳ್ಳ 
ಛಾವಣಿಯನ್ನು ಪಡೆದಿದೆ. ವ್ಯಾಂಕೂವರನ ಶಿಶುವಾದ ಈ ವಿದ್ಯಾಲಯದ 
ಮೇಲೆ ಸರಕಾರಕ್ಕೆ ಅವ್ಕಾಜ ಅಂತಃಕರಣವಂತೆ. ಆದರೆ ಇಲ್ಲಿ ಆನೇಕ ಕ್ರಾಂತಿ 
ಮನೋಭಾವದ ಬಿಸಿರಕ್ತದ ಪ್ರಾಧ್ಯಾಪಕರಿರುವುದರಿಂದ ವಿದ್ಯಾರ್ಥಿ ಗಲಭೆಗಳಿಗೆ 
ತೌರುವುನೆಯಾಗಿ ಬಾಲಗ್ರಹಪೀಡಿತವಾಗಿದೆ. 


ಎಶ ವಿದ್ಯಾಲಯಗಳ ಪ್ರಾಧ್ಯಾಪಕರು ನಾ ಮುಂದೆ ತಾ ಮುಂದೆ ಎಂದು 
ಸಂಶೋಧನೆಗಾಗಿ ಅನೇಕ ಕಡೆಯಿಂದ ಹಣ ದೊರಕಿಸುತ್ತಾರೆ. ಸಂಪದ್ಭರಿತ 
ವಾದ ಅನೇಕ ಸಂಘ ಸಂಸ್ಥೆಗಳಿಗೆ ತಮ್ಮ ಆಶಯಗಳನ್ನು ಮನಗಾಣಸಿ 
ಪ್ರವಾಸಕ್ಕೆ, ಶಿಷ್ಯವೃತ್ತಿಗೆ ಮತ್ತೂ ಸಂಶೋಧನೆಗೆ ಹೇರಳ ಹಣ ದೊರಕಿಸು 
ತ್ತಾರೆ. ಸರಕಾರ ಕೊಡುವ ಹಣದಿಂದ ಏನು ವಕಾಡಲೂ ಸಾಧ್ಯವಿಲ್ಲ, 
ಯಾವುದೇ ಪ್ರಾಧ್ಯಾಪಕನ ಏರು ಇಳಿವ್ರು ಅವನ ವಿಭಾಗದ ಪಂಡಿತರು 
ತನ್ನ ಸಂಶೋಧನೆಯ ಹಣ(Research Grant), ಅದರ ಉಪಯೋಗ 
ಮುತ್ತು ಫಲದ ಮೇಲೆ ಅವಲಂಬವಾಗಿರುತ್ತದೆಯೇ ಹೊರತು, ಅವನು 
ವಿಶ್ವವಿದ್ಯಾಲಯಗಳಲ್ಲಿ ಕಳೆದ ವಸಂತಗಳ ಮೇಲಲ್ಲ. 


ವಿದ್ಯಾಲಯಗಳಲ್ಲಿ ಬೇರೆ ಬೇರೆ ಘಟಕಗಳ ಮಧ್ಯೆ ತರಾತುರಿ ನಡೆ- 
ದಿರುತ್ತದೆ. ಸೆನೆಟ್‌ ಸಭೆಯಲ್ಲಿ ಸಂಬಂಧಿಸಿದ ಕಮಿಟಿಗಳಲ್ಲಿ ಸಾಕಷ್ಟು 
ವಾಗ್ಮುದ್ಧ ನಡೆದರೂ ಕೂಡ ಜನ ಸದ್ಭಾವದಿಂದ ನಡೆಯುತ್ತಿರುವುದೃ 
ಕಾಣಬರುತ್ತದೆ, ನಮ್ಮಲ್ಲಿ ಸಾಧಾರಣವಾಗಿ ನಡೆದಂತೆ ವೈಯಕ್ತಿಕ 
ಹಟಾಹಠಗಳಾಗಲೀ ದೋಷಾರೋಪಣೆಯಾಗಲೀ ಬಹುತೇಕ ನಡೆಯುವುದಿಲ್ಲ. 
ಇದಕ್ಕೆ ಮುಖ್ಯ ಕಾರಣವೆಂದರೆ ಯೋಗ್ಯ ಜನರಿಗೆ ಈ ಖಂಡದಲ್ಲಿ ಇರುವ 
ಮನ್ನಣೆ ಮತ್ತು ಬೇಡಿಕೆ. ವಿದ್ಯಾಲಯದ ನೇಮಕಗಳೆಲ್ಲ ಒಪ್ಪಂದದಂತೆ 
ಇರುತ್ತವೆ, ಮನಸ್ಸಿಗೆ ಬಾರದಿದ್ದರೆ ಸಮಯ ಕಳೆದ ಕೂಡಲೇ ಬಿಡಬಹಾುದ್ಕು 


೧೩೪ ಬಹುರೂಪಾ ವಸುಂಧರಾ 


ಬಿಡಿಸಬಹುದು. ಯೋಗ್ಯ ಜನರನ್ನು ಕಳೆದುಕೊಳ್ಳ ಲು ಯಾವ ಅಧಿಪತಿಯೂ 
ಇಷ್ಟಪಡುವುದಿಲ್ಲ. ಕೆಲಕಾಲ ಕಳೆದು ನೆಮ್ಮದಿಗೊಂಡ ಮೇಲೆ ಖಾಯಂ 
ಆಧಾರದ ಮೇಲೆಯೂ ನೇಮಕಗಳು ನಡೆಯುತ್ತವೆ, ಆರೂ ವರ್ಷಗಳಿ 
ಗೊಮ್ಮೆ ಒಂದು ವರ್ಷಕಾಲ ಪ್ರತಿಯೊಬ್ಬ ಆಧ್ಯಾಪಕನಿಗೆ ಸಂಶೋಧನೆಗೆ 
ಎಂದು ಅರ್ಧ ಸಂಬಳದ ಮೇಲೆ ಲೇವ್‌ ಕೊಡುತ್ತಾರೆ. ವರ್ಷಕ್ಕೆ, ಎರಡು 
ವರ್ಷಕ್ಕೆ ಸಂಬಂಧಿಸಿದ ವಿಭಾಗದ ಡೀನರು, ಅಧ್ಯಾಪಕರೂ ಮಾಡಿದ 
ಸಂಶೋಧನೆ, ಪ್ರಕಟಿಸಿದ ಬರವಣಿಗೆ ಗಣಿಸುತ್ತಾರೆ. ಆಸಾಮಿ ಜಡವಾಗುತ್ತಾ 
ಇದ್ದಾನೆಂದೆನಿಸಿದರೆ ಕರೆದು ಒಳಿತಾದ ಮಾತಿನಲ್ಲಿ ನಾಲ್ಕಾರು ತಿಂಗಳ ರಜೆ 
ನೀಡಿ ತಲೆ ಸ್ವಚ್ಛವರಾಡಿಕೊಳ್ಳಲು ಅವಕಾಶ ನೀಡುತ್ತಾರೆ. 
ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳುವಾಗ ಸೋಸಿ ತೆಗೆದುಕೊಳ್ಳುತ್ತಾರೆ, 
ಇದರ ಮೇಲೆ ಮಂದಿನ ಆರಂತಿಂಗಳಲ್ಲಿ ವಿದ್ಯಾರ್ಥಿಯ ಹಾಜರಿ, 
ಪರೀಕ್ಷೆಗಳಲ್ಲಿ ಗೈಮೆ, ಆಸಕ್ತಿ ಮುಂತಾದ್ದನ್ನು ಪರಿಶೀಲಿಸಿ ತರಗತಿಯಲ್ಲಿ 
ಮುಂದುವರಿಯಲು ಅಥವಾ ಬೇರೆ ಕೋರ್ಸ್‌ ನೋಡಿಕೊಳ್ಳಲು ತಿಳಿಸಿರು 
ತ್ತಾರೆ. ವರ್ಷದ ಕೊನೆಗೆ ಅಥವಾ ಎರಡು ವರ್ಷದ ಕೊನೆಗೆ ಪರೀಕ್ಷೆ 
ವಕಾಡಿ ಅನಂತರ ಫೇಲು ವತಾಡಿ ಸವಯ ಹಾಳುವಹಾಡುವ ಬದಲು 
ಈ ರೀತಿ ಮಾಡಿದರೆ ವಿದ್ಯಾರ್ಥಿ ಬೇರೆ ಏನಾದರೂ ನೋಡಿಕೊಳ್ಳಲು 
ಸಾಧ್ಯವಿರುತ್ತದೆ. ಸಾಧಾರಣವಾಗಿ ಹೀಗಾಗಿ ಫೇಲು ಮಾಡುವುದು ಕಡಿಮೆ. 
ಆದರೆ ಉನ್ನತ ಶ್ರೇಣಿ ದೊರೆಯುವುದು ಕಠಿಣ... ಉಪಾಧ್ಯಾಯರು 
ವಿದ್ಮಾಸಕ್ತರಾಗಿ ಸಚ್ಛಾರಿತ್ರ್ಯವಂತರಾದರೆ ಇಂತಹ ಪದ್ಧತಿ ಅತ್ಮುತ್ತಮು. 


ಇಲ್ಲಿಯ ವಾಸ್ತವದಲ್ಲಿ ಮರೆಯಲಾಗದ ಒಂದು ಸಂದರ್ಭವೆಂದರೆ 
ಬೆಲ್‌ಫಾಂಟೆ ಎಂಬ ನೀಗ್ರೋ ಸಂಗೀತಕಾರನ ಒಂದು ಕಾರ್ಯಕ್ರಮಾ. 
ಕಿಕ್ಕಿರಿದು ತುಂಬಿದ ಸಭಾಂಗಣದಲ್ಲಿ ವತೂರು ಗಂಟೆಗಳ ಕಾಲ ನಡೆದ 
ಆತನ ಕಾರ್ಯೆಕ್ರಮ ಅಂತಃಕರಣವನ್ನು ಕದಲಿಸುವಂತಿತ್ತು. ಹತ್ತಾರು 
ಹಾಡುಗಳ ಪೈಕಿ ಎರಡು ಹುಡು ನನಗೆ ಪ್ರಿಯವೆನಿಸಿತು. ಕೆನಡಾದ 
ಗೇಯಕಾರನೋರ್ವನ “ಸೆಟ್‌ ಟು ಸೈಲ್‌ ಅಪಾನ್‌ ಮೈ ವ್ಯೆ ವೋಂಟ್‌ 
ಬಿ ಬ್ಯಾಕ್‌ ಫಾರ್‌ ಮೆನಿಎಡೇ' ಎಂಬ ಹಾಡು ದೂರ ಪ್ರವಾಸಕ್ಕೆ. 


ಅಮೇರಿಕ : ಬಂಗಾರದ ಜಿಂಕೆಯ ಹಿಂದೆ ೧೩೫ 


ಹೊರಟ ವ್ಯಕ್ತಿ ತನ್ನ ಪ್ರಿಯತಮೆಗೆ ನೀಡಿದ ಸಂದೇಶ. ಇದನ್ನು ಕೇಳಿ 
ದೊಡನೆ ವಿನಾಯಕರ " ಇಲ್ಲಿಯೇ ಇರು, ಅಲ್ಲಿಗೆ ಹೋಗಿ ಮಲ್ಲಿಗೆಯನು 
ತರುವೆ ' ಎಂಬ ಕವನ ನೆನಪಾಯಿತು. ಆತನ ಹಾಡಿಕೆ ವಾತ್ತು ಹಾಡು 
ಭಾವನಿರ್ಭರವಾಗಿದ್ದವು. ಎರಡನೆಯದಾಗಿ ಆತ ಹೇಳಿದ ಕಡೆಯು ಹಾಡು 
ನೀಗ್ರೋ ಜನಾಂಗದ ಕರುಳ ಕೂಗಿನಂತಿದ್ದು ಅಂತಃಕರಣವನ್ನು ಹಿಂಡಿತೂ, 
Has anybody seen here. 
My Friend-Abraham, John, Martin, and Bobby? 
ಒಂದೊಂದು ನುಡಿಯ ಅಂತ್ಯದಲ್ಲಿ His name 1s John 
Abrahamoದು ಮುಂತಾಗಿ ಒಂದೊಂದೇ ಹೆಸರನ್ನು ಕೂಗಿ ಆತ ವಣಡಿದ 
ಪ್ರಶ್ನಾರ್ಥಕ ಚಿಹ್ನೆಯನ್ನು ಸ್ತಬ್ಧವಾಗಿ ಕುಳಿತ ಮರು ಸಾವಿರ ಜನ ಕಣ್ಣು 
ಮುಚ್ಚಿ ನುಂಗಿದುದು ನನಗೆ ಇಂದಿಗೂ ನೆನಪಾಗುತ್ತದೆ. ಜಗತ್ತಾ ನತದೃಷ್ಟವಾ 
ದುದಾ ಅವರು ಅಳಿದರೂ ಈ ಸನ್ನಿವೇಶದಲ್ಲಿ ನೆಳಲು ಬೆಳಕಿನ ಪ್ರಭಾವ, ಕಂಚಿ 
ನಂತಹ ಬೆಲ್‌ಫಾಂಟೆಯ ಕಂಠ ಕಟುಕನನ್ನೂ ಕದಲಿಸುವಂತಿದ್ದವು. 


ಭಾರತದಿಂದ ಇಲ್ಲಿಗೆ ವಲಸೆ ಬಂದು ಇಲ್ಲಿ ಶ್ರೀಮಂತರಾಗಿರುವ 
ಜನರನ್ನು ನೋಡುವ ಒಂದು ಸಂದರ್ಭ ಸಾಬಾ ಅವರ ಪಾರ್ಟಿಗೆ ಹೋದಾಗ 
ಒದಗಿತ್ತು. ಇಲ್ಲಿಯ ಭಾರತೀಯ ಜನರ ಅನಭಿಷಿಕ್ತ ವಾಖಂಡ ಮೂಲ 
ವಾದರಾಸಿನವರಾದ ಡಾಕ್ಟರ್‌ ಪುಂಡ್ಕನ್‌. ಲಂಡನ್‌ ವಿಶ [ವಿದ್ಯಾಲಯದ 
ಪಿಹೆಚ್‌.ಡಿ, ಮತ್ತು ಬಾರ್‌-ಅಟ್‌-ಲಾ ಮುಗಿಸಿದ ಇವರು ಇಂಗ್ಲಿಷ್‌ 
ಮಹಿಳೆಯೋರ್ವಳನ್ನೂ ವರಿಸಿದ್ದಾರೆ. ಭಾರತೀಯರ ಸಕಲ ಸಮಸ್ಯೆಗಳ 
ನಿವಾರಣೆಗೆ ಇವರು. ತಯಾರು, ಅದೇ ಅವರ ಜೀವನದ ಆಧಾರ. ಈ 
ಮಹಾಶಯರ ಜನ್ಮೋತ್ಸವ ಪಾರ್ಟಿಯನ್ನು ಸಾಬು ಏರ್ಪಡಿಸಿದ್ದರಾ, 
ಲಾಂಸ್ಲೀ ಎಂಬ ವಿಸ್ತರಣದಲ್ಲಿ ಅವರ ಫಾರಂನಲ್ಲಿಯ ಮನೆಯಲ್ಲಿ ಈ ಪಾರ್ಟಿ. 
ಇಲ್ಲಿಗೆ ಅನೇಕ ಹಿಂದೂ ಶ್ರೀಮಂತರು ಆಗಮಿಸಿದ್ದರು. ಅವರ ತಾತ 
ಮುತ್ತಾತಂದಿರು ಇಲ್ಲಿಗೆ ವಲಸೆ ಬಂದ ಕಾರಣ ಈ ಜನರಲ್ಲಿ ಅತಿರೇಕವೊಂದನ್ನು 
ಬಿಟ್ಟರೆ ಬೇರಾವ ಭಾರತೀಯ ಗುಣ ಕಂಡಾ ಬರಲಿಲ್ಲ, ಡಾಕ್ಟರ್‌ ಪಾಂಡ್ಕನ್‌ 
ಅವರು ನನಗೆ ಕೆನಾಡದಲ್ಲಿಯೇ ಉಳಿದುಬಿಡಲು ಬಹಳ ಹೇಳಿದರು, ಕೆಲ 


೧೩೬ ಬಹುರೂಪಾ ವಸುಂಧರಾ 


ದಿನಗಳ ಹಿಂದೆ ಪಂಜಾಬಿನಿಂದ ನೂರೂ ಜನ ನಿರಕ್ಷರಕುಕ್ಷಿ ಪಿಂಡಾರಿ ಸಿಖ್‌ರಂ 
ದೇಶ ನೋಡುವ ಸೋಗಿನಿಂದ ಬಂದು ಇಲ್ಲಿಯೇ ಉಳಿದರಂತೆ. ಅವರಲೊಬ್ಬ 
ಭಾರತದಲ್ಲಿ ಖೂನಿ ಕೇಸೊಂದರಲ್ಲಿ ಸಿಲುಕಿದ್ದರಿಂದ ಅವನನ್ನು ಮರಳಿ 
ಕಳುಹಿಸಲು ಸರಕಾರೀ ಅಧಿಕಾರಿಗಳು ಪ್ರಯತ್ನಿಸುತ್ತಿರುವಾಗ ಸ್ಥಳೀಯ 
ನಾಗರಿಕಳಾದ ಪಂಜಾಬ್‌ ಯುವತಿಯೋರ್ವಳನ್ನು ಅವನಿಗೆ ಮದುವೆ ಮಾಡಿ 
ದರಂತೆ ಹತಾಶರಾದ ಅಧಿಕಾರಿಗಳು ಇವರ ಕೈ ಬಿಟ್ಟರಂತ, ಕೆನಡಾದ 
ಕಾರ್ಯಾನೆಗಳಲ್ಲಿ ಸೇವೆಗಳಲ್ಲಿ ದುಡಿಯುವ ಜನ ಬೇಕು ದಷ್ಟ ಪುಷ್ಪ 
ಪಂಜಾಬಿಗಳು ಎಂತಹ ಹವೆಯಲ್ಲೂ ಇರಬಲ್ಲರು. ದುಡಿಯಬಲ್ಲರು. 


ಈ ಪಾರ್ಟಿಗೆ ಬಂದ ಅನೇಕರು ಅರ್ಧ ಗಂಟೆಯಲ್ಲಿ ಸಿಕ್ಕಾಪಟ್ಟೆ 
ಕುಡಿದು ತೂಗುತ್ತಾ ಮನೆಗೆ ನಡೆದರು, ಕುಡಿತ ಕುಣಿತ ಬೆಳಗಿನವರೆಗೂ 
ನಡೆಯುತ್ತವೆಂದರು ಫಿಜಿಯಿಂದ ಬಂದ ಕೆಲ ಭಾರತೀಯರು ವಾದ, 
ಮೇಳ ನಡೆಸಿದ್ದರು. ವ್ಯಾಂಕೂವರದ ಸಮುದ್ರತೀರದ ಸೂರ್ಕಾಸ್ತಮಯ 
ಚೆನ್ನಾಗಿರುತ್ತದೆಂದು ಅತ್ತಿಗೆ ನೆನಷಿಸಿದುದರಿಂದ ನಾವು ನನುಸ್ತೇ ಮಾಡಿ 
ನಡೆದೆವು. 


ಇಲ್ಲಿಯ ಜನರೆ ಜೀವನದ ಬಗ್ಗೆ ಕೊಂಚ ವಕಾಹಿತಿ ನೀಡಿದ ಸಂದರ್ಭ 
ಗಳೆಂದರೆ ಇನ್ನೂ ಎರಡು ಪರಿಮಿತ ಪಾರ್ಟಿಗೆ ಓರ್ವ ಪ್ರೊಫೆಸರರುಃ 
ಓರ್ವ ವಿಮಾ ಏಜೆಂಟರು, ಓರ್ವ ಇಂಜಿನಿಯರು, ಓರ್ವ ಲಾಯರು» 
ದಂಪತಿ ಸಮೇತರಾಗಿ ಆಮಂತ್ರಿತರಾಗಿದ್ದರು 2.4 ಘಂಟೆಗಳ ಕಾಲ 
ನಡೆದ ಮಾತುಕತೆಯಲ್ಲಿ ಕಂಡು ಬಂದ ಮುಖ್ಯ ಅ:ಶಗಳೆಂದರೆ ; 


ವಿವಿಧ ರಂಗಗಳಲ್ಲ ಬಾಳ್ವೆ ವಕಾಡುತ್ತಿರುವ ಜನ ತಮ್ಮ ತವ್ಮೂ 
ರ ಗಕ್ಕೆ ವಕಾತ್ರ ಸೀಮಿತರಾಗದೆ ಬೇರೆ ಹವ್ಯಾಸ ವಿಷಯಗಳಲ್ಲಿ ಕೂಡಾ 
ಸಜೀವ ಆಸಕ್ತಿಯಿಂದ ಭಾಗವಹಿಸುತ್ತಾರೆ. ತಿಳಿದಿದ್ದನ್ನು ಅತ್ಕಂತ ಸುಲಭ 
ರೀತಿಯಲ್ಲಿ ನಿಷ್ಕೃಷ್ಟವಾಗಿ ತಿಳಿಕಲು ಹವಣಿಸುತ್ತಾರೆ, ಮತ್ತು ಹೆಚ್ಚಿನ ವಿಷಯ 
ಗಳನ್ನು ಶ್ರೀಮದ್ದಾಭೀರ್ಯವಿಲ್ಲ' ಅರಿಯಳು ತವಕಿಸುತ್ತಾರೆ. ಒಣಜಂಭ 
ವಂತೂ ಕಾಣಲಿಲ್ಲ. 


ಅಮೇರಿಕ : ಬಂಗಾರದ ಜಿಂಕೆಯ ಹಿಂದೆ ೧೩೭ 


ಎರಡನೆಯ ಪಾರ್ಟಿಯಲ್ಲಿ ಯೂನಿವರ್ಸಿಟಿಯಲ್ಲಿ ಡೀನರಾದ ಶ್ರೀ 
ಕವಾನ್‌ (Cowan) ದಂಪತಿಗಳು ಮತ್ತು ವೈದ್ಯರಾದ ಡಾಕ್ಟರ್‌ ಲೂ 
ದಂ:ತಿಗಳು ಬಂದಿದ್ದರು. ಡಾ. ಕವಾನ್‌ ಮೂಲತಃ ಸ್ಮಾಟ್ಲಿಂಡಿನವಲು. 
ಸುಪ್ರಸಿದ್ಧ ಪ್ರಾಣಿಶಾಸ್ತ್ರಜ್ಞರೆಂದು ಹೆಸರಾಗಿದ್ದಾ ರೆ. ವನ್ಯಜೀವಿಗಳಲ್ಲಿ ಆವರಿಗೆ 
ಅಮಿತ ಆಸಕ್ತಿ, ಇಷ | ರಲ್ಲಿಯೇ ಭಾರತಕ್ಕೆ ಸು ಳನವೊಂ ದಕ್ಕೆ ತೆರಳಲಿದ್ದ 
ಅವರಿಗೆ ಭಾರತೀಯ ವನ್ಯಜೀವಿಗಳಲ್ಲ ಆಸಕ್ತಿ. ಗುಜಾರಾತಿನ ಸಿಂಹ, 
ಅಸ್ಸಾಮಿನ ಖಡ್ಗಮೃಗ. ಮೈಸೂರಿನ ಹುಲಿ ಆನೆ, ರಂಗನತಿಟ್ಟಿನ ಪಕ್ಷಿಕಾಶಿ 
ಎಲ್ಲಾ ತಿಳಿಸಲಾಗಿ ಅವರು ವಿಶೇಷ ಕುತೂಹಲಿಗಳಾದರು, ಕಾಶ್ಮೀರದ 
ಕಸ್ತೂರೀ ಮೃಗದ ಬಗ್ಗೆ ಅವರಿಗೆ ಅಧ್ಯಯನ ನಡೆಸಲಾಸೆ. 


ಡಾ. ಲೂ ಸದ್ಯ ರಷ್ಯದ ಭಾಗವಾಗಿರುವ ಇಸ್ಟೋನಿಯಕಾ ದೇಶದ 
ವರು, ರಷ್ಯದಲ್ಲಿ ಕಮ್ಯೂನಿಸಂ ಹರಡಿ ಇಸ್ಟೋನಿಯಾ ಸ್ವಾಹಾ ಆದಾಗ 
ಅವರು ತಮ್ಮ ದೇಶ 'ನ್ನು ತ್ಯಜಿಸಿ ಇಲ್ಲಿಗೆ ವಲಸೆ ಬಂದರು, ಅವರ ಪತಿ 
ಡಾ. ಹೇನು ಅವರಿಗೆ ಫೋಟೋಗ್ರಫಿಯಲ್ಲಿ ವಿಶೇಷ ಆಸಕ್ತಿ. ಈ ನಾಲ್ಕು 
ಸಜ್ಜ ನರೊಂದಿಗೆ ಕಳೆದ ನಾಲ್ಕಾರು ಗಂಟೆ ಸರ್ವಜ್ಞನ ಸಜ್ಜ ನರ ಸಂಗವದರ 
ಹೆಜ್ಜೇನು ಸವಿದಂತೆ ಎಂಬ ವಕಾತನ್ನು ಮನಗಾಣಸಿದವು. “ಮುಂದೆ ಡಾ, 
ಲೂ ಅವರು ನಮ್ಮನ್ನು ತಮ್ಮ ಮಾನೆಗೆ ಆಹ್ವಾನಿಸಿದರು. ಅಲ್ಲಿಗೆ ಮತ್ತಿ 
ಬ್ಬರು ಡಾ. ದಂಪತಿಗಳು ಆಗಮಿಸಿದ್ದರು. ಅವರು ಮೆಕ್ಸಿಕೋ ನೊಡಿ 
ಬಂದವರು ಅವರಿಗೆ ಹಿಂದೂ ದರ್ಶನದಲ್ಲಿ ವಿಪರೀತ ಆಸಕ್ತಿ. ದೇವರಿಗೆ 
ಅಷ್ಟೊಂದು ತಲೆಗಳೇಕೆ? ಕೈಗಳೇಕೆ) ನಟರಾಜ ನಾಟ್ಮವರಾಡುವನೇಕೆ ? 
ಮೆಕಿ ; ಕೋದ ವಾಯಾ ಸಾ ಸಂಸ್ಕೃತಿಗೂ ದೇವಾಲಯಗಳಿಗೂ ಹಿಂದೂ 
ದರ್ಶನ ಜೀವನಗಳಿಗೂ ಸಂಬಂಧವುಂಟೆ ? ಎಂದಾ ಹಲವಾರು ಪ್ರ ಶ್ಲ 
ಮಾಡಿದರು, ನನಗೆ ತಿಳಿದಷ್ಟು ಉತ್ತರಿಸಿದೆ. ಮೆಕ್ಸಿಕೋದ ದೇವಾ ಲಯ 
ಗಳಿಗೂ ಕಾಂಬೋಡಿಯಾದ ಆಂಕರ್‌ವಾಟ್‌ನ ದೇವಾಲಯಗಳಿಗೂ ದಕ್ಷಿಣ 
ಭಾರತದ ದೇವೂಲಯಗಳಿಗೂ ಗಾ _ಟೆವಕಾಲಾದ ದೇವಾಲಯಗಳಿಗೂ ತೀರ 
ಹತ್ತಿರದ ಸಂಬಂಧವಿದೆ ಎಂದು ಶ್ರೀ ದಿವಾನ್‌ ಚಮನ್‌ಲಾಲ್‌ ಮತ್ತು ಶ್ರೀ 
ಶಿಶಿರ್‌ಕುವಕಾರ್‌ ಮಿತ್ರ ಈಗಾಗಲೇ ಸ್ಥಾಪಿಸಿದ್ದಾರೆ. 


೦೩೮ ಬಹುರೂಪಾ ವಸುಂಧರಾ 


ಒಮ್ಮೆ ವಿದ್ಯು ತ್‌ ತೊಟ್ಟಿ ಲದ ಮೂಲಕ ಗ್ರಾಸ್‌ ವರೌಂಟನ್‌ ನೆತ್ತಿ 


ಯನ್ನೇರಿ ವ್ಕಾ ಂಕೂವರ್‌ನ ಆಕಾಶ ರೂಪವನ್ನು ನೋಡಿದೆವು, ಸಾಹಸಿ 


ಗಳಾದ ಈ ks ಈ ಗುಡ್ಡದ ವೇಲೆ ಬೇಸಿಗೆಯ ಮನೆ ಕಟಿ ಕೊಂಡಿದ್ದಾರೆ. 


ನಿರ್ಭೀತರು, ಮತ್ತೊಮ್ಮೆ ಇಲ್ಲಿಯ ಬೃಹತ್‌ ಉದ್ಕಾನವನವಾದ ಸ್ಟೇನ್ಲೆ 
ಪಾರ್ಕಿಗೆ ಹೋದೆವು, ಇಲ್ಲಿ ಮಕ್ಕಳಿಗೆ ಚಿಕ್ಕ ರೆ ಲುಗಾಡಿ, ಮಧ್ಯ ದಲ್ಲಿ 
ಹಂಸ ಮತ್ತು ತಾವರೆಯ ಕೊಳ, ವಿಧವಿಧ ಪ್ರಾ ಣಿಗಳು ರೆಸ್ಟೊರಾ ಎಲ್ಲ ಇದ್ದೆ 
ನಿರಂತರ ದುಡಿಮೆಯಿಂದ ಸೋತ ಜನ ಸಕುಟಂಬ ಇಂತಹ ಪಾರ್ಟಿಗಳಿಗೆ 
ತರಣಾಗತರಾಗುತ್ತಾರೆ. ರಾಷ್ಟ್ರೀಯ ಪಾರ್ಕು ಸಂಸ್ಥೆ ಇವುಗಳನ್ನು ಅತ್ಯಂತ 
ಸ್ವಚ್ಛವಾಗಿ ಕಾಪಾಡಿಕೊಂಡು ಬರುತ್ತದೆ. 


ಅಮೇರಿಕೆಯ ಎಲ್ಲ ಊರುಗಳಂತೆ ಇಲ್ಲಿಯೂ ಚಿಕ್ಕ ಚೈನಾ ಟೌನ್‌ 
ಇದೆ. ಆದರೆ ಇಲ್ಲಿಯ ಚೈನಾ ಟೌನ್‌ ಕೊಂಚ ಸ್ವಚ್ಛವಾಗಿದೆ. ಸಿಯಾಟಲ್‌ 
ನಲ್ಲಿ ಜರ್ರಿಯವರ ಮನೆಯಲ್ಲಿ ಬಾರ್ಬೆಕ್ಕೂ ಕುಂಡವನ್ನು ನೋಡಿದ 
ನಮಗೆ ಮನೆಯ ಹಿಂಭಾಗದಲ್ಲಿ ಅದರಂತೆ ನಾವೇಕೆ ಒಂದು ಬಾರ್ಬೆಕ್ಕೂ 
ಕಟ್ಟಬಾರದು ಎಂದು ಅನಿಸತೊಡಗಿತು. ಸರಿ. ಕಲ್ಲಿಗಾಗಿ ಕಾರ್‌ ತೆಗೆದುಕೊಂಡೂ 
ಹೊರಟೆವು. ಸಮುದ್ರದ ದಂಡೆಯಲ್ಲಿ ಕಲ್ಲೇ ಇಲ್ಲ. ಕಡೆಗೆ ೨೫ ಮೈಲು 
ದೂರದಲ್ಲಿ ಫ್ರೇಜರ್‌ ನದಿ ಪಾತಳಿಯಲ್ಲಿ ಗುಂಡುಕಲ್ಲು ಕಂಡೆವು, ಹತ್ತಿರದ 
ದಂಡೆಯ ಮೇಲೆ ಕಾರು ನಿಲ್ಲಿಸಿ ಡಿಕ್‌ ತೆಗೆದು ಕಲು ಹೊತ್ತು ತಾಂಬಿದೆವು8 
ಕಾಯಕಷ್ಟ ವಕಾಡಿ ಅಭ್ಯಾಸವಿಲ್ಲದ ನಾವು ಎಣಿಸಿ ಎಣಿಸಿ ನಲವತ್ತೈದು ಕಲ್ಲು 
ತುಂಬಿದೆವು. ಮನೆಗೆ ಬಂದು ಒಂದೆಡೆ ಕೆಸರಿಗೆ ನೀರು ಬಿಟ್ಟಿ. ಆದರೆ 
ನಾಳೆ ಕಟ್ಟಿದರಾಯಿತೆಂದು ರೆಸ್ಟ್‌ ತೆಗೆದುಕೊಂಡೆವು, ವಕಾರನೆಯ ದಿನ 
ಸಾಯಂಕಾಲ ಕೆಸರು ಕಲಸಿದೆವು. ನಾನು ಕೆಸರು ಕಲಸಿ ಸಿವೆಲ್‌ನಲ್ಲಿ ತೆಗೆದ್‌ 
ತೆಗೆದು ನೀಡಿದೆ. ಚಿಕ್ಕ ಸೋದರ ಮಂಜು ಕೆಸರು ಹಾಕಿ ಕಲ್ಲು ಸೇರಿಸ 
ತೊಡಗಿದ. ಅಣ್ಣನ ಮತ್ತು ಆಣ್ಮನ ಮಗ ರವಿ ಕಲ್ಲು ನೀಡುತ್ತಿದ್ದರು, 
ಒಂದುಗಂಟೆಯ ನಿರಂತರ ಕಟ್ಟಡ ನಿರ್ಮಾಣದಲ್ಲಿ ಕಲ್ಲು ಮುಗಿದವು. ಸುವಾರು 
ಎರಡು ಸುತಾ, ಕಟ್ಟಡವಾಗಿತ್ತು. ಮಧ್ಯದಲ್ಲಿ ಮಣ್ಣು ತುಂಬಿದೆವು, 


_ ಆದರೆ ಕುರ್ಚಿಯ ಮೇಲೆ ಕುಳಿತು ಬೆಂಕಿ ಕಾಯಿಸಬೇಕೆಂದರೆ ಇನ್ನೂ ಎರಡು 


ಅಮೇರಿಕ : ಬಂಗಾರದ ಜಿಂಕೆಯ ಹಿಂದೆ ೧೩೯ 


ಸಾತ್ತು ಕಟ್ಟಬೇಕು, ಇಂದು ನಾಳೆ ಎಂದು ಮತ್ತೆ ನಾವು ಕಲ್ಲು ತರುವ 
ಹೊತ್ತಿಗೆ ನಾಲ್ಕಾರತಿ ದಿನ ಸಂದವು. ಅದೊಮ್ಮೆ ಕಲ್ಲು ತಂದವು, 
ಆದರೆ `ಮತ್ತೆ ಕಟ್ಟಿ ಮುಗಿಸಬೇಕೆನ್ನುವಲ್ಲ ಗಡಿಬಿಡಿಯಾಗಿ ನನ್ನ ವಾಸ್ತವ್ಯ 
ಅವಧಿ ಮುಗಿದು ವಿವಾನ ಏರುವ ದಿನ ಬಂತಾ, ಬಾರ್ಬಿಕ್ಕೂ ines, 
ಕಟ್ಟಿ ಮುಗಿಸಿ, ಮೊದಲನೆಯ ಅಗ್ಲಿಸ್ಪರ್ಶವನ್ನು ಬೇಗನೆ ವಕಾಡಿರೆಂದು 
ತಿಳಿಸಿ ಪಯಣ ಸನ್ನಾಹ ವರಾಡಿದೆ. 

ಉತ್ತರ ಅಮೇರಿಕ ಎಲ್ಲ ದೇಶದ ಜನರ ಬದುಕಿನಲ್ಲಿ ಎರಡೇ 
ಸಂಗತಿಗಳು ಖಚಿತವೆಂದು ಹೇಳಲಾಗುತ್ತದೆ. ಒಂದನೆಯದು ಜನನ ಮತ್ತು 
ಎರಡನೆಯೆದು ಅಪಘಾತ (ಬರ್ತ್‌ ಅಂಡ್‌ ಅಕ್ಸಿಡೆಂಟ್‌). ಜೀವನದಲ್ಲಿ 
ಅನಿಯಂತ್ರಿತವಾಗಿ ಉದ್ಭವಿಸಿರುವ ವೇಗದಿಂದ ಜನರಿಗೆ ಅವರ ಅನಂತ 
ಜೀವನದಲ್ಲಿ ನಂಬಿಕೆಯಿಲ್ಲ. ಕೈಗಡಿಯಕಾರದಲ್ಲಿರುವಷ್ಟು ವಿಶ್ವಾಸ ಅವರಿಗೆ 
ಸೂರ್ಯಚಂದ್ರರಲ್ಲಿಲ್ಲ. ನಿರಂತರವಾಗಿ ಆಸರವಾಗಬಲ್ಲ ಕುಟುಂಬ ವ್ಯವಸ್ಥೆ 
ಯಾಗಲೀ ಬಾಂಧವ್ಯ ಸಂಪರ್ಕವಾಗಲೀ ಇಲ್ಲ. ನೇರವಾದ ವೈಯಕ್ತಿಕವಾದ 
ಸಮಾಜದ ವ್ಯವಸ್ಥೆ. ಅನೇಕ ಬಾರಿ ನಿರುದ್ಯೋಗಿಯಾದಾಗ ಸರಕಾರ ವಾರಕ್ಕೆ 


ಇಷ್ಟೆಂದು ಹಣಸಹಾಯ ನೀಡುತ್ತದೆ, ಅಂಗವಿಕಲರಾದರೆ ಮತ್ತು 
ವೃದ್ಧಾಪ್ಯದಲ್ಲಿ ಪೆನ್‌ಶನ್‌ ದೊರೆಯುತ್ತದೆ. ಆದರೆ ಅಕಸ್ಮಾತ್‌ ಜರುಗುವ 


ಅವಘಡದಲ್ಲಿ ಮಡಿದವರ ಮಕ್ಕಳನ್ನು ಸರಕಾರ ತನ್ನ ವಶಕ್ಕೆ 'ತೆಗೆದುಕೊಂಡ್‌ 
ಮಡಿದವರ ಆಸ್ತಿ ಸ್ವಾಸ್ತಿ ಇನ್ನೂರೆನ್ಸ್‌ ಹಣದಿಂದ ಮಕ್ಕಳನ್ನು ವಯಸ್ಕ 
ರಾಗುವವರೆಗೆ ಸಂಬಂಧಿಸಿದ ಸರಕಾರಿ ವಿಭಾಗದ ಮೂಲಕ ವ್ಯವಸ್ಥೆ ವಾಡು 
ತ್ತದೆ ಸಂಬಂಧಿಕರಾರೇ ಆಗಲಿ ಸ್ವಪ್ರೇರಣೆಯಿಂದ ಮಕ್ಕಳನ್ನು ತಮ್ಮ 
ವಶಕ್ಕೆ ತೆಗೆದುಕೊಂಡರೆ ಕೂಡಾ ಹಣಕಾಸು ಸರಕಾರದ ವಶದಲ್ಲಿಯೇ ಇದ್ದು 
ಮಕ್ಕಳ ವಿದ್ಯಾಭ್ಯಾಸದ ವೆಚ್ಚಗಳಿಗೆ ರಶೀತಿ ಪಡೆದು ರಕ್ಷಕನಿಗೆ ಹಣ ನೀಡ 
ಲಾಗುತ್ತದೆ. ಆದರೆ ಬಹಂತೇಕ ಸಂದರ್ಭಗಳಲ್ಲಿ ವಿಲ್‌ ಬರೆದಿರುತ್ತಾರೆ, 
ಆ ವಿಲ್‌ ಪ್ರಕಾರವಾಗಿ ಸರಕಾರ ಮಕ್ಕ ಛ ರಕ್ಷಣೆ ಮಾಡುತ್ತದೆ. 

ಕೆನಡಿಯವರ ಜೀವನದಲ್ಲಿ ಬಹುಮುಖ ವಾಗಿ ಕಾಣುವ ಅಂಶವೆಂದರೆ 
ಅಮೇರಿಕೆಯ ಪ್ರಭಾವ. ಬಲಿಷ ವಾದ ಸೆ ೇಹೀತ ರಾಷ್ಟ ಕವೊಂದತಿ ಪಕ್ಕದಲ್ಲಿರು 
ವುದರಿಂದ ಕೆನಡಿಯನರು ಸೇನೆಯನ್ನು ಕಡಿತ ವಣಾಡಿದ್ದಾ ರೆ. ಕೆನಡಾದ pi 


೧೪೦ ಬಹುರೂಪಾ ವಸುಂಧರಾ. 


೫೦ ರಷ್ಟು ಅರ್ಥವ್ಯವಸ್ಥೆ ಯಾವುದೋ ರೀಶಿಯಲ್ಲಿ ಯು. ಎಸ್‌. ಅನ್ನೂ 
ಆಧರಿಸಿದೆ. .ಈ ಎರಡು ದೇಶಗಳ ಮಧ್ಯೆ ಕಳೆದ ನೂರು ವರ್ಷದಿಂದ 
ದ್ವಾರಮುಕ್ತವಿದೆ. ಅಮೇರಿಕೆ ಮತ್ತು ಕೆನಡಾದ ಗಡಿಯಲ್ಲಿರುವ ಮಹಾ 
ದ್ವಾರದ ಮೇಲೆ ಹೆಮ್ಮೆಯಿಂದ “These gates were never closed 
‘Since a hundred years” ಎಂದೂ Brethren live in peace 
ಎಂದೂ ಸುವರ್ಣಾಕ್ಷರಗಳಲ್ಲಿ ಬರೆಯಲಾಗಿದೆ. ವಿಯೆಟ್ನಾಂ ಯುದ್ಧವನ್ನೊಪ್ಪದೆ 
ಸೆ ನ್ಯಕ್ಕೆ ಬಲಾತ್ಕಾರದಿಂದ ಭರ್ತಿ (Draft) ಆಗುವುದನ್ನು ತಪ್ಪಿಸಿಕೊಳ ಲಿಚ್ಚಿ 
ಸುವ ಅನೇಕ ಅಮೇರಿಕನ್‌ ಹೈದಲು ಈ ಮುಕ್ಕದ್ವಾರದ ಮೂಲಕ ಕೆನ 
ಡಾಕ್ಕೆ ಜಾರುತ್ತಾರೆ. ಕೆನಡಾದಲ್ಲಿ ಅಪರಾಧಿಗಳು ಈ ಮುಕ್ತದ್ವಾರದಿಂದ 
ಅಮೇರಿಕೆಗೆ ಪಲಾಯನ ವಣಡುತ್ತಾರೆ. ಆದರೆ ಈ ಮುಕ್ತತೆಯಿಂದ ಉಭಯ 
ದೇಶಗಳಿಗೆ ಆಗಿರುವ ಲಾಭವೇ ಹೆಚ್ಚು 


ಕೆನಡಾವಾಸಿಗಳ ಮುಖ್ಯ ಭಾವವೆಂದರೆ ತಮ್ಮದು ವಿಶಾಲವಾದ 
ಸಮೃದ್ಧವಾದ ಸುಂದರವಾದ ಹೊಸ ದೇಶ ಎಂಬುದು, ಬಹಳ ಜನರಿಗೆ 
ಯು.ಎಸ್‌,ನೊಂದಿಗೆ ಸ್ಪರ್ಧೆ ಬೇಕುಗಿಲ್ಲ. ಯು.ಎಸ್‌.ದ ಸಾನ್ನಿಧ್ಯವನ್ನೂ 
ಸ್ನೇಹವನ್ನೂ ಸರಿಯಾಗಿ ಉಪಯೋಗಿಸಿ ಶುಭ್ರವಾದ ಮತ್ತಾ ಸುಖವಾದ 
ಬಾಳನ್ನು ನಿರ್ಮಿಸಬೇಕೆಂಬುದೇ ಆಶೆ. ಹರೆಯದ ಜನರಿಗೆ ಆದಷ್ಟು ಬೇಗನೆ 
ಯು.ಎಸ್‌,ದಲ್ಲಿ ರೋಮಾಂಚಕ ಜೀವನ ನಡೆಸಬೇಕೆಂಬ ಅಭಿಲಾಷೆ. ಎಹದುಕ 
ರಿಗೆ ಕೊಂಚ ಕೊಂಚ ಹೆಚ್ಚುತ್ತಿರುವ ನೀರು ಗಾಳಿ ಮತ್ತು ಆಹಾರಗಳ ಪೊಲ್ಮೂ 
ಷನ್‌ (Pollution) ಬಗ್ಗೆ ಚಿಂತೆ. ಆದರೆ ಯು.ಎಸ್‌, ದ ಬಾಳ್ದೆಗಿಂತ 
ಕೆನಡಾದ ಬಾಳ್ವೆ ಸುಭದ್ರ ಸುಂದರ ಮತ್ತಾ ಶಾಂತಿಯಾತವಾದುದೂ. 
ಇಲ್ಲಿಯ ನಗರದಲ್ಲಿಯ ಜೀವನ ವಿಶಾಲವಾದ ಉದ್ಮಾನದಲ್ಲಿ ಜೀವಿಸಿದಂತೆ. 
ವಿಶಾಲವಾದ ಬಯಲಿನ ಮನೆಗಳು. ಸದಾ ಹಸಿರಿನ ಹುಲ್ಲುಹಾಸು. ಮನೆ 
ಮನೆಯ ಮುಂದೆ ಮೈಯೆಲ್ಲಾ ಹೂ ಬಿಟ್ಟ ಗುಲಾಬಿಯ ಗಿಡಗಳು, ಪಥಿಕನಿಗೆ 
ನೆರಳಾಗುವಂತೆ ಆಕಾಶಕ್ಕೆ ಛತ್ರಿ ಹಿಡಿದು ನಿಂತ ದೈತ್ಯ ವೃಕ್ಷಗಳು. ಬೇಗುದಿಯ 
ಬಿಸಿಯಿಲ್ಲದ ಸೂರ್ಯ ಕಿರಣ, ಆರು ತಿಂಗಳು ತುಂತುರು ಮಳೆ ಮತ್ತು 
ಮೂರು ತಿಂಗಳು ರೇಷ್ಮೆಯಂತಹ ಹಿಮಪಾತ 


ಅಮೇರಿಕ : ಬಂಗಾರದ ಜೆಂಕೆಯ ಹಿಂದೆ ೧೪೧ 


ಹೀಗೆ ನಿಬಿಡವಾದ ಕಾರ್ಯಕ್ರಮಗಳ ಮಧ್ಯೆ ಅನೇಕ ಬಾರಿ ನಮಗೆ 
ಮಾಕನಾಡಲು ಸಮಯ ದೊರೆಯುತ್ತಿದ್ದುದಾ ರಾತ್ರಿ ಎಂಟರ ಮೇಲಕ 
ಮನೆಯ ಪಡಸಾಲೆಯಲ್ಲಿ ಟೆಲಿವಿಷನ್‌ ನೋಡುತ್ತಾ ಚಿಕ್ಕಂದಿನ ದಿನಗಳ ಬಗ್ಗೆ, 
ಮನೆಯ ವಹಿವಾಟುಗಳ ಬಗ್ಗೆ, ಓದಿನ ಬಗ್ಗೆ, ಭಾರತೀಯ ರಾಜಕೀಯದ ಬಗ್ಗೆ 
ಅನೇಕ ಬಾರಿ ರಾತ್ರಿ ಹನ್ನೆರಡರವರೆಗೆ ಮಾತನಾಡುತ್ತಾ ಕುಳಿತುಕೊಳ್ಳುತ್ತಿ 
ದೈವು. ಮಧ್ಯೆ ಮಧ್ಯೆ ಆ ಈ ತಿನಿಸು ತಿನ್ನುತ್ತಾ ಟೀ ಅಥವಾ ಕಾಫಿ 
ಕುಡಿಯುತ್ತಾ ವಕಾತು ನಡೆಯುತ್ತಿತ್ತು. ಬೆಳಗಿನ ಎಂಟು ಗಂಟೆಗೆ, ಅಣ್ಣ 
ವಿಶ್ವವಿದ್ಯಾಲಯಕ್ಕೆ ತೆರಳುತ್ತಿದ್ದ. ಅತ್ತಿಗೆ ಅದೇ ಹೊತ್ತಿಗೆ ಬೇಸಿಗೆ ಕಾಲದ 
ಒಂದು ಆರ್ಟ್‌ಕೋರ್ಸಿಗಾಗಿ ತೆರಳುತ್ತಿದ್ದರು. ಕೃಷ್ಣ ಮತ್ತು ರವಿಯನ್ನು 
ಬೇಬಿ ಸಿಟ್ಟರ್‌ ಲಿಂಡಾ (Lynda) ರೋಡಿಕೊಳ್ಳುತ್ತಿದ್ದಳುು, ಒಮ್ಮೊಮ್ಮೆ 
ಹನ್ನೊಂದು ಘಂಟೆಯ ಹೊತ್ತಿಗೆ ನಾವು ವಿಶ್ವವಿದ್ಯಾಲಯಕ್ಕೆ ಹೋಗಿ ಅಣ್ಣನ 
ಜೊತೆ ಫ್ಯಾಕಲ್ಬಿ ಕ್ಲಬ್‌ನಲ್ಲಿ ಲಂಚ್‌ ಮುಗಗಿಸುತ್ತಿದ್ದೆವು, ಇಲ್ಲವಾದರೆ 
ಫ್ರಿಜ್‌ನಿಂದ ಸಾಮಗ್ರಿ ತೆಗೆದು ಸ್ಮಾಂಡ್‌ವಿಚ್‌ ವರಾಡಿ ವಠಾವಿನಕಾಯಾ 
ಉಪ್ಪಿನಕಾಯಿ ನಂಜಿಕೊಳ್ಳುತ್ತಾ ಹೊಡೆಯುತ್ತಿದ್ದೆವು. ಈ ಕಾಲದಲ್ಲಿ ಟಿಲಿ 
ವಿಷನ್‌ನಲ್ಲಿ ನೋಡಿದ ಮುಖ್ಯ ಕಾರ್ಕಕ್ರಃಸಿಗಳೆಂದರೆ (೧) ಅಪೋಲೋ-೧೧ ರ 
ಕಾರ್ಯಕ್ರಮ (೨) ರಿಚರ್ಡ್‌ ನಿಕ್ಸನ್ನರ ಪ್ರಪಂಚ ಯಾತ್ರೆ ಮತ್ತು 
(೩) ಲಾರ್ಡ್‌ ಮೌಂಟ್‌ಬ್ಯಾಟನ್‌ರ ಜೀವನದ ಮೂರು ಭಾಗಗಳು. ಅಲ್ಲದೆ 
ಪೌರ್ವಾತ್ಮ ಧರ್ಮಗಳ ಬಗೆಗಿನ ಒಂದು ಕಾರ್ಯಕ್ರಮ. ಟೆಲಿವಿಷನ್‌ ತುಂಬಾ 
ಪ್ರಭಾವಕಾರಿಯಾದುದು. ಇದರಲ್ಲಿ ಯಾವುದೇ ಕಾರ್ಯಕ್ರಮ ನೋಡಲು 
ಕುಳಿತರೆ ಏಳುವ ಮನಸ್ಸೇ ಆಗದು, ಈ ಜಗತ್ತಿನ ಮಕ್ಕಳು ಅನೇಕ ವಿಷಯ 
ಗಳನ್ನೂ ಅನೇಕ ಶಬ್ದಗಳನ್ನೂ ಅಮಿತ ಧೈರ್ಯವನ್ನೂ ಅಲ್ಪ ವಯಸ್ಸಿನಲ್ಲೇ 
ಟೆಲಿವಿಷನ್‌ ಮೂಲಕ ಗಳಿಸುತ್ತಾರೆ. 


ಮೂರು ವಾರಗಳ ವಾಸ್ತವ್ಯದ ನಂತರ ಆಗಸ್ಟ್‌ ಐದು, ೧೯೬೯ ರೆಂದು 
ಕೈಬೀಸಿ ಜಪಾನ್‌ಗೆ ವಿವಕಾನ ಏರಿದಾಗ ಕರುಳು ಕೃಷ್ಣನನ್ನು ಮರೆಯದಾಗಿತ್ತು, 
ಅಣ್ಣನ ಮಗ ಪುಟ್ಟ ಕೃಷ್ಣ, ನಾಲ್ಕು ಮಕ್ಕಳನ್ನು ಮನೆಯಲ್ಲಿ ಬಿಟ್ಟು ೯೦ 
ದಿವಸಗಳ ಪ್ರವಾಸದಲ್ಲಿ ಬಂದ ನನಗೆ ಅನೇಕ ರೀತಿಯಲ್ಲಿ ಹೃದಯದಾಸರೆ 


೧೪೨ ಬಹುರೂಪಾ ವಸುಂಧರಾ __ 


ಯಾಗಿದೆ. ಅವನ ತೊದಲ್ನುಡಿ, ಅವನ ಪುಟ್ಟ ಪುಟ್ಟ ಹೆಜ್ಜೆ, ಅವನ ಕೇಕೆ, 
ಅವನ ಪ್ರೀತಿಯ ಕರೆ ದಿನದ ಮೇಲೆ ದಿನವನ್ನು: ನಿಮಿಷದಂತೆ ಕಳೆಸಿದ್ದವು 
ಎರಡನೆಯದಾಗಿ ಸೋದರ ಮಂಜು ಕಳೆದ ೨೦ ವರ್ಷಗಳಲ್ಲಿ ನನಗೆ ಎಡೆ 
ಬಿಡದ ಒಡನಾಡಿ, ಅವನನ್ನು ಇನ್ನು ಕನಿಷ್ಠ ಮೂರು ವರ್ಷಗಳವರೆಗೆ ಕಾಣುವ 
ಸಂಭವವಿಲ್ಲವಲ್ಲ ಎಂಬ ಕೊರಗು ಇನ್ನೊಂದೆಡೆ. ಆದರೆ ಜೀವನ ಅನಿವಾರ್ಯಗಳ 
ಮೂಟೆ, ಕೆನಡಿಯನ್‌ ಪೆಸಿಫಿಕ್‌ ಏರ್‌ಲೈನ್ಸ್‌ನಲ್ಲಿ ಹತ್ತು ಗಂಟೆಗಳ ಪ್ರವಾಸ 
ಮಾಡಿ ಟೋಕಿಯೋದ ಹನೇಡಾ ವಿವರಾನ ತಾಣ ಸೇರಿದಾಗ ಒಂದು ದಿನ 
ಪುಕ್ಕಟೆಯಾಗಿ ಕಳೆದಿತ್ತು. ಅಂತರರಾಷ್ಟ್ರೀಯ ತಾರೀಖು ರೇಖೆಯನ್ನು ದಾಟಿ 
ಬಂದದ್ದರಿಂದ ಒಂದಾ ದಿನ ಹುಸಿಯಾಗಿತ್ತು. ಹತ್ತು ಘಂಟೆಗಳ ಈ ಸುಖ 
ಮಯ ಸುದೀರ್ಫ ಪ್ರವಾಸದಲ್ಲಿ ಲಂಚ್‌ ಆಗಿತ್ತು ; ನಿದ್ರೆಯಾಗಿತ್ತೂ ; 
ಡಿನ್ನರ್‌ ಅಗಿತ್ತು ; ನಿದ್ರೆಯಾಗಿತ್ತು ; ಕೋಲಾ, ಕಾಫಿ, ಟೀ, ಐಸ್‌ಕ್ರೀಮ್‌ 
ಆಗಿತ್ತು ; ಪತ್ರಿಕೆ ಆಗಿತ್ತು. ಈ ವಿಮಾನದ ಗಗನಸಖಿಯೋರ್ವಳು ನಾನು 
ಭಾರತೀಯನೆಂದು ತಿಳಿದು ನಿಮಗೆಷ್ಟು ಜನ ಹೆಂಡಂದಿರು ? ಎಂದಳು. 
ಕಾನೂನಿನ ಪ್ರಕಾರ ಒಬ್ಬಳಿಗೇ ಅನುಮತಿ. ಏನು ಮಾಡುವುದು ? ಎಂದಾಗ 
ಆಕೆಗೆ ತಡೆಯಲಾರದ ನಗು. ಸಮಯಕ್ಕೆ ಸರಿಯಾಗಿ ನಮ್ಮ ವಿವತಾನ ಹನೇಡಾ 
ತಲುಪಿದರೂ ಕೂಡ ಅರ್ಥ ಘಂಟೆ ಕಾಲ ಆಕಾಶದಲ್ಲಿಯೇ ಹಾರಾಡಲು 
ಹೇಳಲಾಯಿತು. ರನ್‌ವೇ ಖಾಲಿ ಇಲ್ಲದ ಕಾರಣ ಅಧಿಕಾರಿಗಳು ಹನ್ನೊಂದು 
ವಿವಕಾನಗಳನ್ನು ಬೇರೆ ಬೇರೆ ಸ್ತರದಲ್ಲಿ (ಸ್ಟ್ಯಾಕಿಂಗ್‌) ಹಾರಾಡುತ್ತಾ ಇರಲು 
ಹೇಳಿದ್ದರು, ಪೂರ್ವ ಪಶ್ಚಿಮ :ಳ ಸಂಗವೂದಂತಿರುವ ಹನೇಡಾದಲ್ಲಿ ತುಂಬಾ 
ಗಜಿಬಿಜಿ. ವಿವಕಾನ ಹಾರಬೇಕೆಂದರೆ ಕ್ಕೂ. ಇಳಿಯಬೇಕೆಂದರೆ ಸ್ಟ್ಯಾಕಿಂಗ್‌- 


೧೦ ಅನತಿಪೂರ್ವದ ಅದಮ್ಯ ಶಕ್ತಿ: ಜಪಾನ್‌ 


ಎರಡನೆಯ ಪ್ರಪಂಚ ಸಮರದ ಸಮಯದಲ್ಲಿ ಅಣುಬಾಂಬಿನ ದಾಳಿಗೆ 
ಗುರಿಯಾಗಿ, ನೆಲಸಪುವಾಗಿದ ಜಪಾನ್‌ ಅಹರ್ನಿಶಿ ದುಡಿತದಿಂದ ಅನಂತ 
ತ್ಯಾಗದಿಂದ ಪುನರುಜ್ಜೀವನಗೊಂಡಂ ಇಂದು ಏಷ್ಕಾದ ಅದಮ್ಮ ಶಕ್ತಿ 
ಯಕಾಗಿ ನಿಂತಿದೆ, ಜಪಾನರು ಇತರ ಏಪಷಿಯನರಂತೆ ಏನೇ ವಕಾಡಲಿ ಅತಿರೇಕ 
ವಾಗಿ ಮಾಡುತ್ತಾರೆ, ಯುದ್ಧಾನಂತರ ತಮ್ಮ ಆರ್ಥಿಕ ವ್ಯವಸ್ಥೆಯನ್ನು 
ಪುನರ್‌ನಿರ್ಮಿಸಲು ಕಟಿಬದ್ಧರಾದರು, ವಸ್ತುಗಳ ಸಂಖ್ಯೆಯನ್ನು ಅಸಂಖ್ಯ 
ಮಾಡಿದರು. ಯಾವತ್ತಿಗೂ ಪೇಟೆಯಲ್ಲಿ ಪ್ರಮುಖರೆಂದಿನಿಸಿಕೊಂಡವರನ್ನು 
ಹಿಮ್ಮೆಟ್ಟಿಸಿ ದಾಪುಗಾಲು ಹಾಕಿ ಮುಂದೆ ಬಂದರು. ಜನಸಂಖ್ಯೆಯನ್ನು 
ಹಿಡಿತದಲ್ಲಿಡಬೇಕೆಂದು ಅವರಿಗನಿಸಿತು, ಸರಿ, ಇಂದು ಜನಸಂಖ್ಯೆಯ ಅಭಾವದ 
ಸಮಸ್ಯೆಯ ಮಾತು ಕೇಳಿಬರುತ್ತದೆ. ಈ ಅವಸರದ ಆತಿರೇಕದ ಭರಾಟೆ 
ಯಲ್ಲಿ ಆದ ಅತಿ ದೊಡ್ಡ ತಪ್ಪೆಂದರೆ ಟೋಕಿಯೋ- ಒಸಾಕ ಸೆಕ | ರ್‌ನಲ್ಲಿ 
ಉದ್ಯಮಗಳ ಕೇಂದ್ರೀಕರಣ. ಇದರಿಂದ ವಸ್ತುಗಳ ಸಂಖ್ಯೆ ಬೆಳೆಯಿತಾಗಲೀ 
ಜೀವನದ ತರಗತಿ ಹೆಚ್ಚಲಿಲ್ಲ. ಟೋಕಿಯೋ ಯಾವಾಗಲೂ ಕಾರಖಾನೆಯ 
ಹೊಗೆಯಿಂದ ದಟ್ಟವಾಗಿ ಮುಚ್ಚಿರುತ್ತದೆ. ಒಕಾಸಾ ವಿಭಾಗದಲ್ಲಿ ೧೦೦ ಕ್ಕೆ 


೧೪೪ ಬಹುರೂಪಾ ವಸುಂಧರಾ... 


೨೫ರಷ್ಟು ಮಕ್ಕಳಿಗೆ ಆಸ್ತವತಾ ಜಾಡ್ಯ, ಕ್ಕೋಟೆ ೋ ವಿಭಾಗದಲ್ಲಿ ಮರ್ಕ್ಕುರಿ 


` ಎಕ್ಸಾಸ್ಟ್‌ನಿಂದ ವೊನುಗಳ ಆರೋಗ್ಯ ಕೆಟ್ಟು ಅವನ್ನು ತಿಂದ ಜನರಿಗೆ 


ಕ್ಕಾನ್ಸರ್‌, ಗಾಳಿಯ ಅಶುಭ್ರತೆ, ನೀರಿನ ಅಶುಭ್ರತೆ, ವಾತಾವರಣದ ಕಲು 
ಷತೆಯಿಂದ ಬಾಳು ಬಳಲುತ್ತಲಿದೆ. ಉದ್ಯಮಗಳ ಕೇಂದ್ರೀಕರಣದಿಂದ ಒಂದೇ 
ಕಡೆ ಇರಬಾರದಷ್ಟು ಜನ ಗುಂಪುಗೂಡಿದ್ದಾರೆ. ಕೆಲಸಕ್ಕೆ ಹೋಗುವ 
ಸಮಯದಲ್ಲಿ ಮನೆಗೆ. ಮರಳುವ ಸಮಯದಲ್ಲಿ ರಸ್ತೆಯಲ್ಲಿ, ರೈಲು, ಬಸ್‌, 
ಟ್ಯಾಕ್ಸಿ, ನಿಲ್ದಾಣಗಳಲ್ಲಿ ಜಾತ್ರೆಯಂತೆ ಜನವೋ ಜನ, ಜನರನ್ನು ಮನೆಯಿಂದ 
ಕಾರ್ಯಸ್ಥಾನಕ್ಕೆ ಮತ್ತು ಮರಳಿ ಮನೆಗೆ ಕರೆದೊಯ್ಕೂವುದು ದೊಡ್ಡ 
ಸಮಸ್ಯೆ. ಈ ಸಮಸ್ಯೆಯನ್ನು ಜಪಾನರು ಅತಿ ಸರಳವಾಗಿ ಬಿಡಿಸಿದ್ದಾರೆ 
ಇಲ್ಲಿಯ ರೈಲು ವ್ಯವಸ್ಥೆ ಪ್ರಪಂಚದಲ್ಲಿಯೇ ವಿನೂತವಾಗಿದೆ, ಸಬರ್ಬನ್‌ 
ರೈಲು ಒ”ದರ ಹಿಂದೆ ಇನ್ನೊಂದರಂತೆ ಸಾಲು ಹಿಡಿದಿರುತ್ತವೆ. ನಾವು 
ಕುಳಿತ ರೈಲಿನಿಂದ ಮುಂದೆ ಹೋಗುವ ರೈಲನು ಹಿಂದೆ ಬರುವ ರೈಲನ್ನು 
ನೋಡಬಹುದು. ಟೋಕಿಯೋಕ್ಕೆ ಎರಡು ಡಜನ್‌ಗೆ ಮೇಲ್ಪಟ್ಟು ಲೈನುಗಳು 
ಬಂದು ಸೇರಾತ್ತವೆ. ಇದರ ಮೇಲೆ ಮೋನೋರೇಲ್‌, ಸಬ್‌ವೇ ಅಲ್ಲದೇ 
ಕೆಲವೆಡೆ ಟ್ರಾಂ-ಕಾರ್‌ ಕೂಡಾ ಇದೆ. ಎಲ್ಲ ನವೂೂನೆಯ ಸಾರಿಗೆ ವಿಧಾನದ 
ಸಹಜೀವನವನ್ನು ಜಪಾನರು ಸಾಧಿಸಿದ್ದಾರೆ. ಪ್ರಪಂಚದಲ್ಲಿಯೇ ಅತಿವೇಗವಾಗಿ 
ಚಲಿಸುವ ಟೋಕಿಯೋ. ಒಸಾಕ ಬುಲೆಟ್‌ ಎಕ್ಸ್‌ಪ್ರೆಸ್‌ನಲ್ಲಿ ಪಯಣಿಸುವು 
ದೊಂದು ಆನಂದ. ೧೩೫ ಮೈಲು ವೇಗದಲ್ಲಿ ಧಾವಿಸುವ ಈ ವಿವಕಾನ 
ದಂತಹ ರೈಲ ಜಪಾನರು ಎಲೆಕ್ಟಾನಿಕ್ಸ್‌ನಲ್ಲಿ ಸಾಧಿಸಿದ ಪ್ರಗತಿಗೆ ನಿತ್ಕಸಾಕ್ಷಿ. 


ಜಪಾನರ ಉದ್ಯಮದಲ್ಲಿ ಆಸಕ್ತಿಯುಳ್ಳ ನಾನು ಟೋಕಿಯೋ ಇಂಡಸ್ಟ್ರಿ 
ಯಲ್‌ ಟೂರ್‌ ಸೇರಿದೆ. ಮೊದಲನೆಯದಾಗಿ ಸೋನಿ ಕಾರ್ಪೊರೇಷನ್ನಿನ 
ರೇಡಿಯೋ, ಟೇಪ್‌ ರೆಕಾರ್ಡರ್‌ ಕಾರ್ಬಾನೆಗೆ ತೆರೆಳಿದೆವು. ಜಸಪಾನರ ಅತಿಥಿ 
ಸತ್ಕಾರದ ಕುರುಹಾಗಿ ಮೊದಲಿಗೆ ನಮಗೆ ಸಿಹಿತಿನಿಸು, ಜಪಾನೀ ಚಹಾ 
ನೀಡಿ ಕಂಪನಿಯ ಕುರಿತ ಪುಸ್ತಕ ಮತ್ತು ಚಿಕ್ಕ ಉಡುಗೊರೆ ನೀಡಿದರು, 
ಅನಂತರ ಕಂಪನಿಯ ಪ್ರಗತಿಯ ಮತ್ತು ಉತ್ಪಾದನೆಗಳ ಕುರಿತು ಒಂದೆರಡು 


ಚಲನಚಿತ್ರ ತೋರಿಸಿದರು. ಅನಂತರ ಕಾರ್ಪಾನೆಯ ಷೋರೂಮಿಗೆ ನಡೆ 


ಹ 


ಅನತಿಪೂರ್ವದ ಅದವಮ್ಮಶಕ್ತಿ ; ಜಪಾನ್‌ ೧೪೫ 


ದೆವು. ಅಲ್ಲಿ ಸದ್ಯ ತಯಾರಾಗುತ್ತಿರುವ ವಸ್ತುಗಳಲ್ಲದೆ ಮುಂದೆ ಬರಲಿರುವ 
ವಸ್ತುಗಳನ್ನೂ ಇರಿಸಿದ್ದರು. ನಿರಂತರ ಶೋಧನೆಯಿಂದ ಈ ಜನ ಎಲ್ಲರಿಗಿಂತ 
ಮೊದಲು ಹೊಸ ಹೊಸ ಉಪಕರಣಗಳನ್ನು ತಯಾರಿಸುತ್ತಾರೆ. ಅಪೋಲೋ 
ಹನ್ನೊಂದರ ಜೊತೆಗೆ ಸೋನಿ ಟೇಪ್‌ರಿಕಾರ್ಡರ್‌' ಯಶಸ್ವಿಯಾಗಿ ವ್ಯೋಮಕ್ಕೆ 
ಹೋಗಿಬಂದಿತೆಂಬುದು ಈ ಕಂಪನಿಯ ಹೊಸ ಕೋಡು. ಮುಂದೆ ಬರಲಿರುವ 
ಉಪಕರಣಗಳಲ್ಲಿ ಟಿಲಿ-ವಿ-ಫೋನ್‌ (TELE-V-PHONE) ಅಂದರೆ 
ಟೆಲಿ ಫೋನು ಸಂಭಾಷಣೆ ಮಾಡುತ್ತಿರುವಾಗಲೇ ಪರಸ್ಪರ ಮುಖದರ್ಶನ 
ಅಥವಾ ನೋಡುತ್ತಾ ವಕಾತನಾಡುವ ಟೆಲಿಫೋನ್‌ ಮತ್ತು ಎರಡನೆಯ ದು 
ಆಡಿಯೋ ವಿಷುಯಲ್‌ ಟೇಪ್‌ರಿಕಾರ್ಡರ್‌.-_ಟೆಲಿವಿಷನ್‌ನಲ್ಲಿ ಬರುವ ಕಾರ್ಕ 
ಕ್ರಮಗಳನ್ನು ಮನೆಯಲ್ಲಿಯೇ ಕುಳಿತು ರಿಕಾರ್ಡು ವಠಾಡುವುದು, ಅಲ್ಲದೆ 
ಅದನ್ನು ಮತ್ತೆ ಟೆಲಿವಿಷನ್‌ಗೆ ಉಪಕರಣವೊಂದರ ಸಹಾಯದಿಂದ ಸೇರಿಸಿ 
ಕಾರ್ಯಕ್ರಮಗಳನ್ನು ಮತ್ತೆ ಮತ್ತೆ ನೋಡುವುದು, ಎಲೆಕ್ಟ್ರಾನಿಕ್ಸ್‌ನಲ್ಲಿ ಇದು 
ಬಹಳ ಕ್ರಾಂತಿಕಾರೀ ಪ್ರಗತಿಯೆನಿಸುತ್ತದೆ,  ಸೋನಿಯವರು ಈಗಾಗಲೇ 
ಸೂರ್ಯನ ಬೆಳಕಿನಲ್ಲಿ ನೋಡಬಹುದಾದ ಟೆಲಿವಿಷನ್‌ ತಯರಾರಿಸಲಿದ್ದಾರೆ 


ಅವರ ಕಾರ್ಯಾನೆ ಸಂಪೂರ್ಣ ' ಸ್ವಚ್ಛ ಮತ್ತ ಏರ್‌ಕಂಡೀಷನ್ನ್‌ 
ಆಗಿದೆ. ಬಹುತೇಕ ಕೆಲಸಗಾರರೆಲ್ಲ ಹದಿನೆಂಟು ಇಪ್ಪತ್ತರವರೆಗಿನ ಹುಡುಗಿ 
ಯರು. ಸರಿಯುವ ಟೇಬಲ್‌ ಮುಂದೆ ಕುಳಿತ ಪ್ರತಿಯೊಬ್ಬ ಕೆಲಸಗಾರ್ತಿ 
ತನ್ನ ಮುಂದೆ ಬರುವ ವಸ್ತುವಿಗೆ ತಾನು ವಕಾಡಬೇಕಾದ ಚಿಕ್ಕ ಕೆಲಸವನ್ನ 
ನಿಯಂತ್ರಿತ ಸಮಯದಲ್ಲಿ ಮುಗಿಸಿ ಮುಂದೆ ಸಾಗಲು ದಾರಿ ವಕಾಡಬೇಕು- 
ಪ್ರತಿಯೊಬ್ಬರಿಗೆ ಬಹು ಚಿಕ್ಕ ಕೆಲಸ ಪಾಲಿಗೆ ಬರುತ್ತದೆ. ಯಕಾರೂ ಬಿಡು 
ವಿಲ್ಲದೆ ಕೆಲಸ ವಾಡುತ್ತಲೇ ಇರುತ್ತಾರೆ, ಪ್ರತಿಯೊಂದು ಉಪಕರಣ ಸಾಮಗ್ರಿ 
ಕುಳಿತಲ್ಲಿಯೇ ಕೈಗೆ ಸಿಗುವಂತೆ ಇರುತ್ತದೆ. ಹುಡುಕಾಟ ಮತು. ಹೆಚ್ಚಿನ 
ಶ್ರಮದ ಅಗತ್ಯವೂ ಇಲ್ಲ. ಏಕೆಂದರೆ ಉಪಕರಣಗಳೆಲ್ಲಾ ವಿದ್ಯುಚ್ಚಾಲಿತ, 
ಸ್ಕೂ) ತಲೆಯ, ಮೇಲೆ ಸ್ಕ್ಯೂ ಡ್ರೈವರ್‌ ಇಟ್ಟರೆ ಸಾಕು ಕ್ಷಣಾರ್ಧದಲ್ಲಿ ಸ್ಫ್ಯೂ 
ಸ್ಥಾನ ಸೇರುತ್ತದೆ. ನಿಮಿಷಕ್ಕೆ ಮೂರ. ರೇಡಿಯೋ ತಯಾರಾಗುತ್ತವಂತೆ. ಈ 
ಕಂಪನಿಯ ಸ್ಟೀರಿಯೋ ರಿಕಾರ್ಡರ್‌, ಇಂಟಿಗ್ರೇಟೆಡ್‌ ಸರ್ಕ್ಯೂಟ್‌ ರೇಡಿಯೋ 


೧೮೬ ಬಹುರೊಪಾ ವಸುಂಧರಾ 


ಗಳು ಅದಶ್ಛಿತವಾಗಿವೆ. ಪ್ರಷಂಚದಲ್ಲಿ ಜರ್ಮನ್‌ ಮತ್ತು ಅಮೇರಿಕನ್ನರನ್ನು 
ವರಿಸಿ ನಿಂತವರು ಇಂದು ಜಪಾನೀಯರ. 


ಎರಡನೆಯದಾಗಿ ಕ್ಕಾನನ್‌ (CANNON) ಕಂಪನಿಗೆ ತೆರಳಿದೆವು. 
ಈ ಕಂಪನಿ ಅನೇಕ ರೀತಿಯ ಕ್ಕಾಮರಾಗಳನ್ನು ತಯಾರಿಸುತ್ತದೆ. ಆದರೆ 
ನಾವು ನೋಡಿದ್ದು ಕ್ಯಾನನ್‌ ಚಲನಚಿತ್ರ ಕ್ಕಾಮರಾ ನಿರ್ಮಾಣದ ಘಟಕ, 
ಇಲ್ಲಿ ಕೂಡಾ ಕೋಕುಕೋಲು ನೀಡಿ ಸತ್ಕರಿಸಿ ನಂತರ ಕಂಪನಿಯ 
ಕುರಿತಾದ ಪುಸ್ತಕ ಉಡುಗೊರೆ ನೀಡಿ ಎರಡು ಚಲನಚಿತ್ರಗಳನ್ನು ತೋರಿಸಿದರು, 
ಅನಂತರ ಕಾರ್ಯಾನೆಯನ್ನು ಸಂದರ್ಶಿಸಿದೆವು. ಈ ಕಾರ್ಯಾನೆಯಲ್ಲಿ ಕೂಡಾ 
ಹುಡುಗಿಯರೇ ಬಹ್ವಂಶ ಕಂಡುಬಂದರು. ದೃಷ್ಟಿ ಸರಿಯಿರುವವರೆಗೆ 
ಇಲ್ಲ ಉದ್ಯೋಗ. ಇಲ್ಲಿಯ ವೇೆಷೀನ್‌ ಷಾಪ್‌, ಲೆನ್ಸ್‌ ಷಾಪ್‌ ಮತ್ತು 
ಕ್ಯಾಮರಾ ಅಸೆಂಬ್ಲಿ ಷಾಪ್‌ ನೋಡಿದೆವು. ಮೆಷೀನ್‌ ಷಾಪ್‌ನಲ್ಲಿ ಕ್ಯಾಮರಾದ 
ಲೋಹ ಭಾಗಗಳನ್ನಲ್ಲಾ ತಯಕಾರಿಸುತ್ತಾರೆ, ಲೆನ್ಸ್‌ ಷಾಪ್‌ನಲ್ಲಿ ಒರಟ? 
ಗಾಜನ್ನು ನಯಾವತಾಡಿ ತಕ್ಕ ಅಳತೆಗೆ, ಪ್ರವಕಾಣಕ್ಕೆ, ಗುಣಕ್ಕೆ ತಯಾರು 
ವಕಾಡುತ್ತಾರೆ. ಈ ಕ್ಯಾಮರಾಕ್ಕೆ, ಬೇಕಾಗುವ ಇತರ'ಭಾಗಗಳನ್ನು ಇದೇ 
ಕಂಪನಿಯ ಬೇರೆ ಬೇರೆ ಘಟಕಗಳಲ್ಲಿ ತಯಾರಿಸುತ್ತಾರೆ. ಇಲ್ಲೇ ಅವನ್ನೆಲ್ಲಾ 
ಜೋಡಿಸುತ್ತಾರೆ. ಕೆಲಸಗಾರರು ಸೂಕ್ಷ್ಮ ಕಾರ್ಯದಲ್ಲಿ ತೊಡಗಿರುವ ಕಾರಣ, 
ಅವರಿಗೆ ಸರಿಯಾದ ವಾತಾವರಣ ಕಲ್ಪಿಸಲು ಸಮಶೀತ ಉಷ್ಣವ್ಯವಸ್ಥೆ 
ವಕಾಡಿದ್ದಾರೆ. ಇವರ ಷೋರೂಮಿನಲ್ಲಿ ಅನೇಕ ರೀತಿಯ ಕ್ಕಾಮರ, 
ಬೈನಾಕ್ಕುಲರ್ಸ್‌, ಲೆನ್ಸಸ್‌, ಮತ್ತು ಫಿಲ್ಬರ್‌ಗಳು ವಗೈೆರಾ ಇಟ್ಟಿದ್ದಾರೆ. 
೧ ಮಿಲಿವಿರಾಟರಿನ ಚಲನಚಿತ್ರ ಕ್ಯಾಮರಾವನ್ನು ಹೊಸದಾಗಿ ಇವರು 
ತಯಾರಿಸಿದ್ದಾರೆ. ಎಂಟುಮಿಲಿವಿಕಾಟರಿನ ಕ್ಯಾಮರ ಉಪಯೋಗಿಸುವ ನನಗೆ 
ಈ ಕಾರಖಾನೆಯ ಸಂದರ್ಶನ ಭಾರೀ ಕುತೂಹಲಕಾರಕವಾಗಿತ್ತು. ಪ್ರತಿ 
ಯೊಂದು3ಅಂಶದಲ್ಲಿ ಪ್ರತಿಯೊಂದು ಸ್ವರದಲ್ಲಿ ಅತ್ಯಂತ ದಕ್ಷತೆಯನ್ನು ವಹಿಸು 
ತ್ತಾರೆ. 


ಕಡೆಯದಾಗಿ ಜಪಾನಿನ ಅತಿ ದೊಡ್ಡ ಬೀರ್‌ ವಿಸ್ಕಿ ಕಾರ್ಯಾನೆ 
ಸಂಟೋರಿ (SUNTORY) ಗೆ ತೆರಳಿದೆವು. ೧೯೨೦ ರಲ್ಲಿ ಪ್ರಾರಂಭವಾದ 


ಅನತಿಪೂರ್ವದ ಅದಮ್ಯ ಶಕ್ತಿ: ಜಪಾನ್‌ ೧೪೭ 


ಈ ಕಂಪನಿ ಅತಿ ದೊಡ್ಡ ವಿದೇಶೀ ರಫ್ತುಗಾರನೂ ಆಗಿದೆ. ಈ ಕಂಪನಿಯಲ್ಲಿ 
೨೦-೩೮ ವರ್ಷ ವಯಸ್ಸಾದ ವಿಸ್ಕಿ ಇದೆ. ವಯಸ್ಸಾದ ವಿಸ್ಕಿ ಎಂದರೆ 
ಬಾಯಿ ಬಿಡುವ ಪಾಶ್ವಾತ್ಮರು ಆಸೆಯಿಂದ ಕೊಳ್ಳುತ್ತಾರೆ. ಇವರು ಕೂಡಾ 
ಮೊದಲು ತಮ್ಮ ಕಂಪನಿಯ ಇತಿಹಾಸ, ಉತ್ಪಾದನೆಯುಬಗ್ಗೆ ಚಲನಚಿತ್ರ 
ತೋರಿಸಿದರು, ಪುಕ್ಕಟೆಯಾಗಿ ಬೀರು, ವಿಸ್ಕಿ ಮತ್ತು ಫಲರಸ ಕುಡಿಸಿದರು. 
ಚಿಕ್ಕ ವಿಸ್ಕಿ ಬಾಟೆಲ್‌ ಉಡುಗೊರೆ ನೀಡಿದರು. ನಮ್ಮೊಂದಿಗಿದ್ದ ಮುಂಬ 
ಯಿಯ ವ್ಯಾಪಾರಿಯೊಬ್ಬರು ನನ್ನ ಪಾಲಿನ ಸೀಸೆಯನ್ನೂ ತೆಗೆದುಕೊಂಡರು, 
ಈ ಕಂಪನಿಯಲ್ಲಿ ಅತಿ ಕಡಿಮೆ ಜನರಿಂದ ಕೆಲಸ ಮಾಡಲ್ಪಡುತ್ತದೆ, ಕುಡಿಯುವ 
ಜೀನಸಾದ್ಧರಿಂದ ಮನುಷ್ಯನ ಕೈ ತಾಕಿದರೆ ಅಶುದ್ಧವಾಗುತ್ತದೆಂದು ಬಹುತೇಕ 
ಯಂತ್ರ ಸಹಾಯದಿಂದಲೇ ಕೆಲಸ ನಡೆವಂತೆ ವಕಾಡಿದ್ದಾರೆ, ಇವರ ಉಗ್ರಾಣ 
ದಲ್ಲಿ ತಲೆಯೆತ್ತಿ ನೋಡುವಷ್ಟು ಮಾಲು ಶೇಕರವಾಗಿರುತ್ತದೆ, ಜಪಾನಿನಲ್ಲಿ 
ಎಸ್ಮಿ ತಯಾರಿಸಲೆಂದು ವಿಪರೀತ ಬಾರ್ಲಿ ಬೆಳೆಯುತ್ತಾರೆ. 


ನಮ್ಮ ಟೂರಿನ ಕಡೆಯ ಹಂತವಾಗಿ ಜಪಾನ್‌ ಸಿಲ್ಕ್‌ ಸೆಂಟರಿಗೆ ತೆರಳಿ 
ದೆವು. ಅಲ್ಲಿ ನಮಗೆ ಜಪಾನ್‌ ಸಿಲ್ಕ್‌ ಇತಿಹಾಸ ಮತ್ತು ಸ್ಕಾಂಪಲ್‌ ರೇಷ್ಮೆ 
ನೀಡಿದರು. ಅನೇಕರು ಅನೇಕ ರೇಷ್ಮೆ ಉಡುಗೊರೆಗಳನ್ನು ಖರೀದಿಸಿದರು, 
ಮೈಸೂರಿನವರಾದ ನಮಗೆ ಮೈಸೂರು ರೇಷ್ಮೆಗಿಂತ ಅದೇನೂ ವಿಶೇಷವೆನಿಸ 
ಲಿಲ್ಲ. ಟೋಕಿಯೋದ ಕೆಂಪೇಗೌಡ ರೋಡ್‌ ಮತ್ತು ಚೈನಾಬಜಾರ್‌ 
ಎಂದರೆ-ಗಿಂಜಾ. ಈ ರಸ್ತೆಯಲ್ಲಿ ಈ ದೇಶದ ಎಲ್ಲಾ ಕಂಪನಿಯ ಷೋ 
ರೂವಕ್‌ಗಳಿವೆ. ಬ್ರಹ್ಮಾಂಡಗಾತ್ರದ ಸ್ಟೋರ್‌ಗಳಿವೆ. ಅತಿವೆಚ್ಚದ ರೆಸ್ಟೊರಾ 
ಗಳಿವೆ. ಅಪ್ಸರಾಲೋಕದ ನೈಟ್‌ ಕ್ಲಬ್‌ಗಳಿವೆ, ಸಿನಿಮಾಗಳಿವೆ, ಏನೆಲ್ಲಾ 
ಇದೆ. ಮುಖ್ಯವಾಗಿ ಪ್ರವಾಸಿಗಳು ಇಲ್ಲಿಗೆ ಹೋಗುವುದು ತೆರಿಗೆ ವಿನಾಯಿತಿ 
ಅಂಗಡಿಗಳಿಗಾಗಿ. ಪಾಸ್‌ಪೋರ್ಟ್‌ ತೋರಿಸಿದರೆ ತೆರಿಗೆಯಿಲ್ಲದೆ ಸಾಮಾನು 
ಗಳು ದೊರೆಯುತ್ತವೆ. ಆದರೆ ಹೀಗೆ ಕೊಂಡ ಸಾವಕಾನು ದೇಶದಿಂದ 
ಹೊರಗೆ ಹೋಗಬೇಕು. ಅಕಸ್ಮಾತ್‌ ನೀವು ದೇಶದಲ್ಲಿಯೇ ಉಳಿವ ನಿರ್ಧಾರ 
ವಣಾಡಿದರೆ ತೆರಿಗೆ ವಿನಾಯಿತಿಯಿಂದ ಕೊಂಡ ಸಾಮಾನಿಗೆ ಕರ ತೆರಬೇಕು. 
ಎವಣನ ನಿಲ್ದಾಣದಲ್ಲಿ ಸುಂಕದ ಅಧಿಕಾರಿಗಳು ನೀವು ಖರೀದಿಸಿದ ಸಾವಕಾನಿನ 


೧೪೮ ಬಹುರೂಪಾ ವಸುಂಧರಾ... 


ಪಟ್ಟಿಯೊಂದಿಗೆ ತಯಾರಿರುತ್ತಾರೆ. ಅಲ್ಲಿ ಖಾತ್ರಿಯಾದರೆ ಆಯಿತು, ರಾತ್ರಿ 
ಕಾಲದಲ್ಲಿ ಗಿಂಜಾ ಅಮರಾವತಿಯೆಂದರೆ ಸರಿಯೇ, ಎಲ್ಲಿ ನೋಡಿದರಲ್ಲಿ 
ವಾರಾಂಗನೆಯರು ಮತ್ತು ಅವರ ದಳ್ಳಾಳಿಗಳು ಜಪಾನಿನ ಬೊಕ್ಕಸಕ್ಕೆ ಗಿಂಜಾ 
ತುರ್ತುಗಾಲುವೆಯಂತೆ ಹರಿಯುತ್ತದೆ. 


ಟೋಕಿಯೋಕ್ಕಿಂತ ಮುಂಚೆ ಜಪಾನಿನ ರಾಜಧಾನಿ ಕಾವೂಕುರಾ 
(KAMAKURA). ಕಾಮಕುರಾದಲ್ಲಿ ಎಲ್ಲರನ್ನೂ ಆಕರ್ಷಿಸುವುದತಿ 
ಬಯಲಿನಲ್ಲಿ ಕಟ್ಟೆಯ ಮೇಲೆ ಸುಖಾಸನ ಹಾಕಿ ಕುಳಿತ ಬೃಹತ್‌ ಕಂಚಿನ 
ಬುದ್ಧ, ೧೨೫೨ ನೇ ವರ್ಷದಲ್ಲಿ ಕಂಚಿನಲ್ಲಿ ಎರಕಹೊಯ್ದ ತಯಾರಿಸಿದ ಈ 
ಬುದ್ದನ ಪ್ರತಿಮೆ ಪುರುಷೋತ್ತವಾ ಎನಿಸಿಕೊಳ್ಳೆಲು ಅರ್ಹವಾಗಿದೆ, ಈ 
ಪ್ರತಿಮೆಯ ಮೇಲೆ ಕಟ್ಟಿದ ಕಟ್ಟಿಗೆಯ ಗುಡಿ ಸಮುದ್ರರಾಯನ ಆಟೋಪಕ್ಕೆ 
ಸಿಲುಕಿ ಇಲ್ಲವಾಗಿದೆ. ಆದರೆ ಸ್ಥಿತಪ್ರಜ್ಞನಾದ ಬುದ್ಧ ಆಕಾಶವನ್ನೇ ತಲೆಗೆ 
ಕೊಡೆಯಾಗಿ ಮಾಡಿಕೊಂಡು ಅಮರನಾಗಿದ್ದಾನೆ. ಈ ಮೂರ್ತಿಯ ಮುಖದ 
ಮೇಲಿನ ಮುಗ್ಧ ಮಂದಹಾಸ ಅದ್ವಿತೀಯವಾಗಿದೆ. ಮೂರ್ತಿಯ ಒಳಗಡೆ 
ಟೊಳ್ಳಾಗಿರುವುದಲ್ಲದೆ ನೋಡಲು ಪ್ರವೇಶವಿದೆ, 


ಕಾಮಕುರಾದಲ್ಲಿ ಕರುಣೆಯ ದೇವರ ಗುಡಿಯೊಂದಿದೆ, ಬುದ್ಧನಂತೆಯೇ 
ಇರುವ ಮೂರ್ತಿಗೆ ೧೧ ತಲೆಗಳನ್ನು ಮಾಡಿ ಚತುರ್ಭುಜಗಳನ್ನು ನಿರ್ಮಿಸಿ 
ಬೇರೆ ಬೇರೆ ಆಯುಧಗಳನ್ನು ನೀಡಿದ್ದಾರೆ. ಇಂದಿಗೂ ಇಲ್ಲಿ ಪೂಜೆ ನಡೆ 
ಯುತ್ತದೆ. ಕೈಸ್ತ ದೇವಾಲಯಗಳಲ್ಲಿ ಹಚ್ಚಿದಂತೆ ಮೇಣದಬತ್ತಿಯನ್ನಾಗಲೀ, 
ಹಿಂದೂ ದೇವಾಲಯದಲ್ಲಿ ಹಚ್ಚಿದಂತೆ ಊದುಬತ್ತಿಯನ್ನಾಗಲೀ ಹಚ್ಚಾತ್ತಾರೆ 
ಭಕ್ತರು. ಬೃಹದಾಕಾರದ ಕರುಣೆಯ ದೇವತೆಯ ಕಣ್ಣಲ್ಲಿ ಕರುಣೆ ನಿಜವಾಗಿ 
ಉಕ್ಕಿಹರಿಯುತ್ತದೆ. ಹತ್ತಿರದಲ್ಲಿಯೇ ಬೌದ್ಧ ವಿಹಾರಗಳಿವೆ. ಈ ವಿಹಾರ 
ಗಳಲ್ಲಿ ಚಲಿಸುವಾಗ ಸನಾತನ ಕಾಲದಲ್ಲಿ ಇಂತಹ ವಿಹಾರಗಳಲ್ಲಿ ವಿದ್ಯಾಭ್ಮಾಸ 
ನಡೆಯುತ್ತಿದ್ದ ಛಾತ್ರನಿಗೆ ಯಾವ ಆನಂದ ದೊರೆಯುತ್ತಿತ್ತೆಂದು ಊಹಿಸಲು 
ಯತ್ನಿಸಿದೆ. ಬೆಟ್ಟದ ತಪ್ಪಲಿನ ಸ್ಥಳ, ಗಗನಾಚ್ಛಾದಿತ ವೃಕ್ಷಗಳು, ಜುಳು 
ಜುಳು ಹರಿಯುವ ಚಿಕ್ಕ ನಿರರ್ಫುರಿಣಿ. ಅದರ ಪಥದಲ್ಲಿ ಉಂಟಾದ 
ಜಲಪಾತ. ಅಲ್ಲೊಂದು ಮೂಲೆಯಲ್ಲಿ ಬೃಹತ್‌ ಗಂಟಿ. ಇಲ್ಲಿ ದಾರಿಯಲ್ಲಿ 


ಅನತಿಪೂರ್ವದ ಆದಮ್ಯ ಶಕ್ತಿಃ ಜಪಾನ್‌ ೧೪೯ 


ಎಡಬಲಗಳಿಗೆ ಕಂದೀಲು ಕಂಬ. ವಸತಿಗಾರರಿಗೆ ಚಿಕ್ಕ ಚಿಕ್ಕ ಪಂಚವಟಿಗಳು 
ಧ್ಯಾನಕ್ಕೆ ಮಂದಿರ: ಅಧ್ಯಯನಕ್ಕೆ ಪಾಠಶಾಲೆ, ದಾರಿ ತೋರಿಸಲು ಗುರು. 
ಮತ್ತೇನು ಬೇಕಾಗಿತ್ತು ? 


ನಗರ ಮಧ್ಯದಲ್ಲಿ ಜಪಾನಿನ ಪುರಾತನ ಅರಸನ ಸ್ಮರಣೆಗೆ ನಿರ್ವಿಸ 
ಲ್ಹಟ್ಟ ಬೌದ್ಧಾಲಯ ಒಂದಿದೆ, ಆಲಯಕ್ಕಿಂತ ಆಲಯಕ್ಕೆ ಕರೆದೊಯ್ವ ವರಾರ್ಗ 
ಆಕರ್ಷಕವಾಗಿದೆ, ಈ ಆಲಯದಲ್ಲಿರುವ ಚಿಕ್ಕ ವಸ್ತುಸಂಗ್ರಹಾಲಯದಲ್ಲಿ ಕೆಲ 
ಅಮೂಲ್ಯ ವಿಗ್ರಹಗಳಿವೆ. 


ಕಾಮಕುರಾ ಸಮುದ್ರತೀರ ಪ್ರಸಿದ್ಧವಾದುದು. ನಾಲ್ಕಾರು ಮೈಲು 
ಉದ್ದದ ಈ ತೀರದಲ್ಲಿ ೨೪ ಗಂಟೆ ಜಪಾನೀಯರನ್ನು ಕಾಣಬಹುದು. 
ಮೈಸುಡುವ ಬಿಸಿಲಲ್ಲಿ ಅರೆಬೆತ್ತಲೆಯಾಗಿ ಮಲಗಿದ ಹೆಣ್ಣು ಗಂಡು ಈ 
ಕೀರಕ್ಕೆ ಅಲಂಕಾರ. 


ಕಾಮಕುರಾಕ್ಕಿಂತ ಮುಂಚೆ ` ಜಪಾನಿನ ರಾಜಧಾನಿಯಾಗಿದ್ದುದು 
ಕ್ಕೋಟೋ ಮತ್ತಾ ನಾರಾ. (KYOTO AND NARA) 
ಪ್ರಥಮತಃ ನಾರಾ ಜಪಾನಿನ ರಾಜಧಾನಿಯಾಗಿತ್ತು. ಆದರೆ ಧಾರ್ವಿಕ 
ಸಂಸ್ಥೆಗಳು ಪ್ರಬಲವಾಗಿ ರಾಜಕೀಯದಲ್ಲಿ ಹಸ್ತಕ್ಷೇಪ ವರಾಡಲು ಹವಣಿ 
ಸುತ್ತಿದ್ದುದನ್ನು ಅರಿತ ಓರ್ವ ಅರಸು ರಾಜಧಾನಿಯನ್ನು ಕ್ಕೋಟೋಕ್ಕೆ 
ಕೊಂಡೊಯ್ದನಾ. ಈ ಸ್ಥಳಗಳನ್ನು ನೋಡುವ ಕಾತುರದಿಂದ ಜಪಾನ್‌ 
ಟ್ರಾವಲ್‌ ಬ್ಯೂರೋ ಅವರೆ ಎರಡು ದಿನಗಳ ಪ್ರವಾಸವನ್ನು ಸೇರಿದೆ: 
ಟೋಕಿಯೋದಿಂದ ಬುಲೆಟ್‌ ಎಕ್ಸ್‌ಪ್ರೆಸ್‌ನಲ್ಲಿ ಕ್ಕೊಟೋಕ್ಕೆ ತೆರಳಿ ಸುತ್ತಾಡಿ 
ವಕಾರನೆಯ ದಿನ ಮತ್ತೆ ಬುಲೆಟ್‌ ಎಕ್ಸ್‌ಪ್ರೆಸ್‌ನಲ್ಲಿ ಮರಳುವುದು ಕಾರ, 
ಕ್ರಮ, ಗಂಟೆಗೆ ೧೩೫ ಮೈಲು ಚಲಿಸುವ ಈ ರೈಲಿನಲ್ಲಿ ಟೋಕಿಯೋ 
ಬಿಟ್ಟೆವು. ಪ್ರತಿಯೊಬ್ಬರಿಗೆ ಪ.ತೈಕವಾದ ಆರಾವಕಾಸನಗಳಿವೆ. ಟಿಕೆಟ್‌ ನೀಡು 
ವಾಗ ಕಂಪಾರ್ಟ್‌ಮೆಂಟ್‌ ನಂಬರ ಮತು, ಸೀಟ್‌ ನಂಬರು ಕೂಡಾ 
ತಿಳಿಸುತ್ತಾರೆ. ಪ್ಲಾಟ್‌ಫಾರಂನಲ್ಲಿ ಇಂಥ ನಂಬರಿನ ಕಂಪಾರ್ಟ್‌ಮೆಂಟ್‌ 
ಇಂಥಲ್ಲೇ ಬರುತ್ತದೆ ಎಂದು ಫಲಕಗಳಿರುತ್ತವೆ. ಸುಲಭವಾಗಿ ಗಲಭೆ 
ಯಿಲ್ಲದೆ ನಮ್ಮ ಸ್ಥಳ ನಮಗೆ ದೊರೆಯುತ್ತದೆ. ಪ್ರತಿಯೊಂದು ಕಂಪಾರ್ಟ್‌ 


೧೫೦ ಬಹುರೂಪಾ ವಸುಂಧರಾ... 


ಮೆಂಟಿನ ಕೊನೆಯಲ್ಲಿ ಹೆಚ್ಚಿನ ಲಗ್ಗೇಜಿಗೆ ರ್ಯಾಕ್‌, ಕಸದಬುಟ್ಟಿ, ವಾಷ್‌ 
ರೂಮ್‌ ಮತ್ತು ಕ್ರ್ಯೂವ್‌ (CREW) ಕೋಣೆ ಇರುತ್ತದೆ, ರೈಲಿನ 
ಮಧ್ಯಭಾಗಕ್ಕೆ ಸರಿಯಕಾಗಿ ಬಫೆ (BUFFET) ಕಾರ್‌. ಒಂದಾ ಕಂಪಾರ್ಟ್‌ 
ಮೆಂಟಿನಿಂದ ಇನ್ನೊಂದಕ್ಕೆ ಸಾಗಲು ದಾರಿಯಿರುತ್ತದೆ. ಬಾಗಿಲಾಗಳು ತಮ್ಮ 
ಪಕ್ಕೆ ತಾವೇ ತೆರೆದುಕೊಂಡು ಪಧಿಕರಿಗೆ ದಾರಿ ನೀಡಿ ಮತ್ತೆ ಮುಚ್ಚಿ 
ಕೊಳ್ಳುತ್ತವೆ. ಬಫೆ ಕಾರ್‌ ಹತ್ತಿರವೇ ಟೆಲಿಫೋನ್‌ ಇರುತ್ತದೆ. ಅಲ್ಲಿಂದ ನೀವು 
ಎಲ್ಲಿಗಾದರೂ ಫೋನ್‌ ಮಾಡಬಹುದಾ. ರೈಲಿಡೀ ಏರ್‌ಕಂಡಿಷನ್‌ ವಣಾಡಿದ್ದಾರೆ. 
ಬಫೆ ಕಾರಿನ ಕೆಲಸಗಾರರು ಅಲ್ಲಿ ವಕಾರುವುದಲ್ಲದೆ ಪ್ರತಿಯೊಂದು ಕಂಪಾರ್ಟ್‌ 
ಮೆಂಟಿಗೂ ತಿಂಡಿ ತಿನಿಸು, ಎಲ್ಲ ನಮೂನೆಯ ಪಾನೀಯ ವಠಾರಲು ಬರುತ್ತಾರೆ. 
ಜಪಾನರು ಬಹುತೇಕ ವಾದಕ ಪಾನೀಯ ಸೇವಿಸುತ್ತಾರೆ. ಪ್ರತಿಯೊಂದು 
ಆಸನದ ಮುಂದೆ ಬೂದಿ ಕೆಡವಲು ಟ್ರೇ ಮತ್ತು ತಿನಿಸಿಗಾಗಿ ಚಿಕ್ಕ ಮಡಿ 
ಸುವ ಟೇಬಲ್‌ ಇರುತ್ತವೆ, ಅತ್ಯಾಧುನಿಕ ಸ್ಪ್ರಿಂಗ್‌ ತಂತ್ರದ ಮೇಲೆ ಈ 
ರೈಲು ನಿರ್ಮಿತವುಗಿಗಾವ ಕಾರಣ ವೇಗವೇ ನಮಗೆ ತಿಳಿಯುವುದಿಲ್ಲ. 
ರೈಲು ಸೀಟಿ ಊದಿದ್ರಂತೂ ನಾನು ಕೇಳಲೇ ಇಲ್ಲ. 


ಈ ಪ್ರವಾಸದಲ್ಲಿ ಸ್ವಿಸ್‌ ಮಹನೀಯ ಶ್ರೀ ಫೆಡರಿಕ್‌ ಮುಲ್ಲರ್‌ 
ನನಗೆ ಗೆಳೆಯರಾದರು. ಸ್ಟಿಸ್‌ ಕಂಪನಿಯೊಂದರ ಟೈವಾನ್‌ ಆಫೀಸಿನಲ್ಲಿ ಕೆಲಸ 
ವಕಾಡುವ ಇವರು ತುಂಬಾ ಸಹೃದಯರು. ಜಪಾನಿನಲ್ಲಿ ಇಂಗ್ಲಿಷ್‌ 
ಮಾತನಾಡುವ ಜನ ದೊರೆತರೆ ದೊರೆ: ಸಂತೋಷವನ್ನು ಬಲ್ಲವರೇ ಬಲ್ಲರು. 
ನಾವು ಚರ್ಚಿಸದ ವಿಷಯವೇ ಉಳಿಯಲಿಲ್ಲ. 

ಕ್ಯೋಟೋ ಸ್ಟೇಷನ್‌ ಹೋಟಲಿನಲ್ಲಿ ಲಂಚ್‌ ಆದ ಮೇಲೆ ೧೦೦೧ 
ಬುದ್ಧರ ದೇವಾಲಯಕ್ಕೆ ತೆರಳಿದೆವು. ಜಪಾನಿನಲ್ಲಿಯೇ ಅತಿ ದೊಡ್ಡ (ಉದ್ದ 
ದಲ್ಲಿ ಕಟ್ಟಿಗೆಯ ದೇವಾಲಯವಾದ ಇಲ್ಲಿ ಒಂದು ಸಾವಿರ ಚಿಕ್ಕ ಬುದ್ಧರು, 
ಮಧ್ಯದಲ್ಲಿ ಒಬ್ಬ ದೊಡ್ಡ ಬುದ್ಧನೂ ಸ್ಥಾಪಿಸಲ್ಪಟ್ಟಿದ್ದಾರೆ. ಕರ್ಪೂರದ 
ಮರದ ಕಾಂಡದಿಂದ ಮಾಡಲ್ಪಟ್ಟ ಈ ದೇವರುಗಳಿಗೆ ಬಂಗಾರದ ಲೇಪ 
ವಕಾಡಲಾಗಿದೆ, ಕರುಣೆಯ ದೇವರಂತೆ. ಅನೇಕ ಕೈ, ಕಿರೀಟ, ವಿವಿಧ ಶಸ್ತ್ರಾಸ್ತ್ರ 
ಧಾರಣೆ ಮಾಡಿದ್ದಾರೆ. ಹಿಂದೂ ಸಂಪ್ರದಾಯೆದ ಪ್ರಖರವಾದ ಪ್ರಭಾವ 


ಅನತಿಪೂರ್ವದ ಅದಮ್ಮ ಶಕ್ತಿ : ಜಪಾನ್‌ ೧೫೧ 


ಮಹ: ಯಾನ ಸಂಪ್ರದಾಯದ ಮೇಲೆ ಅದುದರ ಹೆರಿಣಾಮ ಈ 
ಎಲ್ಲಾ ಅಲಂಕಾರ ಮತ್ತು ವೈಭವ. ಈ ದೇವಾಲಯದ ಹಿಂಬದಿಯಲ್ಲಿ 
ಒಂದು ಕೊನೆಯಿಂದ ಇನ್ನೊಂದು ಕೊನೆಗೆ ಬಾಣ ಬಿಡುವ ಸ್ಪರ್ಧೆ ಪ್ರತಿ 
ವರ್ಷ ನಡೆಯುತ್ತದೆ. ನಮ್ಮ ದೇವಾಲಯಗಳಿರುವಂತ ಇಲ್ಲಿಯೂ ದ್ವಾರ 
ಲಕರಿದ್ದಾರೆ. ಆದರೆ ಈ ದ್ವಾರಪಾಲಕರು ದುಷ್ಟ ಶಕ್ತಿಗಳನ್ನು ದೇವಾ 
ಲಯದಿಂದ ಪ್ರಕಿಬಂಧಿ: ಲೆಂದು ಉಗ್ರರೂಪ ತಾಳಿದ್ದಾರೆ. ಬಲಗಡೆಯ 
ದಾ ರಪ:ಲಕ "ಆ' ಎಂದರೆ ಎಡಗಡೆಯ ದ್ವಾ ಪಲಕ "ಲ್ಲಾ' ಎನ್ನುತ್ತಾನೆ 
"ಆ' ಎಂದರೆ ಆರಂಭ, "ಉ್ಲು' ಎಂದರೆ ಮುಕ್ತಾಯವಂತೆ. ಎಲ್ಲ ವಿಗ್ರಹ 
ಗಳನ್ನೂ ಕಟ್ಟಿಗೆಯಲ್ಲಿಯೇ ಮಾಡಿದ್ದಾರೆ. ಇಲ್ಲಿಯ ಬುದ್ಧಬಿಕ್ಷುಗಳು ಪಾಲ್ಮಿ 
ಸಂಸ್ಕೃತ ಪಠಿಸುತ್ತಾರೆ. ಇಲ್ಲಿಯ ಮುಖ್ಯವಾದ ಆದುನಿಕ ದೇವಾಲಯ 
ವೆಂದರೆ ಎರಡನೆಯ ಪ್ರಪಂಚ ಸಮರದ ನಂತರ ನಿರರ್ಥಕ ಯುದ್ದದಲ್ಲಿ 
ಜೀವ ತೆತ್ತ ಅನಂತ ಜೀವಗಳನ್ನು ಸವಾಧಾನಪಡಿಸಲು ೧೯೫೫ ರಲ್ಲಿ 
ನಿರ್ಮಿಸಿದ ಥೋಜಾನ್‌ ಕ್ಯಾನನ್‌ ಆಲಯ (THOJAN CANNON} 
ದೇವಾಲಯದ ಛಾವಣಿಯ ಹಿಂದೆ ಬೃಹದಾಕಾರವಾಗಿ ಸಿಮೆಂಟ್‌ ಕಾಂಕ್ರೀಟ್‌ 
ನಲ್ಲಿ ಕರುಣೆಯ ದೇವರನ್ನು ನಿರ್ಮಿಸಿದ್ದಾರೆ, ಕಂಚಿನ ಬುದ್ಧನಂತೆ ಈ ಮೂರ್ತಿ 
ಅರ್ಥಗರ್ಭಿತವಾಗಿ ಸಕಲ ವರಾನವರೆಡೆ ಕ ವಾಡಿ ಶಾಂತಿ ಸ್ಥಾಪಿಸಲು 
ಕರೆ ನೀಡುವಂತೆ ಶೋರಾುತ್ರದೆ. ದೇವಾಲಯದ ಒಳ ಆವಾರದಲ್ಲಿ ಪ್ರವೇಶಿಸಿ 
ದೊಡನೆ ಈ ಮೂರ್ತಿಯ ಪ್ರಭಾವಕ್ಕೊಳ್ಳಗಾದವರು ಬೇಗನೆ ತಪ್ಪಿಸಿ 
ಕೊಳ್ಳುವುದು ಕಷ್ಟಸಾಧ್ಯ. ಜೆನ್‌ (ZEN BUDDHISM) ಜಾತಿಯ 
ಗಾಡಿಗಳು ಇಲ್ಲಿ ಅನೇಕವಾಗಿವೆ. ಕೆಲವು ಗುಡಿಗಳು ಸಾಕಷ್ಟು ಉದ್ಯಾನ 


ಪ್ರದೇಶವನ್ನೊಳಗೊಂಡಿವೆ. ಇಂಥಲ್ಲಿ ಪ್ರಸಿದ್ದವಾದ ಜಪಾನೀ ತೋಟವನ್ನೂ 
ನಿರ್ಮಿಸಿರುತ್ತಾರೆ, 


ನಾನು ಮತ್ತು ಶ್ರೀ ಮ್ಮೂಲ್ಲರ್‌ ಸಾಯಂಕಾಲದ ವೇಳೆಯಲ್ಲಿ 
ಕ್ಕೋಟೋ ಪೇಟೆಗಳಲ್ಲಿ ಸುತ್ತಾಡಿದೆವು. ಇಲ್ಲಿಯ ಒಂದು ವಿಶೇಷವೆಂದರೆ 
ಹೋಟೆಲ್‌ನದರು ತಮ್ಮ ಬಾಗಿಲಿನ ಹತ್ತಿರ ಗಾಜಿನ ಕಪಾಟದಲ್ಲಿ ತಾವು 
ತಯಾರಿಸುವ ಬೇರೆ ಬೇರೆ ತಿನಸುಗಳು ಪ್ಲೇಟಿಗೆ ಹಾಕಿ ಎಷ್ಟೆಷ್ಟು ನೀಡು 


೧೫೨ ಬಹಾರೂಪಾ ವಸುಂಧರಾ.... 


ತ್ತೇವೆ, ಪ್ರತಿಯೊಂದು ತಿನಸಿನ ಬೆಲೆ ಎಷ್ಟು ಎಂಬುದನ್ನು ಪ್ರದರ್ಶಿಸಿರು 
ತ್ತಾರೆ. ಇವೆಲ್ಲಾ ಪ್ಲಾಸ್ಟಿಕ್‌ ವಕಾದರಿಗಳು. ಹೋಟೆಲ್‌ ಪ್ರವೇಶಕ್ಕೆ ಮುಂಚೆ 
ಪ್ರತಿಯೊಬ್ಬರೂ ಗಾಜಿನ ಕಪಾಟಿನಲ್ಲಿ ನೋಡಿ ತಮಗೆ ಬೇಕಾದ ವಸ್ತಾ 
ವನ್ನು ಆರಿಸಿಕೊಂಡೇ ಒಳಸೇರುತ್ತಾರೆ, ಮೆನೂ ಗಲಾಟೆಯಿಲ್ಲ. ದರದ 
ದಾಂಧಲೆಯಿಲ್ಲ. ಆದರೆ ಭಾಷೆಯ ಕಷ್ಟ ವಠಾತ್ರ ಉಂಟು, 


ಇಲ್ಲಿಯ ಜಿಯಾನ್‌ (GION) ಸಾಂಸ್ಕೃತಿಕ ಕೇಂದ್ರದಲ್ಲಿ ಜಪಾನೀ 
ರಾಂಸ್ಕೃತಿಕರ ಕಾರ್ಯಕ್ರಮವಿದೆ ಎಂದು ಕೇಳಿ ಟಿಕೆಟ್‌ ಪಡೆದೆವು. ಟಿಕೆಟ್‌ನಲ್ಲಿ 
ಹಾಕಿದ ನಕ್ಷೆ ನೋಡಿ ಇದು ಇಲ್ಲಿಯೇ ಎರಡನೆಯ ರಸ್ತೆಯಲ್ಲಿದೆ, ನಮಗೂ 
ಕೊಂಚ ವ್ಯಾಯಾಮವಾದಂತಾಯಿತ್ತು ಉಳಿತಾಯವೂ ಆಯಿತು ಎಂದು 
ಕೊಂಡು ನಕ್ಷೆಯ ಪ್ರಕಾರ ನಡೆದು ಹೊರಟೆ, ಮುಕ್ಕಾಲು ಗಂಟೆ ಕಾಲ 
ನಡೆದರೂ ಆ ₹ಸ್ತೆಯಾಗಲೀ ಆ ಹೆಸರಿನ ಸಂಸ್ಥೆಯಾಗಲೀ ಕಂಡುಬರಲಿಲ್ಲ. 
ಅಲ್ಲಿಯೇ ಹೋಗುತ್ತಿದ್ದ ಪೋಲಿಸನಿಗೆ ಕೇಳಿದೆ. ಅವನಿಗೆ ಇಂಗ್ಲಿಷ್‌ ಬಾರದು. 
ಸರಿ, ಇನ್ನೂ ಮುಂದೆ ಹೋಗಿ ಎಡಕ್ಕೆ ತಿರುಗಿ ಮತ್ತೆ ಮೂರನೆಯ 
ರಸ್ತೆಯಲ್ಲಿ ಬಲಕ್ಕೆ ತಿರುಗಬೇಕೆಂದು ಅರ್ಥ ಬರುವಂತೆ ಹೇಳಿದ, ಇನ್ನೊಂದು 
ಕಾಲುಗಂಟಿ ಆ ದಿಕ್ಕಿನಲ್ಲಿ ಪಯಣಿಸಿ ಕಡೆಗೆ ರೋಸಿ, ಟ್ಯಾಕ್ಸಿ ಹಿಡಿಯಲಾ 
ಪ್ರಯತ್ನಿಸಿದೆ. ಕಾರ್ಯಕ್ರಮಕ್ಕೆ ಇನ್ನೂ ಅರ್ಧ ಗಂಟೆ ಏನೋ ಇದೆ. ಆದರೆ 
ಒಂದು ಟ್ಯಾಕ್ಸಿಯವನೂ ನಿಲ್ಲಿಸಲೊಲ್ಲ. ಅದೃಷ್ಟವಶಾತ್‌ ಅಲ್ಲೊಂದು ರೈಲ್ವೇ 
ಗೇಟ್‌ ಇತ್ತು, ಅಲ್ಲಿ ಸಿಗ್ನಲ್‌ ನೀಡುತ್ತಿದ್ದ ಆಸಾಮಿಯನ್ನು ಹೇಗಾದರೂ 
ಒಂದು ಟ್ಯಾಕ್ಸಿ ದೊರಕಿಸಿಕೊಡಲು ಕೇಳಿದೆ. ಅವನ ಪ್ರಯತ್ನವೂ ನಿರರ್ಥಕ 
ವಾಯಿತು, ಅಷ್ಟರಲ್ಲೆ ನಮ್ಮ ಪರದಾಟವನ್ನು ಕಂಡ ಓರ್ವ ಮೋಟಾರ್‌ 
ಸೈಕಲ್‌ ಸವಾರಿಗ ನಮ್ಮೊಂದಿಗೆ ಬನ್ನಿ ನಾನು ನಿಮ್ಮನ್ನಲ್ಲಿ ಬಿಡುತ್ತೇನೆ ಎಂದ, 
ಒಂದು ನಿಮಿಷ ಮನಸ್ಸು ಡೋಲಾಯವಮಾನವಾಯಿತು ಈತನೊಂದಿಗೆ 
ಹೋದರೆ ಇವನಾವುದೋ ಗಲ್ಲಿಗೆ ಕರೆದೊಯ್ದು ಇದ್ದುದನ್ನೆಲ್ಲಾ ಕಸಿದು 
ಕೊಂಡು ಕೈಬಿಟ್ಟರೆ ನನ್ನ ಗತಿಯೇನು ? ಎಂದು ಯೋಚಿಸಿದೆ. ಆದರೆ ವಾರು 
ಕ್ಷಣ ಧೈರ್ಯವಕಾಡಿ ಅವನ ಹಿಂದೆ ಹತ್ತಿದೆ ಅವನು ಹೋದ ವೇಗ ಮತ್ತು 
ಗಲ್ಲಿಗಳ ಅ ಷಾರ್ಟ್‌ಕಟ್‌ ವಕಾರ್ಗ ನೆನೆಸಿಕೊಂಡರೆ ಇಂದಿಗೂ ಅಧೆ ೈರ್ಯವೆನಿಸು 


ಅನತಿಪೂರ್ವದ ಅದಮ್ಯ ಶಕ್ತಿ : ಜಪಾನ್‌ ೧೫೩ 


ತ್ತದೆ. ಇವನಾವನೋ ರಾಕೆಟ್‌ ಮನುಷ್ಯನ ಕೈಯಲ್ಲಿ ನನ್ನ ಜೀವವನ್ನಿತ್ತೆನ 
ಪ್ಪಾ ಎನಿಸಿತ್ತು. ಅದರಲ್ಲಿ ಆ ಇಕ್ಕಟ್ಟಾದ ಬೀದಿಗಳಲ್ಲಿ ಹಿಡಿಯಲಾರದಷ್ಟು 
ಜನ, ದನ, ವಾಹನ. ಕಡೆಗೊಮ್ಮೆ ಆ ಮಹನೀಯ ಜಿಯಕಾನ್‌ ಸೆಂಟರ್‌ 
ಸೇರಿದಾಗ ಕೃತಜ್ಞತೆ ಸೂಚಿಸಿ ಕೈಕುಲುಕಿದೆ. ಆತನಿಗೆ ಇಂಗ್ಲಿಷ್‌ ಬಾರದು. 


ಇಲ್ಲಿ ಎರಡು ತಾಸಿನ ಕಾರ್ಯಕ್ರಮದಲ್ಲಿ ಜಪಾನಿನ ಕಲಾಸಂಪ್ರದಾಯದ 
ಕಿರುಪರಿಚಯವನ್ನು ವಕಾಡಿಕೊಟ್ಟರು. ಚಹಾ ಉತ್ಸವ, ಕ್ಯೋಟೋ 
ವಾದ್ಯವಾದನ, ಬೊಂಬೆಯಾಟ, ಕ್ಯೋಟೋ ನತ್ಯ, ಹಾಸ್ಕನಾಟಕ ತೋರಿಸ 
ಲಾಯಿತು. ಕಾರ್ಯಕ್ರ್ಟವೂಗಳನ್ನು ಅತಂತ ಅಸಕ್ತಿಯಿಂದ ಶಕ್ತಿವಿಕಾರಿ ರಂಜ 
ನೀಯವಾಗಿ ಮತ್ತು ಗಂಭೀರವಾಗಿ ವಕಾಡಲು ಪ್ರಮುತ್ನಿಸುತ್ತಾರೆ. 
ಕ್ಯೋಟೋ ವಾದ್ಯ ಭಾರತದಿಂದ ಬಂದಿತೆಂದು ಹೇಳಿದರು, ಆದರೆ ಚೈನಾದ 
ಮೂಲಕ ಇಲ್ಲಿಗೆ ರೇಷ್ಮೆ ರಸ್ತೆಯಲ್ಲಿ ಪಯಣ ಬೆಳೆಸುವಾಗ ಬದಲಾವಣೆ 
ಹೊಂದಿದಂತೆ ತೋರುತ್ತದೆ. ನಾದ ವಕಾತ್ರ ವೀಣೆಗೆ ಹತ್ತಿರ ಹತ್ತಿರ 
ಬರುತ್ತದೆ. ನ್ಯತ್ಯದನ್ಲಿ ಭಾರತದ ಸಾಂಪ್ರದಾಯಿಕ ಛಾಯೆ ಕಾಣಬರುತ್ತದೆ 


ಮಿಕ್ಕ ಅನೇಕ ವಾದ್ಯಗಳು ಚೆ ನಾದಿಂದ ಇಲ್ಲಿಗೆ ಬಂದು ಜಪಾನೀ ಪ್ರಭಾವ 
ದಿಂದ ರೂಪುಗೊಂಡವು, 


ಜಪಾನಿನ ಮೊದಲ ರಾಜಧಾನಿ "ನಾರಾ'ಗೆ ಮರುದಿನ ಬೆಳಗಿನಲ್ಲಿ 
ತೆರಳಿದೆವು ಕ್ರಿ. ಶ. ೭೮೪ ರ ವರೆಗೆ ಮೊದಲ ಜಪಾನಿನ ರಾಜಧಾನಿಯಕಾ 
ಗಿದ್ದ ನಾರಾ ಸಂಸ್ಕೃತಿ ಪರಂಪರೆಯನ್ನೇ ಸೃಷ್ಟಿಸಿದೆ. ನಾರಾದ ಏಳು 
ಪ್ರಸಿದ್ಧ ಗುಡಿಗಳ ಪೈಕಿ ಹೊರ್ಕುಜೀ ಗುಡಿ ಅತಿ ಹಳೆಯದು. ಕ್ರಿ.ಶ. ೬೦೭ 
ರಲ್ಲಿ ಸಾಮ್ರಾಟ್‌ ಷೊ ಟುಕು ಬೌದ್ಧ ಧರ್ಮ ಪ್ರಸಾರಕ್ಕಾಗಿ ಈ ದೇಗುಲ 
ವನ್ನೂ ಕಟ್ಟಿ ೈಸಿದ್ರನಂತೆ, ಭಾರತದಿಂದ ಚೈನಾಕ್ಕೆ ಪಸರಿಸಿದ ಬುದ್ಧ ಸಂದೇಶ 
ಅಲ್ಲಿಂದ ಕೊರಿಯಾದ ಮೂಲಕ ಜಪಾನಿಗೆ ಆಗತಾನೇ ಪ್ರವೇಶಿಸಿತ್ತು. 
ಚೈನೀಯರ ಪ್ರಭಾವವನ್ನು ೧೩೦೦ ವರ್ಷ ವಯಸ್ಸಾದ ಈ ಕಟಿ ಗೆಯ 
ಸುಭದ್ರ ಕಟ್ಟಡದ ರಚನೆಯಲ್ಲಿ, ಇಲ್ಲಿಯ ಮೂರ್ತಿಶಿಲ್ಪ ವಿನ್ಮಾಸದಲ್ಲಿ, 
ಪಗೋಡಾ ನಿರ್ಮಾಣದಲ್ಲಿ ನಿಚ್ಚಳವಾಗಿ ಕಾಣಬಹುದು. 


೧೫೪ ಬಹುರೂಪಾ ವಸುಂಧರಾ 


ಎರಡನೆಯದಾಗಿ ಸಾಮ್ರಾಟ್‌ ಷೋವಂು ೮ ನೆಯ ಶತವಕಾನದಲ್ಲ 
ಕಟ್ಟಿಸಿದ ತೋಡ್ರೆಜ್‌ ಗುಡಿಗೆ ಹೋದೆವು. 5 ರಾಜರು ಕಟ್ಟಿಸಿದ ಮೂಲ 
ಗುಡಿ ಅಗ್ನಿಗೆ ಆಹುತಿಯಾದುದರಿಂದ ಈಗಿರುವ ಕಟ್ಟಡವನ್ನೂ ೧೭೦೯ರಲ್ಲಿ 


- ನಿರ್ಮಿಸಿದರಂತೆ. ಈಗಿರುವ ಈ ದೇವಾಲಯವು ಪ್ರಪಂಚದಲ್ಲಿಯೇ ಅತಿ ದೊಡ್ಡ 


ಕಟ್ಟಿಗೆಯ ದೇವಾಲಯವಾಗಿದೆ. ಆದರೆ ಮೂಲ ದೇವಾಲಯವು ಸಾವಕಾರು 
ಇದರ ಎರಡರಷ್ಟಿತ್ತಂತೆ, ಈ ದೇವಾಲಯದಲ್ಲಿ ಪ್ರಪಂಚದಲ್ಲಿಯೇ ದೊಡ್ಡ 
ದಾದ ಕಂಚಿನ ಬುದ್ಧ ವಿಗ್ರಹವಿದೆ. ೫೩ ಅಡಿ ಎತ್ತರದ ಈ ಮಹಾರಾಯನ 
ತೂಕ ನುನೂರ ಐವತ್ತೆರಡು ಟನ್ನಿಗಿಂತ ಹೆಚ್ಚಂತೆ. ಹೊರಗಿನ ದ್ವಾರದಲ್ಲಿ 
ರಾಕ್ಷಸಾಕಾರದ ದ್ವಾರಪಾಲಕರಿದ್ದಾ ರೆ. ವೂಲ ದೇವಾಲಯದ ಹೊರಗಿನ 
ಕಟ್ಟೆಯ ಮೇಲೆ ಅಂತಃಕರಣವುಕ್ಕಿಸುವ ವೈ ದ್ಯಕಾರ ಭಿಕ್ಷುವಿದ್ದಾನೆ. ಮಕ್ಕಳ 
ರೋಗ ಅನಿಷ್ಟ ನಿವಾರಣೆಗೆ ಈತನ ಹರಕೆ ಸಾಕಂತೆ, ಮಂದಿರದ ಒಳಗಡೆ ನೆಲ 
ಬಾನುಗಳಿಗೆ ಏಕವಾಗಿ ಕುಳಿತ ಅಖಂಡವಾದ ವಾಂದಸ್ಮಿತವದನ ಬುದ್ಧನ 
ಅಮೋಘ ಮೂರ್ತಿ: ಎತ್ತರವಾದ ಕಟ್ಟೆಯ ಮೇಲೆ ಪ್ರತಿಷ್ಠಾಪಿಸಲ್ಪಟ್ಟಿದೆ, 
ಸರಿಖಾಸನ ಹಾಕಿ ಧ್ಕಾನಮುದ್ರೆಯಲ್ಲಿ ಕುಳಿತ ಈ ಬುದ್ಧ. ಭಾವನಮೋಹನ 
ಮೂರ್ತಿ. ಸುವರ್ಣ ಲೇಪಿತನಾಗಿದ್ದರೂ ಆಕರ್ಷಕವಾದ ದಯಾವುಯವಾದ 
ಬುದ್ಧನ ವಕಾಯಕ ನಗೆಯನ್ನು ಒಮ್ಮೆ ಕಂಡವರು ಮರೆಯಲಾರರು, 
ಎಂತಹ ಪಾಪಿಗೂ ಭಕ್ತಿಯುಂಟಾಗಿ ದೀರ್ಥದಂಡ ಹಾಕಿ ಬುದ್ಧಂ ಶರಣಂ 
ಗಚ್ಛಾಮಿ ಎನ್ನುವ ಮನಸ್ಸಾಗುತ್ತದೆ. ಈ ಮೂರ್ತಿಯ ಹಿಂದೆ ಮುಂದೆ 
ನಾಲ್ಕು ಮೂಲೆಗಳಲ್ಲಿ ಮಹಾಗಾತ್ರದ ಕಟ್ಟಿಗೆಯ ಚಿತ್ರಗುಪ್ತ, ಚಂಡಶಾಸನ 
ಮುತ್ತು ಯಮುಧರ್ಮರ ಮೂರ್ತಿಗಳಿವೆ. ಜನರಲ್ಲಿ ಪಾಪಭೀತಿಯನ್ನುಂಟುವಕಾಡ 
ಲೇನೋ ಈ ವಿಗ್ರಹಗಳು ಅಕರುಳ-ವಿಕರಾಳ ರೂಪು ಧರಿಸಿವೆ. 

ಇಲ್ಲಿಯ ಕಾಸಾಗ ಎಂಬ ಶಿಂಟೊ (SHINTO) ದೇವಸ್ಥಾನ 
ವಿಶಿಷ್ಟವಾಗಿದೆ. ಈ ದೇವುಲಯ ಒಂದು ಬೆಟ್ಟದ ಮೇಲೆ ಇದೆ, ಶಿಟೋಗಳು 
ಮೂರ್ತಿಪೂಜಕರಲ್ಲ. ಈ ದೇವಾಲಯದಲ್ಲಿ ಕಲ್ಲಿನ, ಮರದ ಮತ್ತು 
ಲೋಹದ ಒಟ್ಟು. ಮೂರು ಸಾವಿರಕ್ಕೆ ಮಾಕ್ಕಿ ದೀಪಸ್ತಂಭಗಳಿವೆ, ಕೆಲ 
ವೊಂದು ದೀಪಸ್ತಂಭಗಳು ೧೦೦೦ ವರ್ಷ ಹಳತಾಗಿವೆ. ವರ್ಷಕ್ಕೆ ಎರಡು 
ಬಾರಿ ಈ ದೀಪಗಳೆಲ್ಲವನ್ನೂ ಮಂಡಿಸುತ್ತಾರೆ, 


ಅನತಿಪೂರ್ವದ ಅದಮ್ಮ ಶಕ್ತಿ : ಜಪಾನ್‌ ೧೫೫ 


ಆಗಸ್ಟ್‌ ೧೫ ಅಂತಹ ದಿನಗಳಲ್ಲ ಒಂದು. ಈ ಆಲಯವನ್ನು 
ಫ್ರಜಿವಾರ ಎಂಬ ವಂಶಸ್ಥರ ಎದ್ಯಾಭ್ಯಾಸಕ್ಕೆ ಶಾಲೆಯೆಂದಾ ಕಟ್ಟಲಾಗಿತ ೦ತೆ. 
ಜಪಾನ್‌ ಶಿಲ್ಪಕಲೆಯಲ್ಲಿ ಈ ದೇವ:ಲಯದ ಶಿಲ್ಪಕ್ಕೆ ವಿಶೇಷ ಸ್ಥಾನ 
ವಿದೆಯಂತೆ. 


ಫೃಷಿವಿಕಾ ಇನಾರಿ ದೇವಾಲಯ ಅಕ್ಕಿ ಮತ್ತ ಅನ್ನದ ದೇವರಿಗಾಗಿ 
ನಿರ್ಮಿತವಾಗಿದೆ. ಇದು ಒಂದು ಚಿಕ್ಕ ಬೆಟ್ಟದ ಮೇಲಿದೆ. ಈ ದೇವಾಸ್ಥಾನಕ್ಕೆ 
ಏರಿಯೋಗುವ ಮಾರ್ಗ ಮತ್ತು ಅಕ್ಕಪಕ್ಕದ ಚಿಕ್ಕ ಚಿಕ್ಕ ಅಂಗಡಿಗಳು ನವ್ಮೂ 
ಲ್ಲಿಯ ತೀರ್ಥಕ್ಷೇತ್ರಗಳನ್ನು ನೆನಪಿಗೆ ತರುತ್ತದೆ. ಇನಾರೀ ದೇವಾಲಯ 
ಗಳಲ್ಲಿ ಅನೇಕ ನರಿಗಳ ಮೂರ್ತಿಗಳಿರುತ್ತವೆ, ಈ ದೇವಾಲಯಕ್ಕೆ ಭರು 
ಹೆಚ್ಚು. ಇಹದಲ್ಲಿ ಸುಖವನ್ನು ಬಯಸುವವರು ಈ ದೇವರಿಗೆ ನಡ 
ಕೊಳು ತ್ತಾರೆ. ಇಲ್ಲಿ ನಮಗೆ ಹಿಂಟೋ ನೃತ್ಯ ಕಾರ್ಯಕ್ರಮ ನೋಡಾವ 
ಅವಕಾಶ ದೊರೆಯಿತು. ಈ ದೇವಾಲಯವನ್ನು ನೋಡುತ್ತಿರುವಾಗ ಧಾರಾ 
ಕಾರವಾಗಿ ಮಳೆ ಸುರಿಯಲಾರಂಭಿಸಿತು, ನಾವು ಬಂದ ವಾಹನ ಸಾವಠಾರು 
ಫರ್ಲಾಂಗ್‌ ದೂರದಲ್ಲಿತ್ತು. ಕೊಂಚ ಸಮಯದ ಮೇಲೆ ಮಳೆಯ ರಭಸ 
ಕಡಿವೊಯಾದ ಕೂಡಲೇ ನಾನು ಮತು, ಶ್ರೀ ಮ್ಮೂಲ್ಲರ್‌ ವಾಪಸು ದಾರಿ 
ಹಿಡಿದೆವು, ಅರ್ಧ ರಾತ್ರಿಯಲ್ಲಿ ಚಿಕ್ಕ ಹೋಟೆಲ್‌ ಕಂಡ ನಾವು. ಕೊಂಚ 
ಏನಾದರೂ ಉದರಶಾಂತಿ ನಡೆಸುವ ಎಂದು ಒಳಹೊಕ್ಕೆವು. ಅದೊಂದು 
ಜಪಾನೀ ಪದ್ಧತಿಯ ಹೋಟಲ್‌. ನೆಲಕ್ಕೆ ಮೆತ್ತೆ ಹಾಸಿ ಒರಗು ದಿಂಬು 
ಹಾಕಿ ಮುಂದೆ ಚಿಕ್ಕ ಮೇಜನ್ನಿರಿಸಿ ಅದರ ಮೇಲೆ ತಿಂಡಿ ತೀರ್ಥ 
ನೀಡುತ್ತಿದ್ದರು. ನಾವೆ ಕೊಂಚ ಕುಳಿತು ಕೋಕಾ ಕೋಲಾ ಹೀರಲು ತೊಡ 
ಗಿದೆವು, ಸುಮ್ಮನಾಗಿದ್ದ ಮಳೆ ಮತ್ತೆ ಸುರಿಯಲಾರಂಭಿಸಿತು, ನಮಗೆ 
ವಿವಂಚನೆ ಎನಿಸತೊಡಗಿತು. ಆದರೆ ಆ ಹೋಟಲ್‌ ವಕಾಲಿಕಳು ನಮ್ಮ 
ಕಾತರವನ್ನು ಕಂಡು ನವಾಗೆ ಒಂದೊಂದು ಕೆಣಡೆ ತೆಗೆದುಕೆಇಂಡತಿ ದಾರಿ 
ತೋರಿದಳು. ಭಾಷೆಯ ಉಪಯೋಗವಿಲ್ಲದೆ ಭಾವನೆಯ ಉಪಯೋಗದಿಂದ 
ಆ ಮಹಿಳೆ ತೋರಿದ ಸಹಾನುಭೂತಿ ವುತ್ತು ಸಹಾಯಕ್ಕೆ ನಾವು ಖುರುಣಿ. 
ಗಳಾದೆವು. 


೧೫೬ “ಬಹುರೂಪಾ ವಸುಂಧರಾ....' 


ನಂತರ ಫುಷಿಮಿ ಮಾಮೋಯೊಾಮ ಅರಮನೆಗೆ ಹೋದೆವು. ೧೫೯೪ 
ರಲ್ಲಿ ತೋಯೋತಾಮಿ ಹಿಡಿಯೋಹಿ ಎಂಬ ಭೂಸ್ವಾಮಿ ಕಟ್ಟಿಸಿದ ಅರಮನೆಯ 
ತದ್ವತ್‌ ರೂಪವಿದಾ. ಹಿಡಿಯೋಹಿ ಜಪಾನಿನ ಅಗ್ರನಾಯಕ, ವಕಾಮೋ 
ಯಕಾಮ ಕಾಲದ ಕಲೆ ಇತಿಹಾಸದ ಕುರಿತಾದ ಸಾಕಷ್ಟು ವಸ್ತುಗಳ ಪ್ರದರ್ಶ 
ನವನ್ನು ಇಲ್ಲಿ ಇಟ್ಟಿದ್ದಾರೆ. ಈ ಅರಮನೆಗೆ ಅಂಟಿದಂತೆ ವಿಶಾಲವಾದ 
ಮನೋರಂಜನೆ ಕೇಂದ್ರ ಮತ್ತು ಈಜುಗೊಳವಿದೆ, ಈ ಕಟ್ಟಡದ ವರ್ಣ 
ಸಂಯೋಜನೆ ಭಾರತೀಯ ಸಂಪ್ರದಾಯದ ಪ್ರಕಾರ ಉಜ ಲವಾಗಿದೆ. ಈ 
ಅರಮನೆಯ ಸುತ್ತ ನೂರಾರು ನವಿಲುಗಳು ವಾಸಿಸುತ್ತವೆ, ಇವು ಯಾರಿಗೂ 
ಹೆದರುವುದಿಲ್ಲ. ಯಾರನ್ನೂ ಲಕ್ಷಿಸುವುದಿಲ್ಲ, 


ಕಡೆಯದಾಗಿ ನಾರಾದ ಜಿಂಕೆಗಳ ವನಕ್ಕೆ ತೆರಳಿದೆವು. ನಾರಾದ 
ಬೌದ್ಧ ದೇವಾಲಯಕ್ಕೆ ಧಾರ್ಮಿಕ ಚಿಹ್ನವಾದ ಕನ್ನಡಿಯನ್ನು ಎಂದು 
ಜಿಂಕೆಯೊಂದಾ ಹೊತ್ತು ತಂದಿತೋ ಅಂದಿನಿಂದ ಇಲ್ಲಿ ಜಿಂಕೆ ಪವಿತ್ರವಾಗಿದೆ. 
ಐದು ನೂರು ಎಕರೆ ವಿಸ್ತೀರ್ಣದ ಈ ವನದಲ್ಲಿ ಸಾಧು ಜಿಂಕೆ ಪಂಢರ 
ಪ್ರರದ ಆಕಳುಗಳಂತೆ ಅತ್ತಿತ್ತ ಓಡಾಡುತ್ತಿರುತ್ತವೆ. ಭಾವುಕರು ನೀಡುವ 
ಬಿಸ್ಕತ್ತು ತಿನ್ನುತ್ತಾ ತಿರುಗುತ್ತವೆ. ಗಂಡುಜಿಂಕೆಯ ಕೋಡುಗಳನ್ನು 
ವರ್ಷಕ್ಕೊಮ್ಮೆ ನಿಶ್ಚಿತ ತಿಥಿ ಮತ್ತು ನಕ್ಷತ್ರದಂದು ಹಿಡಿದು ಕತ್ತರಿಸುತ್ತಾರೆ. 
ಕತ್ತರಿಸಿದ ಈ ಕೋಡು ದೇವರ ಮುಡಿಪು. ಪವಿತ್ರ ವಸ್ತಾ, ಕ್ಕೋಟೋ 
ಮತ್ತು ನಾರಾಗಳ ಎರಡು ದಿನದ ಪ್ರವಾಸದ ಮಾಕ್ತಾಯಘಟ್ಟವಾಗಿ 
ಮತ್ತೆ ಬುಲೆಟ್‌ ಎಕ್ಸ್‌ಪ್ರೆಸ್‌ ಹಿಡಿದೆವು, ಸಿಂಗಪುರದ ಡಾಕ್ಟರ್‌ ವಾತ್ತರ್‌ 
ದಂಪತಿಗಳು ನಮಗೆ ಈ ಪ್ರವಾಸದಲ್ಲಿ ಪರಿಚಿತರಾದರು, ಅವರಾ ಸಿಂಗ 
ಪುರಕ್ಕೆ ಮರೆಯದೆ ಭೇಟಿ ನೀಡಲು ಮತ್ತೆ ಮತ್ತೆ ಹೇಳಿದರು, ಬುಲೆಟ್‌ 
ಎಕ್ಸ್‌ಪ್ರೆಸ್‌ನ ಆರಾಮ ಆಸನದಲ್ಲಿ ಕುಳಿತು ಒಂದು ಜೊಂಪು ನಿದ್ರೆ ವಾಡಾವು 
ದರೊಳಗೆ ಟೋಕಿಯೋ ಬಂದಿತ್ತಾ. ಶ್ರೀ ಮ್ಯ್ಕುಲ್ಲರ್‌ ಬೀಳ್ಕೊಡುವಾಗ 
ಅನೇಕ ದಿನಗಳ ಪರಿಚಿತರನ್ನು ಬೀಳ್ಕೊಡುವಂತೆ ಕಂಠ ಗದ್ಗದಿತವಾಯಿತು. 
ಜೀವನವೇ ಹೀಗೆ, 

ಮತ್ತೊಂದು ಅರ್ಧ ದಿನ ಟೋಕಿಯೋದಲ್ಲಿ ಸುತ್ತಾಡಿ ಹಾಂಕಾಂಗ್‌ 


ಅನತಿಪೂರ್ವ ಅದವ್ಯೂ ಶಕ್ತಿ : ಜಪಾನ್‌ ೧೫೭ 


ಗೆಂದು ಪಯಣಿಸಲು ಬಿ.ಓಎ.ಸಿ. (BOAC) ಯ ವಿವಕಾನ ಏರಿದೆ. ಈ 
ಸಂದರ್ಭದಲ್ಲಿ ವುದರಾಸಿನ ಸಿನಿಮಾ ಪ್ರೊಡ್ಯೂಸರ್‌ ಮತ್ತು ಮಾನವ ಕೇಶದ 
ವ್ಯಾಪಾರಿ ಶ್ರೀ ಚೌಧುರಿ ಪರಿಚಿತರಾದರು, ಆಂಧ್ರಪ್ರದೇಶದ ಏಲೂರಿನವ 
ರಾವ ಇವರು ತೆಲುಗರು, ಅವರಿಗೆ ತೆಲುಗು ವಕಾತನಾಡುವವರು ದೊರೆ 
ತದ್ದು ಅದೃಷ್ಟವೆನಿಸಿತು. ಆ ಮಾತು ಈ ವಕಾತು ಆಡುವ ಹೊತ್ತಿಗೆ 
ಹಾಂಕಾಂಗಿನ ಕೈಟಾಕು ವಿವಕಾನ ತಾಣ ಬಂದಿತ್ತು. 


೧೧ ಹಾಂಕಾಂಗ್‌ : ಬಾಡಿಗೆಯ ಭೂಮಿ 
ಗುಳೇಕಾರ ಜನ 


ಕೈಟಾಕು ವಿವಕಾನ ತಾಣವನ್ನು ಬ್ರಿಟಿಷರು ಸಮುದ್ರದಲ್ಲಿ ಕಲ್ಲೂ 
ಮಣ್ಣು ತುಂಬಿ ಮರಳಿ ಪಡೆದ ಕಿರುಭೂಮಿಯಲ್ಲಿ ರಚಿಸಿದ್ದಾರೆ. ವಿವಕಾನ 
ಕೆಳಗೆ ಇಳಿಯುವಾಗ ಇಕ್ಕೆಲಗಳಲ್ಲಿ ಸಮುದ್ರವನ್ನೇ ಕಾಣುತ್ತೇವೆ, ನಮ್ಮ 
ವಿವಾನ ಸಮಂದ್ರಕ್ಕೆಲ್ಲಿ ಅಪ್ಪಳಿಸುತ್ತದೋ ಸಮುದ್ರದಲ್ಲಿಯೇ ಎಲ್ಲಿ 
ಇಳಿಯುತ್ತದೋ ಎಂಬ ಭ್ರಮೆಯಾಗುತ್ತದೆ. ಕಸ್ಟವನ್ಸ್‌ ಗೇಟ್‌ ದಾಟಿ 
ಬರುವ ಹೊತ್ತಿಗೆ ನಿಮಗೊಂದು ಸಂತೆಯೇ ಕಾಣಿಸುತ್ತದೆ. ಊರಿನ ಪ್ರತಿ 
ಹೋಟಲ್‌ನವರು ತಮಗೆ ಬರಬೇಕಾದ ಪ್ರವಾಸಿಗರನ್ನು ಕರೆತರಲು ಮಿನಿ 
ಬಸ್‌ ಕಳಿಸಿರುತ್ತಾರೆ. ಪ್ರತಿಯೊಬ್ಬರೂ ನಿಮ್ಮನ್ನು ನಿಲ್ಲಿಸಿ ಯಾವ ಹೋಟಲ್‌ 
ಎಂದು ಕೇಳುವವರೇ, ಈ ಗಲಾಟೆಯಲ್ಲಿ ಹತ್ತಾರು ಜನ ಭಾರತೀಯ 
ಪ್ರವಾಸಿಗಳು ಕಂಡುಬಂದರತಿ. ಅಮೇರಿಕೆಯ ವಿಮಾನ ಕಂಪನಿಯೊಂದರಲ್ಲಿ 
ಕೆಲಸವಕಾಡುವ ತೆಲಗು ಮಹನೀಯರು ಮತ್ತು ಅವರ ಹೆಂಡತಿ, ಕಲ್ಕತ್ತೆಯ 
ಓರ್ವ ದಂಪತಿಗಳೂ ಸಿಖ್‌ರೂ, ಸಿಂಧಿಗಳೂ ಹಲವಾರು ಜನರಿದ್ದರು. 


ಹಾಂಕಾಂಗ್‌ : ಬಾಡಿಗೆಯ ಭೂವಿಾ, ಗಂಳೇಕಾರ ಜನ ೧೫೯ 


ಚೀನಾವನ್ನು ಮಂಚೂರಿಯಾ ದೂರೆಗಳು ಪಾಲಿಸುತ್ತಿದ್ದಾಗ ಒಂದು 
ಒಪ್ಪಂದದ ಮೂಲಕ ಬ್ರಿಟಿಷರು ಹಾಂಕಾಂಗ್‌ ನೆಲೆಯನ್ನು ವ್ಯಾಪಾರಿ 
ಅನುಕೂಲಕ್ಕಾಗಿ ಸ್ಥಾಪಿಸಿದರು. ಅನಂತರ ಜನಸಂಖ್ಯೆ ಬೆಳೆದ ಕಾರಣ 
ಮತ್ತೊಂದು ಒಪ್ಪಂದದ ಪ್ರಕಾರ ಕೌಲೂನ್‌ ಪ್ರಾಂತ್ಯವನ್ನೂ ಇನ್ನೊಂದು 
ಲೀಸ್‌ ಪ್ರಕಾರ ಹೊಸ ಹೊಸ ಟೆರಿಟೊರಿಗಳನ್ನೂ ಸ್ಥಾಹಿಸಿದರು. ಹಾಂಕಾಂಗ್‌ 
ಕ್ರೌನ್‌ ಕಾಲೊನಿಯ ಹೆಚ್ಚಿನ ಜನತೆಯ ವ್ಯಾಪಾರ ವಹಿವಾಟು ಎಲ್ಲಾ 
ಹಾಂಕಾಂಗ್‌ ಮತ್ತು ಕೌಲೂನ್‌ಗಳಲ್ಲಿವೆ. ಹೊಸ ಟೆರಿಟರಿಯಲ್ಲಿ ಫಾರಂ 
ಗಳಿವೆ, ಕಛೇರಿಗಳಿವೆ, ಚೈನಾದಿಂದ ಬಂದ ನಿರ್ವಾಸಿತರಿದ್ದಾರೆ, ಈ 
ಕಾಲೊನಿಗೆ ಸೇರಿದಂತೆ ಅನೇಕ ಚಿಕ್ಕ ಚಿಕ್ಕ ಸಮುದ್ರ ಮಧ್ಯದ ಗಡೆಗಳು 
ಇವೆ. ಹೊಸ ಟೆರಿಟೊರಿಯ ಲೀಸ್‌ ಇನ್ನೂ ೨೮ ವರ್ಷಕ್ಕೆ ಮುಗಿದು 
ಆ ಪ್ರದೇಶ ಮತ್ತೆ ಚೀನಾದ ವಶಕ್ಕೆ ಹೋಗಬೇಕು. ಚೀನಾ ಮತ್ತೊಮ್ಮೆ 
ಲೀಸ್‌ ನೀಡಬಹುದು ಅಥವಾ ನಿರಾಕರಿಸಬಹುದು, ಒಟ್ಟಿನ ಮೇಲೆ 
ಹಾಂಕಾಂಗ್‌ ಜೀವನ ಅನಿಶ್ಚಿತವಾಗಿದೆ. ಭಯಂಕರ ಜ್ಹಾಲಾಮುಖಿಯಂತಿ 
ರುವ ವಕಾವೋ ಟೀನಾ ಯಾವ :`ನಿಮಿಷಕ್ಕಾದರೂ ಅದನ್ನು ಶಕಬಳಿಸ 
ಬಹುದು. ಬಾಡಿಗೆಯ ಭೂಮಿ. ಆದರೆ ಚೈನಾಕ್ಕೆ ಹಾಂಕಾಂಗ್‌ನಿಂದ 
ಬಹಳ ಲಾಭವಿದೆ. ಹಾಂಕಾಂಗ್‌ಗೆ ಬಜ ಬೇಕಾಗುವ ಆಹಾರ ಸರಂಜಾಮಿ 
ನಲ್ಲಿ ೧೦೦ಕ್ಕೆ ೮೦ ರಷ್ಟು ಚೈನಾ ಬಂಡವಲು ತೊಡಗಿಸಿದೆ. ಇದರಿಂದ 
ಹೇರಳವಾಗಿ ಮತ್ತು ಸುಲಭವಾಗಿ ಚೈನಾ ಒದಗಿಸುತ್ತದೆ, ಲೆಕ್ಕವಿಲ್ಲದಷ್ಟು 
ವ್ಯಾಪಾರಿ ಸಂಸ್ಥೆಗಳಲ್ಲಿ ಚೈನಾ ಬಂಡವಲು ತೊಡಗಿಸಿದೆ. ಇದರಿಂದ 
ಹೇರಳವಾಗಿ ಮತ್ತು ಸುಲಭವಾಗಿ ಚೈನು ವಿದೇಶೀ ವಿನಿಎಯ ಗಳಿಸುತ್ತದೆ. 
ಚೈನೀ ಸರಕುಗಳು ವಿನಿಮಯದ ಆಸೆಗಾಗಿ ಸಿಂಗಪುರದಂತಹ ಪ್ರದೇಶದಲ್ಲಿ 
ತಯಾರಿ ಬೆಲೆಗಿಂತ ಕಡಿಮೆ ಬೆಲೆಯಲ್ಲಿ ಮಾರಲ್ಪಡುತ್ತವೆ. ಈ ವಿರ್ನಿಂಯ 
ವೆಲ್ಲಾ ಅಣುಬಾಂಬು ತಯಾರಿಗೆ ಬೇಕು, 


ಹಾಂಕಾಂಗ್‌ ಕಾಲೋನಿಗೆ ರಾಷ್ಟ್ರೀಯತೆಯೇ ಇಲ್ಲ. ಜಗತ್ತಿನ ಯಾವ 
ದೇಶದ ಜನರನ್ನುದರೂ ಇಲ್ಲಿ ನೋಡಬಹುದು, ನೂರಕ್ಕೆ ೮೦ ರಷ್ಟು ಕೆ 
ಚೈನೀಯರ್ಕ, ಅದರಲ್ಲಿ ಮುಖ್ಯವಾಗಿ ಚೈನಾದ ಪೂರ್ವ ತೀರದ ಕ್ಕಾಂಟೀನ್‌ 


೧೬೦ “"ಬಹುರೂಪಾ ವಸುಂಧರಾ. 


ಪ್ರದೇಶನವರು. ಅನರು ಮಾತುಡುವ ಚಿನೀ ಷೆ ಕುಂಡೊ ನೀಸ್‌ 
ಮಿಕ್ಕವರೆಲ್ಲ ಬಹುಭುಗ ಭಾರತೀಯರು. ಈ ಕಾಲೋನಿಯ) ಒಳಾಡಳಿತ 
ಒಂದು ರಿತಿಯ ಪ್ರಶುಪ್ರಭುತ್ಯವೇ ಆವರ ಬ್ರಿಟಿಸರ ಸಂಪೂರ್ಣ ಹಿಡಿತ 
ದಲ್ಲಿದೆ. ಸ್ಹ೩೦ ಲಕ್ಷಕ್ಕಿಂತ ಹೆಚ್ಚಿರುವ ಜನಸಂಖ್ಯೆಗೆ ಆಹಾರ ಮತ್ತು ಕುಡಿ 
ಯೆಲು ನೀರು ಕಮತ್ಮಿನಿಸ್ಟ್‌ ಚಿ ನಾದಿಂದಲೇ ಬರಬೇಕು. ಇಲ್ಲಿಯ ಆಖಾತ 
ದಲ್ಲಿ ಸಾಕಷ್ಟು ಮೀನು ಇರುವು 'ದು ಒಂದು ಸಾದೈಎವೇ, ಈ ಕಾಲೋನಿಯ 
ಜೀವಾಳವೆ ಲ್ಲಾ ಇಲ್ಲಿ ಒದಗಿರುವ ಮುಕ್ತ ವ್ಯಾಪಾರ ಪರಿಸ್ಥಿತಿಯೇ ಆಗಿದೆ, 
ಪ್ರಪಂಚದ /ಎಲ್ಲ':ದೇಶದ ಬಹುತೇಕ ಎಲ್ಲ ಕಂಪನಿಗಳು ತಮ್ಮ ವಸ್ತುಗಳನ್ನ 
ಇಲ್ಲಿ, ಮಾರಲು ಯತ್ನಿಸುತ್ತಾರೆ. ಯಕಾವ ದೇಶದಿಂದಲೇ ಆಗಲೀ ಯಾವ 
ವಸ್ತುವನ್ನೇ ಆಗಲೀ ಸುಂಕವಿಲ್ಲದೇ ತರಿಸಬಹುದು. ಸಿಗರೇಟ್‌ ಮತ್ತು 
ವಾದಕ ಪಾನೀಯಗಳನ್ನು ವಕಾತ್ರ ನಿಗದಿ ಪಡಿಸಿದ ಪ್ರವಕಾಣದೊಳಗೆ, 
ತರಿಸಬೇಕು. ಹಾಂಕಾಂಗ್‌ ಯಕಾತ್ರಿಕರಿಗೆ ದೊಡ್ಡ ಜಾತ್ರೆ, ಪ್ರಪಂಚ 
ದೆಲ್ಲೆಡೆಯ ಪ್ರವಾಸಿಗಳು ಹಣ ಉಳಿಸಿಕೊಂಡು ಬಂದಾ ಇಲ್ಲಿ ಖರ್ಚು 


ವಣಾಡುತ್ತಾರೆ. ಇಲ್ಲಿ ಚಿಕ್ಕ ವ್ಯಾಪಾರ ನಡೆಸುವ ಅಂಧ್ರರೊಬ್ಬರು ನಮಗೆ 
ಪರಿಚಿತರಾದರು. ಕಳೆದ ೧೫ ವರ್ಷಗಳಿಂದ ಇವರು ಇಲ್ಲಿ ವ್ಯಾಪಾರ ನಡೆ 
ಸಿದ್ಧಾರೆ. ಇವರು ದೊಡ್ಡದೊಂದು ಹಲವಾರು ಅಂತಸ್ತಿನ ಕಟ್ಟಡದಲ್ಲಿ 
೧೨ ನೆಯ ಅಂತಸ್ತಿನಲ್ಲಿ ಒಂದು, ಮತ್ತು ಹದಿನಾರನೆಯ ಅಂತಸ್ತಿನಲ್ಲಿ 
ಒಂದು ಫ್ಲಾಟ್‌ ಖರೀದಿಸಿದ್ದಾರೆ. ಒಂದರಲ್ಲಿ ತಾವು ವಾಸಿಸಿದ್ದಾರೆ. ಮತ್ತೊಂ 
ದನ್ನು ಬಾಡಿಗೆಗೆ ನೀಡಿದ್ದಾರೆ. ೧೯೬೭ ರಲ್ಲಿ ಮಾವೋ ಅವರ ತುಪಾಕಿ 
ಮಕಾವ್‌ (MACAU) ಮತ್ತು ಟೈಪೆ ಕಡೆ ಅಗ್ನಿವರ್ಷ ಸುರಿಸಲು 
ಆರಂಭಿಸಿದಾಗ ಜನ ಹಾಂಕಾಂಗ್‌ನಿಂದ ರಾತ್ರೋರಾತ್ರಿ ಅನೇಕ ದೇಶಗಳಿಗೆ 
ಪರಾರಿಯಾಗಲು ಯತ್ನಿಸಿದ ಕತೆಯನ್ನು, ಸ್ಥಿರಾಸ್ತಿಗಳ ಬೆಲೆ ಒಮ್ಮೆಗೆ 
ಕುಸಿದುದರ ವಿಷಯವನ್ನು ಅವರು ರಂಜಕವಾಗಿ ತಿಳಿಸಿದರು, ಮಾವೋ 
ಕೊಂಚ ಶಾಂತರಾದರು. ಬೆಲೆಗಳು ಮತ್ತೆ ಸ್ಥಿರಗೊಂಡವು ಈ ಮಹನೀ 
ಯರು ಸಾಕಷ್ಟು ಸಂಪಾದಿಸುತ್ತಾ ನಾಲ್ಕಾರು ಭಾರತೀಯರನ್ನು ತಮ್ಮಲ್ಲಿ 
ಕೆಲಸಕ್ಕೆ ಇಟ್ಟುಕೊಂಡಿದ್ದಾರೆ, ಆದರೆ ಅವರ ಗುರಿಯೆಂದರೆ ಇನ್ನೂ ಕೆಲ 


ಹಾಂಕಾಂಗ್‌ : ಬಾಡಿಗೆಯ ಭೂಮಿ, ಗುಳೇಕಾರ ಜನ ೧೬೧ 


ಕುಲ ಹಣ ಸಂಪಾದಿಸಿ ಭಾರತಕ್ಕೆ ಹಿಂತಿರುಗುವುದೇ ಹೊರತಂ 
ಇಲ್ಲಿ ಸ್ಥಿರಪಡುವುದಲ್ಲ. ಇಲ್ಲಿಯ ಹದಿನಾರನೇ ಅಂತಸ್ತಿನ 
ಬಾಗಿಲು ಕಿಟಿಕಿ ಮುಚ್ಚಿಕೊಂಡ ಬಾಳುವೆ ನಮ್ಮ ನಗರ ಜೀವನಕ್ಕಿಂತ 
ತುಂಬಾ ಕಷ್ಟತರವಾದದ್ದು. ಈ ನಾಲ್ಕು ಕೋಣೆಯ ಮನೆಯಲ್ಲಿ ಅವರು 
ನಮಗೆ ಎರಡು ದಿನ ಬೆಳಗಿನ ಫಲಹಾರಕ್ಕೆ ಉಪ್ಪಿಟ್ಟು, ಕಾಫಿ ನೀಡಿದರು. 
ಒಂದು ದಿನ ರಾತ್ರಿ ಭೋಜನಕ್ಕೆ ಆಮಂತ್ರಿಸಿ ಅನ್ನ, ಹುಳಿ, ಆವಕಾಯಕ್‌, 
ಗೊಂಗೂರ ಪಚ್ಚಡಿ, ಕಾರಪುಡಿ, ಶುದ್ಧವಾದ ಆಂಧ್ರದ ತುಪ್ಪ, ಮೊಸರು 
ನೀಡಿದರು. ಹಾಂಕಾಂಗ್‌ನ ಅನಿಶ್ಚಿತ ಜೀವನದ ಕಾರಣ ಇವರಿಗಿನ್ನೂ 
ಮದುವೆಯಾಗಿಲ್ಲ. ಇವರ ಅಂಗಡಿಯಲ್ಲಿ ಕೆಲಸ ವಕಾಡುವ ಕೇರಳವ ಮೆನನ್‌ 
ಮುಂಬಯಿಯ ಶ್ಯಾಂ, ಗುಜರಾತಿನ ಮೆಹತ, ಇದೇ ಮನೆಯಲ್ಲಿ ಒಟ್ಟಿಗೆ 
ಬದುಕುತ್ತಾರೆ. ಫ್ರೀ ಮೆನನ್‌ ರುಚಿಯಾದ ಅಡಿಗೆ ತಯಾರಿಸುತ್ತಾರೆ. 
ಅನೇಕ ಬಾರಿ ಇವರಿಗೆ ಇದೇ ಕಟ್ಟಡದಲ್ಲಿ ವಾಸಿಸುವ ಸಿಂಧೀ ಗುಜರಾತೀ 
ಕುಟುಂಬಗಳಿಂದ ಭೋಜನ ನಿಮಂತ್ರಣ ಇರುತ್ತದಂತೆ. ಈ ಸೌಹಾರ್ದ 
ನಮ್ಮ ನಾಡಿನಲ್ಲಿಯೇ ಬೆಳೆದು ಬಂದರೆ, ನಮ್ಮನ್ನು ಹಿಡಿವವರು ಇಲ್ಲ. 


ಇಲ್ಲಿಯ ಸರಕಾರ ವಸತಿ ಸಮಸ್ಯೆಯನ್ನು ಬಿಡಿಸಲು ಬಹಳ ಶ್ರಮಿಸು 
ತ್ತಿದೆ. ಬೆಟ್ಟಗಳನ್ನು ನೆಲಸಮ ವರಾಡಿ, ಅಲ್ಲೆಲ್ಲ ಬೃಹದಾಕಾರದ ಫ್ಲಾಟಾ 
ಗಳನ್ನು ಕಟ್ಟುತ್ತಿದ್ದಾರೆ ಒಂದೊಂದು ಕಟ್ಟಡದಲ್ಲಿ ಸಾವಿರಾರು ಕುಟುಂಬ 
ಗಳಿಗೆ ವಸತಿ ಕಲ್ಪಿಸಿದ್ದಾರೆ. ಇವುಗಳನ್ನೆಲ್ಲಾ ನೋಡುತ್ತಾ ಚೈನಾದ ಗಡಿಯ 
ವರೆಗೆ ಹೋದೆವು. ಹಾಕಾಂಗ್‌ ವ ತ್ತು ಕ್ಯಾಂಟನ್‌ಗೆ ಮೊದಲು ನಡೆಯು 
ತ್ತಿದ್ದ ರೈಲು ಗಡಿಗೆ ನಿಲ್ಲುತ್ತದೆ. ಬಾಂಬೂ ಬಾರ್ಡರ್‌ ಎಂದು ಹೆಸರಾದ 
ಈ ಗಡಿಯಲ್ಲಿ ಕಮ್ಮೂನಿಸ್ಟ್‌ ಚೈನಾದ ಭದ್ರವಾದ ಕಾವಲಿದೆ. ಪ್ರತಿದಿನ 
ಮುಂಜಾನೆ ವಾತ ಸಂಜೆ ಗಡಿಯ ಬಾಗಿಲುಗಳು ಕೊಂಚ ಕಾಲ ತೆರೆಯತ್ತುವೆ. 
ಆಗ ಇತ್ತ ಕಡೆ ಭೂಮಿಯುಳ್ಳ ಕೆಲ ರೈತರು ಇತ್ತ ಕಡೆ ಸಾಗುಮಾಡಲು 
ಬರುತ್ತಾರೆ, ಈ ಕಡೆಯ ರೈತರಿಗೆ ಆ ಕಡೆ ಯಾವ ಹಕ್ಕೂ ಇಲ್ಲ. ಇಂತಹ 
ರೈತರಿಗೆ ಎರಡು ಸರಕಾರದವರೂ ಗುರ.ತಿನ ಕಾರ್ಡು ನೀಡಿರುತ್ತಾರೆ, ಅವರು 
ಸಂಜೆಗೆ ಮತ್ತೆ ಹಿಂತಿರುಗುತ್ತಾರೆ. ಗಡಿಯಾಚೆಯಿಂದ ಪ್ರತಿ ನಿತ್ಯ ಹೇರಳವಾಗಿ 


೧೬೨ "ಬಹಾರೂಪಾ ವಸಾಂಧರಾ..? 


ವಸ್ತುಗಳೂ ವಕಾರಾಟಕ್ಕೆ ಹಾಂಕಾಂಗ್‌ ಪೇಟೆಗೆ ಬರುತ್ತವೆ. ಇಲ್ಲಿಯ ಚೈನೀ 
ಯರು ಚೈನಾದಲ್ಲಿಯ ತಮ್ಮ ಬಂಧುಗಳನ್ನು ಭೇಟಿಯಾಗಲು ಹೋಗಬೇಕೆಂದರೆ 
ಸರಿಯಾದ ಪರವಾನಗಿ ಪಡೆದು ಗಡಿಯ ಹತ್ತಿರ ಹಾಕಾಂಗ್‌ ರೈಲಿಳಿದು 
ಗಡಿಯ ಭಟರ ಅನುಮತಿ ಪಡೆದಂ ಗಡಿಯ ಒಳಗಡೆ ಫರ್ಲಾಂಗ್‌ ದೂರದಲ್ಲಿ 
ಮತ್ತೆ ಪ್ರಾರಂಭವಾಗಾವ ಪುರಾತನ ಕ್ಕಾಂಟನ್‌ ರೈಲು ಏರಬೇಕು. ಗಡಿಯ 
ಹತ್ತಿರ ಬರುವ ಪಾಶ್ಚಾತ್ಮ ಪ್ರವಾಸಿಗರು ಚಿತ್ರವಿಚಿತ್ರ ಭಾವಗಳಿಂದ 
ಗಡಿಯಕಾಚೆ ಕಣ್ಣು ಕಾಣುವವರೆಗೆ ನೋಡುತ್ಕಾರೆ. ಕ್ಯಾಮರಾದಿಂದ ಫೋಟೋ 
ತೆಗೆಯುತ್ತಾರೆ. 


ವಾಹಾರಾಹ್ಟದಲ್ಲಿದ್ದ ವಾಡೆ ಪ್ರಕಾರೆದ ದೊಡ್ಡ ಕುಟುಂಬದ ಅನೇಕ 
ಮನೆಗಳೂ ಇಲ್ಲಿವೆ. ಕೋಟೆಯಂತಿರಾವ ಈ ಕಾಪೌಂಡಿನ ಮಧ್ಯೆ ಅನೇಕ 
ವಾರಿಮನೆಗಳಿರುತ್ತವೆ. ಈ ವಾಡೆಯ ಸುತ್ತ ನೆಲ್ಲಿನ ಗದ್ದೆಗಳು. ಆಧುನಿಕ 
ಹಾಂಕಾಂಗನ್ನು ಅಲಕ್ಷಿಸಿ ಕೋಣಗಳಿಂದ ಉಳುತ್ತಾ ತಾತ ಮುತ್ತಾತಂದಿರೆ 
ಬಳಗದೊಂದಿಗೆ ಸಾಖವಾಗಿದ್ದಾರೆ. 


ಹಾಂಕಾಂಗ್‌ನಲ್ಲಿ ಖರೀದಿ ವಕಾಡುವುದು ಒಂದು ರೋವರಾಂಚಕ ಅನು 
ಭವವೇ ಸರಿ, ನೀವು ಕೊಂಚ ಅವಸರಿಸಿದರೆ ಬೆಲೆ ಒಂದಕ್ಕೆ ಎರಡಾ, 
ಕೊಂಚ ನಿಧಾನವಾಗಿ ಒಂದಲ್ಲದೆ ಎರಡು ಕಡೆ ತಿರುಗಾಡಿ ಚೌಕಾಸಿ ನಡೆ 
ಸಿದರೆ ಹೆಚ್ಚು ಕಡಿಮೆ ಸರಿಯಾದ ಬೆಲೆಗೆ ದೊರೆಯಬಹುದು, ಇಲ್ಲಿ ವಿಯಟ್‌ 
ನಾಂದಿಂದ ರಜೆಯ ಮೇಲೆ ಬರುವ ಅಮೇರಿಕನ್ನರ ಹಾವಳಿ ವಿಪರೀತ. 
ವೇಶ್ಶಾವಾಟಿಕೆಗಳು ಹೆಚ್ಚಿವೆ, ಆಶ್ಲೀಲ ಚಿತ್ರಗಳು, ಇನ್ನೂ ಅನೇಕ ಅವ, 
ವಹಾರಗಳು ತಾಂಡವಾಡುತ್ತಿವೆ. ಇದಾ ತೀರಾ ಸಹಜವಾದ ಪ್ರತಿಫಲ, 


೧೨ ಕಾಂಬೋಡಿಯಾ 


ರಾಯಲ್‌ ಏರ್‌ ಕಾಂಬೋಜ್‌ ಸಾರಿಗೆಯಲ್ಲಿ ಹಾಂಕಾಂಗ್‌ನಿಂದ ಪಯ 
ಣಿಸುವಾಗ ಆಗಲೇ" ನನಗೆ ಈ ಸಂತೆ ಬೇಸರವೆನಿಸಿತ್ತು. ಅದೇ ಯೋಚನೆ 
ಯಲ್ಲಿ ಒಂದೂವರೆ ತಾಸಿನ ಪಯಣದ ನಂತರ ನಾಮ ಪೆನ” (PNOM 
PENH) ಸೇರಿದೆ. ಈ ಪಯಣದಲ್ಲಿ ನಾವು ಸದ್ಮದ ಕುರುಕ್ಷೇತ್ರವಾದ 
ದಕ್ಷಿಣ ವಿಯಾಟ್ಮಾಂ ಮೇಲೆ ಸುವಕಾರು ಅರ್ಧಗಂಟೆ ಕಾಲ ಪಯಣಿಸಿದೆವು' 
ವಿವರಾನ ದಳಪತಿ ಈ ವಿಷಯವನ್ನು ತಿಳಿಸಿದಾಗ ಕಿಟಕಿಯಿಂದ ಹೊರೆ 
ನೋಡಿದೆ. ಕೆಳಗಿನ ನಾಡಿನಲ್ಲಿ ಅಲ್ಲೊಂದು ಇಲ್ಲೊಂದು ಮಿಣುಕುದೀಪ 
ಕಾಣಿಸುತ್ತಿದ್ದವು. ಬಾನು ಪ್ರಶಾಂತವಾಗಿತ್ತು. ಈ ನಾಡಿನ ಹಣೆಬರಹದ 
ಯಾವ ದುರ್ದೆಸೆಯೋ ಏನೋ, ನಾಡು ಕೊಲ್ಲಾಟದ ರಂಗವಾಗಿತ್ತು. 
ಮೇಲೆ. ಹಾಯ್ದೂಹೋಗುನ ನಮಗೇ ಭಯಮಿಶ್ರಿತ ಭಾವನೆಗಳು ಸುಳಿಯು 
ಕ್ರಿರಬೇಕಾದರೆ ಆ ನಾಡವರ ಜೀವನ ಹೇಗಿದೆಯೋ ? ಎನಿಸಿತು. ಯುದ್ಧ 
ಕಾಲದಲ್ಲಿ ಜೀವನವೆಂಬುದು ಇರುತ್ತದೆಯೇ ? 


ನಾಮ್‌ಪೆನ್‌ (ಕನ್ಮಾಪರ್ವತ) ಪುರಾತನ ಕಾಂಬೋಜದ ಆಧುನಿಕ 


ರಾಜಧಾನಿ. ಇಲ್ಲಿಯೇ ಇಳಿಯಬೇಕಾದ ನಾನು ಕೂಡಲೇ ಫ್ಲೈಟ್‌ ದೊರೆತು 
ದರಿಂದ ನೇರವಾಗಿ ಸಿಯಾಂ ಸೀಪ್‌ಗೆ ಪಯಣಿಸಿದೆ. ಹಂಪೆಗೆ ಹೊಸಪೇಟೆ 


WS ಬಹುರೂಪಾ ವಸುಂಧರಾ 


ಯಂತೆ ಆೈಂಕೊರ್‌ವಾಟಿಗೆ ಸಿಯ್‌ಂ ರೀಪ್‌. ಸಿಯ್‌ಂ ರೀಪ್‌ ಸೇರಿದಾಗ 
ಮಧ್ಯರಾತ್ರಿಯಾಗಿತ್ತು. ಸುದ್‌-ಎಸ್ಟ್‌-ಏಶಿಯದ ಪ್ರವಾಸೀ ಕಂಪನಿಯ 
ಶ್ರೀ ಹಿ ಸ್ರಾಂಗ್‌ (ಸಾರಂಗ್‌) ನನಗಾಗಿ ಕಾದಿದ್ದಶು. ಅವರೊಡನೆ 
ಟ್ಯಾಕ್ಸಿಯಲ್ಲಿ ಆಬರೆ ರಾಯಲ್‌ ಡೆನ್‌ ಟೆಂಪಲ್‌ ಹೋಟೆಲ್‌ ಸೇರಿದೆ. 
ದಾರಿಯ ಚೌಕಗಳಲ್ಲಿ ಹನುಮಂತ, ಗರುಡ, ರಾಮರ ವಿಗ್ರಹ ನಿಲ್ಲಿಸಿದು 
ದನ್ನು ನೋಡಿದೆ. ಭಾರತವನ್ನೇ ಸೇರಿದೆನೋ ಎಂಬ ಭಾವನೆ ಮೂಡಿತ್ತು. 


ನಗರೆ-ನಕೋರ್‌ -ಆಂ ಕೋರ್‌ ವಾಟ್‌ -ಗುಡಿ 


ಕ್ರಿಸ್ತ ಪೂರ್ವ ಹತ್ತನೇ ಶತವಣಾನದಲ್ಲಿ ಅಪ್ರತಿವು ಸಾಹಸದಿಂದ ಸಪ್ತ 
ಸಮುದ್ರಗಳ ಮೇಲೆ ಯಠಕಾನ ವಾಡಿ ವ್ಯಾಪಾರ, ಧರ್ಮ ಪ್ರಸಾರ ವಣಡಿದ 
ಭಾರತೀಯರು ಕಾಂಭೋಜ, ಬಾಲಿ, ಇಂಡೋಚೀನ, ಸಯಾಂ. ಜಪಾನ್‌ 
ಗಳಲ್ಲಿ ಅಲ್ಲದೆ ಅಮೇರಿಕೆಯ ಮೆಕ್ಸಿಕೋ ಮತ್ತು ಗ್ವಾಟಿವಕಾಲಾಗಳಲ್ಲಿ 
ಕೂಡಾ ಪ್ರಭಾವ ಬೀರಿದ್ದರು. ಸುಮಾರು ಇದೇ ಕಾಲದಲ್ಲಿ ಮೊದಲನೆಯ 
ಹಿಂದಾವು ಕಾಂಭೋಜದಲ್ಲ ತಾಳ, ಜಾಗಟೆ, ಮದ್ದಳೆ ಮತ್ತು ನೃತ್ಯಗಾರ 
ರಲ್ಲದೆ, ರಾವರಾಯಣ ಮತ್ತು ಮಹಾಭಾರತಗಳೊಂದಿಗೆ ಇಳಿದನೆಂದು 
ಕಂಂಭೋಜರು ಹೇಳುತ್ತಾರೆ. ಅವರು ಅವನಿಳಿದು ಬಂದ ಧಾಟಿಯನ್ನೂ 
ಅವನ ವಾದ್ಯ ವೈಖರಿಯನ್ನೂ ನೃತ್ಯ ಪ್ರಣಾಳಿಯನ್ನೂ ಇಂದಿಗೂ ನರ್ತಿಸಿ 
ತೋರಿಸುತ್ತಾರೆ. ಇವನಿಂದ ಆರಂಭವಾಯಿತು ಹಿಂಬೂ ಧರ್ವ ದರ್ಶನದ 
ಪ್ರಭಾವ-ಕಾಂಬು ಎಂಬ ಖಯಪಿಮೂಲದಿಂದ ಜನಿಸಿದ ಕಾಂಭೋಜರಾ ಆಗ 
ಇನ್ನೂ ಕಾಡುಮೇಡುಗಳಲ್ಲಿ ಜೀವಿಸುತ್ತಿದ್ದರು ಹಿಂದುಗಳು ತಂಡ ತಂಡ 
ವಾಗಿ ವಲಸೆ ಬಂದು ಇಲ್ಲಿ ನಗರಗಳನ್ನು ಕಟ್ಟಿದರು. ಹೀಗೆ ಕಟ್ಟಿದ ಮೊದ 
ಲನೇ ನಗರ ಕ್ರಿಸ್ತಶಕ ೫೫೦ ಕೈ ಸೇರಿದೆ, ಇದೊಂದು ಆಲಯ. ಕ್ರಿಸ್ತ 
ಪೂರ್ವ ಆರನೆಯ ಶತಮಾನದ ವೇಳೆಗೆ ಜಯವರ್ವಾನೆಂಬ ರಾಜನಕಿ 
ಸಾ:ನಕ್ರಾಜ್ಯ ಪ್ರತಿಷ್ಠಾಪಿಸಿ ಕಾಂಭೋಜರನ್ನು ಒಂದು ರಾಷ್ಟ್ರವಾಗಿ 
ವಕಾಡಿದನು. 
ಇವನ ಅನಂತರ ಒಂಬತ್ತನೆಯ ಶತವಕಾನದಲ್ಲಿ ಪಟ್ಟವೇರಿದ ಇಂದ್ರ 
ಸ ವರ್ಮನು ಶಿವನಿಗಾಗಿ ನಿರ್ಮಿಸಿದ ಬಾಕೋಂಗ್‌ ಮತ್ತು ಪ್ರಾಕೋ ದೇವಾ 


ದವ 


ಕಂಂಬೋಡಿಯಹ ೧೬೫ 


ಲಯಗಳು ದಕ್ಷಿಣ ಭಾರತದ ದೇವಾಲಯಗಳನ್ನು ಅಂಶತಃ ಹೋಲುತ್ತವೆ. 
ಇಲ್ಲಿಯ ಗೋಪುರಗಳು ಅವುಗಳಲ್ಲಿಯ ಶಿವ ಮತ್ತು ಗೌರಿಯರ ಚಿತ್ರಗಳು 
ಅತಿ ಸೂಕ್ಷ್ಮ ಕೆಲಸವಾಗಿವೆ, ಇನ ಶಿಲಾಶಾಸನದಲ್ಲಿ ಈ ವಿಷಯವೆಲ್ಲಾ 
ಉಕ್ತವಾಗಿದೆ. ಇವನ ನಂತರ ಅಧಿಪತಿಯಾದ ಇವನ ಮಗ ಯಶೋವವಮಂಗ 
ನಾಂ-ಬಾಖೆಂಗ್‌ ಮತ್ತು ಪ್ರಾ-ವಿಹಾರ್‌ ದೇವಾಲಯಗಳನ್ನು ನಿರ್ಮಿಸಿದ 
ನಂತೆ, ಇವನ ನಂತರ ಬಂದ ನಾಲ್ಕನೆಯ ವಿಜಯವರ್ಮ (೯೨೧-೯೪೨) 


ಕೋ-ಕೆರ್‌ದಲ್ಲಿ ಹೊಸ ರಾಜಧಾನಿಯನ್ನು ನಿರ್ಮಿಸಿದನು. ಅನಂತರ ಸಿಂಹಾಸನ 
ವನ್ನೇರಿದ ಇಮ್ಮಡಿ ರಾಜೇಂದ್ರವರ್ವ (೯೪೪-೯೬೮) ಆಂಕೋರದ 


ಪನೆಯನ್ನು 'ವಕಾಡಿ ಪ್ರಿ-ರೂಪ್‌ ನಾಂ-ಬಾಕೆಂಗ್‌ ಫಿಮೇನಾಕಾಸ್‌ 
ಛಿ 
ಎಂದು ಕರೆಯಲ್ಪಡುವ ಆಲಯಗಳನ್ನು ನಿರ್ಮಿಸಿದನು. ನಂತರದ ಮಹಾ 
ರಾಜ ಐದನೆಯ ಜಯವರ್ಮ (೯೬೮ ರಿಂದ ೧೦೦೧) ರಾಜೇಂದ್ರವರ್ವಾನು 
ಕೆಲಸವನ್ನೂ ಮುಂದುವರಿಸಿ ರಾಜವಾಸವನ್ನು ಟಾ_ಕಿಯೋ ಹಿರವಾಡ್‌, 
ಉತ್ತರ ಕ್ಲೀಂಗ್‌ ಮತ್ತು ಬಾಂಟ್‌ ಶ್ರೀಯಲ್ಲಿರುವ ಪರಿಪೂರ್ಣ ಹಿ:ದೂ 
ದೇವಾಲಯಗಳನ್ನು ನಿರ್ಮಿಸಿದನು. ಮುಂದೆ ಬಂದ ಪ್ರಜಾಪತಿ ಒಂದನೆಯ್ಯ 
ಸೂರ್ಯವರ್ವಾ (೧೦೦೨.೧೦೪೯) ಅರಮನೆಗೆ ಸ ಸಂಬಂಧಿಸಿದ ಅನೇಕ ಕಟ್ಟಡ 
ಗಳನ್ನು ನಿರ್ಮಿಸಿದುದೇ ಅಲ್ಲದೆ ಅನೇಕ ಕಡೆ ಅನೇಕ ದೇವಾಲಯಗಳನ್ನೂ 
ನಿರ್ಮಿಸಿದನಾ. ಅನಂತರ ರಾಜನಾದ ಇವ್ಮೂಡಿ ಉದಯಣದಿಶ್ಶವರ್ವುನು 
(೧೦೪೯ ರಿಂದ ೧೬೫) ರಾಜಧಾನಿಗೆ ಹೊಸ ರೂಪವನ್ನೇ ಕೊಟ್ಟನು, ಕಲ್ಲಿ 
ನಲ್ಲಿ ನಿರ್ಮಿಸಿದ ಭಾಘೌಂ ಗುಡಿ ಅದ್ಭುತವಾದ ಕಾಣಿಕೆ ಎನಿಸಿದೆ. ಅನಂತರ 
ಪಟ್ಟವೇರಿದ ಇಮ್ಮಡಿ ಸೂರ್ಕವರ್ಮನೇ (೧೧೧೩ ರಿಂದ ೧೧೫೨) ಆಂಕರಿನ 
ಭೋಜ, ಕೃಷ್ಣದೇವರಾಯ, ಪ್ಪಲಕೇಶಿ ಮತ್ತು ರಣಧೀರ ಕಂಠೀರವ. 


ಇಮ್ಮಡಿ ಉದಯಾದಿತ್ಕವರ್ಮ ಮತ್ತು ಇಮ್ಮಡಿ ಸೂರ್ಯವರ್ಮರ ಕಾಲಕ್ಕೆ 
ತ್ಯಾ ದಶಕಗಳ ಭೇದವಿದ್ದ ರೂ ಕೂಡ ಆಜ ಶಿಲ್ಪಕಲೆ, ನೃತ್ಯ 
ಸಂಗೀತ ಮತ್ತು ಸಾಹಿತ್ಯದಲ್ಲಿ ಮಹತ್ತರ ಬೆಳವಣಿಗೆಯಾಯಿತು. ಇಮ್ಮಡಿ 
ಸೂರ್ಯವರ್ಮನಾ ಚೌಶೇ ತವೋಡಾ ಮತ್ತು ತೊವಕ್ಮಾನಾನ್‌ದ ಸುಂದರ 


ಶಿವಾಲಯಗಳನ್ನು ನಿರ್ಮಿಸಿದ್ದಲ್ಲದೆ ಆ್ಯಂಕರ್‌ವಾಟನ್ನೂ ನಿರ್ಮಿಸಿದನು. ಖ್ಮೇರ 


೧೬೬ "ಬಹುರೂಪಾ ವಸುಂಧರಾ... 


ಜನಾಂಗದ ಕಲೆಯ ಮಹೋನ್ನತಿಯನ್ನು ಈ ಕಾಲದಲ್ಲಿ ಸಾಧಿಸಲಾಯಿತಾ, 
ದೇವಾಲಯಗಳು ವಾಸು, ಅಲಂಕಾರ, ಪ್ರತಿಯೊಂದು ವಿಧದಲ್ಲಿ ಪರಿಪೂರ್ಣತೆ 
ಯನ್ನು ಪಡೆದವು, ಪರಮವಿಷ್ಟು ಲೋಕವಾಸಿ ಎಂದು ಬಿರುದು ಧರಿಸಿದ 
ಸೂರ್ಯವರ್ಮನು ಆ್ಕಂಕರನ್ನು ತನ್ನ ಚರಮತಶಿಲ್ಪವಾಗಿ ತನ್ನ ಆರಾಧ್ಯದೈವ. 
ಎಷ್ಟುವಿಗೆಂದು ನಿರ್ಮಿಸಿದನು. 

ಈತನ ಅಸ್ತವಕಾನದ ತರುವಾಯ ಸ್ಥಳೀಯ ಅನಾಗರಿಕ ಜನಾಂಗ 
ವಾಗಿದ್ದ ಛಾಮರ ದಾಳಿಗೆ ತುತ್ತಾಗಿ ಲ್ಮಂಕರ್‌ ಅಗ್ನಿದಾಳಿಗೆ ಗುರಿಯಾಯಿತು. 
ಕಟ್ಟಿಗೆಯ ಇವಾಾರತುಗಳೆಲ್ಲಾ ನಶಿಸಿ ಕಲ್ಲಿನ ಕಟ್ಟಡಗಳು ಭಗ್ನಾವಸ್ಥೆಯಲ್ಲಿ 
ನಿಂತವು, ಸ್ವಲ್ಪ ಕಾಲದಲ್ಲೆ ರಾಜ್ಯಭಾರ ಕೈಕೊಂಡ ಏಳನೆಯ ಜಯವರ್ಮನ 
(೧೧೮೧.೧೨೦೧) ರಾಜಧಾನಿಯನ್ನು ಪುನರ್‌ವ್ಯವಸ್ಥೆಗೊಳಿಸಿದಹು. 


ಈ ಕಾಲಕ್ಕೆ ಭಾರತದಿಂದ ಬುದ್ಧನ ಸಂದೇಶವು ಟಿಬೆಟ್‌, ಚೈನಾ 
ಕೊರಿಯಾ, ಇಂಡೋಚೀನ ಮಾರ್ಗವಾಗಿ ಕಾಂಭೋಜವನ್ನು ಪ್ರವೇಶಿಸಿತು. 
ಅರಸು ಜಯವರ್ಮನು ಬೌದ್ಧಮತವನ್ನು ಅಂಗೀಕರಿಸಿದನು, ಅಲ್ಲಿಗೆ ಹಿಂದೂ 
ಮತದ ಪ್ರಭಾವ ಮುಗಿಯಿತು, ಆದರೆ ರಾಮಾಯಾಣ ಭಾರತಗಳು 
ಉಳಿದವು, ಜಾತಕ ಕತೆಗಳು ಬಂನವು. ಜಯವರ್ಮಭೂಪಾಲನು ಅನೇಕ 
ದೇವಾಲಯಗಳನ್ನು ಬುದ್ಧ ಅನಲೋಕಿತೇಶ್ವಂನಿಗೆ ವನಾಸಲು ವರಾಡಿದನು, 
ಲೈಂಕರಿನಲ್ಲಿ ಕೂಡಾ ಬುದ್ಧನ ವಿಗ್ರಹವನ್ನು ಪ್ರತಿಷ್ಠಾಪಿಸಿದನು. ಆಂಕರ್‌ 
ಥಾವರ್‌ (ಕೇಂದ್ರ) ದಲ್ಲಿ ಬಾಯೋನ್‌ ಎಂಬ ಪ ಸಿದ್ದ ದೇವಾಲಯವನ್ನೂ 
ವ್ಕಾಂಟೀ ಕಡೆ ತಾ-ಫ್ರೋಂ ಪ್ರಾ-.ಖಾನ್‌, ನಿಕ್‌ ಪೀನ್‌ ದೇವಾಲಯಗಳಲ್ಲಿ 
ಅವಲೋಕಿತೇಶನನ್ನು ಸ್ಥಾಪಿಸಿದನು. ಆ್ಯಂಕರಿನ ಸುತ್ತ ಅನೇಕ ಇವಠಾರತು 
ಗಳನ್ನು ಕಟ್ಟಿದನು. ಬ್ಯಾಂಟಿಷ್ಮೇರ್‌ ವಾಟ್‌ ನಕೋರ್‌ ದೇವಾಲಯಗಳನ್ನು 
ನಿರ್ಮಿಸಿದನು, ಪ್ರಜಾವತ್ಸಲನಾದ ಈ ದೊರೆ ಅನೇಕ ರಸ್ತೆಗಳನ್ನು ನಿರ್ಮಿಸಿ 
ದನು. ಸುಂದರ ಸೇತುವೆಗಳನ್ನು ಕಟ್ಟಿದನು. ಪ್ರತಿ ಹತ್ತು ಮೈಲಿಗೊಂದ 
ರಂತೆ ಯಾತ್ರಿಕರಿಗೆ ತಂಗುಮನೆಗಳನ್ನೂ, ದೇಶಾದ್ಕಂತ ಆಸ್ಪತ್ರೆಗಳನ್ನೂ 
ನಿರ್ಮಿಸಿದನು. ಸುಮಾರು ೨೦ ವರ್ಷಗಳವರೆಗಿನ ಈ ಕಾಲ ಕಾಂಭೋಜದ 
ಸುವರ್ಣಯೂಗವೇ ಸರಿ. ಅವನ ನಂತರ ಬಂದ ನಿರ್ಬಲ ರಾಜರು ಛಾಮರ 


ಕಾಂಬೋಡಿಯಾ ೧೬೭ 


ಬಲವಾದ ದಾಳಿಗೆ ಸಿಲುಕಿ ಅ್ಯಂಕರ್‌ವಾಟನ್ನು ೧೪೩೨ ರಲ್ಲ ಬಿಟ್ಟು ದಕ್ಷಿಣಕ್ಕೆ 
ಪಯಣಿಸಿ ಇಂದಿನ ನಾಂಪೆನ್‌ ರಾಜಧಾನಿಯನ್ನು ನಿರ್ಮಿಸಿದರು. ಸದ್ಯ ಆರಸ್ಪ 
ನರೋದವಕ್‌ ಶಿಹನೋಕ್‌ (ನರೊತ್ತಮ ಸಿಂಹನಾಯಕ) ಪರಿಪಾಲಿಸುತ್ತಿರು 
ವರು, ಕಾಂಭೋಜದ ನೃತ್ಯಸಂಪ್ರದಾಯ, ಶಿಲ್ಪಕಲೆ ಮತ್ತಿತರ ಕಲೆಗಳನ್ನೂ 
ಅರಮನೆ ಇಂದಿಗೂ ಪೋಷಿಸುತ್ತಿದೆ. 


ಆಂಕರ್‌ನಾಟರ್‌ (ನಗರ ದೇವಾಲಯ) : 

ಪರಮವಿಷ್ಣಾ ಲೋಕವಾಸಿ ಸೂರೈವರ್ಮನ ಈ ನಿರ್ಮಾಣ ಇಂದಾ 
ಪ್ರಪಂಚದ ಅದ್ಭುತಗಳಲ್ಲಿ ಒಂದಾಗಿದೆ, ಒಂದು ಶತವತಾನದ ಕೆಳೆಗೆ" ಪಾಶ್ಚಾತ್ಮ 
ಪ್ರವಾಸಿ ಹೆನ್ರಿ ಮಹೋತ್‌ರು ಆನೆಯ ಮೇಲೇರಿ ಕಾಂಬೋಡಿಯಾದ ಕಾನನ 
ಗಳಲ್ಲಿ ಸುತ್ತಾಡುತ್ತಿರುವಾಗ ಇದ್ದಕ್ಕಿದ್ದಂತೆ ಆ್ಯಂಕರ್‌ವಾಟನ್ನು ಕಂಡರು. 
ಆಗ ಅವರಿಗೆ ಕೊಲಂಬಸನತಿ ಅಮೇರಿಕ ಕಂಡುಹಿಡಿದಾಗ ಆದ ಆನಾಭವ, 
ಆರ್ಕಿಮಿಡೀಸ್‌ನು ತನ್ನ ಸೂತ್ರವನ್ನು ಕಂಡುಹಿಡಿದಾಗ ಆದ ಅನುಭವಕ್ಕಿಂತ 
ಹೆಚ್ಚಿನ ರೋವಕಾಂಚನವಾಯಿತು. 


ಯಾವುದನ್ನೋ ಕಂಡುಹಿಡಿಯಬೇಕೆಂಬ ಹಂಬಲದಿಂದ ಹೊರಟವರಲ್ಲ 
ವಾಹೋತ್‌. ಅವರಿಗೆ ಅ್ಯಂಕರನ್ನು ಕಂಡಾಗ ಇದ್ದಕ್ಕಿದ್ದಂತೆ ಕತ್ತಲಿಂದ 
ಬೆಳಕಿಗೆ ಬಂದ ಅನುಭವವಾಯಾತಂತೆ, ಸಾವಕಾರು ಐದು ನೂರು ವರ್ಷಗಳ 
ಪರ್ಕಂತ ಪ್ರಕೃತಿಯ ದಾಳಿಗೆ ಗರಿಯಾದ ಅಮೂಲ್ಯ ಕಲಾಭಂಡಾರವನ್ನು 
ಕಂಡ ಅವರು ಜಗತ್ತಿನ ಮನಕರಗುವಂತೆ ತಮ್ಮಾ ಪ್ರವಾಸದ ವರದಿಯನ್ನು 
ಬರೆದು ಆ್ಯಂಕರನ್ನು ಅಡವಿಯಿಂದ ಬಯಲಿಗೆ ಎಳೆದರು. ಅಂದು ಪ್ರಾರಂಭ 
ವಾದ ಪುನರ್‌ವ್ಮವಸ್ಥೀಕರಣ, ಪುನರುದ್ಧರಣ ಇನ್ನೂ ನಡೆದಿದೆ. ನಿರ್ಮಾಣ 
ವಾದ ಈ ಆಲಯಗಳಲ್ಲಿ ಮೃಗಗಳು ವಾಸಿಸತೊಡಗಿದವು, ಎಲ್ಲಿ ಬೇಕಾ 
ದರಲ್ಲಿ ಪಾಚಿಗಟ್ಟಿತ್ತು. ಪಾಚಿಯಲ್ಲಿ ವೃಕ್ಷಗಳ ಬೀಜಾಂಕುರವಾಗಿ ರಾಕ್ಷಸಾ 
ಕಾರದ ಮರಗಳು ಬೆಳೆದವು. ಮರಗಳಿಗೆ ಮರಿಗಳು ಬೆಳೆದವು, ಹೀಗಾಗಿ 
ಕಟ್ಟಡಗಳ ವರಾಡಿನಲ್ಲಿ, ಗೋಡೆಯಲ್ಲಿ, ಆಧಾರದ ಅಂಗಣದಲ್ಲಿ, ಗೋಪುರ 
ದಲ್ಲಿ ವೃಕ್ಷಗಳು ಬೆಳೆದು ಹೆಬ್ಬಾವಿನಂತೆ ಬೇರುಬಿಟ್ಟು ಹೆಡೆವರಾರಿಗೆ ತಿರುವಿ 
ಆಕಾಶಕ್ಕೆ ತಿವಿದು ನಿಂತು ಕಟ್ಟಡಗಳನ್ನೂ ಕೆಡವಿದವು. ಆದರೆ ಅದಾವ 


೧೬೮ “ಬಹಾರೂಪಾ ವಸುಂಧರ್ಲಾಾ.,' 


ಪುಣ್ಯದಿಂದಲೋ ಏನೋ ಆ್ಯಂಕರ್‌ವಾಟ್‌ನ ಪೂರ್ವ ಭಾಗವೊಂದನ್ನು 
ಬಿಟ್ಟರೆ ಉಳಿದ ಭಾಗವೆಲ್ಲಾ ಸುಸ್ಥಿತಿಯಲ್ಲಿದೆ. ಇದಕ್ಕೆ ಎರಡು ಕಾರಣ 
ಗಳಿರಬಹುದು. ದೊಡ್ಡ ದೇವಾಲಯದ ಸಂತ್ತಲಿನ ಕಂದಕ ಮತ್ತು ಈ 
ದೇವಾಲಯವನ್ನು ಕಟ್ಟಿರುವ ಪೀಠಭೂವಿ ಹರಡುವ ಅಡವಿಗೆ ಪ್ರಶಿಬಂಧ 
ಕವಾಗಿರಬೇಕು. ಹೆನ್ರಿ ಮಹೋತರು ಆ್ಯಂಕರ್‌ ನೋಡಿದಾಗ ಕಟ್ಟಡಗಳು 
` ಹೇಗಿದ್ದವೆಂಬುದರ ಕಲ್ಪನೆ ತರಲು ಸರಕಾರದ ಪ್ರಾ-ಖಾನ್‌ ಮತ್ತು 
ತಾ-ಸೋವ್‌ ದೇವಾಲಯಗಳನ್ನು ಹಾಗೆಯೇ ಉಳಿಸಿದೆ. ಇಲ್ಲಿಯ ವಾರಗಳನ್ನು 
ತೆಗೆಯಲು ಪ್ರಯತ್ನಿಸಿದರೆ ಆಲಯಗಳು ನೆಲಸಮವಾಗುತ್ತವೆ. ತಾಸೋಂನ 
ಹೆಬ್ಬಾಗಿಲ ಮೇಲಿರುವ ಪರಶಿವನ ತಲೆಯ ಮೇಲೆ ಬೆಳೆದ ದೈತ್ಯ ವೃಕ್ಷ 
ಆ ದೇವನ ತಲೆಗೆ ಜಟೆಯಂತೆ ಕಾಣಿಸುತ್ತದೆ. 


ಈ ದೇವಾಲಯವು ನಾಲ್ಕು ಪ್ರಾಕಾರಗಳನ್ನು ಒಳಗೊಂಡಿದೆ, ಮಧ್ಮ 
ದಲ್ಲಿ ಸ್ತೂಪಾಕಾರದ ಶಿಲ್ಪದ ಮೇಲೆ ತ್ರಿಕೂಟ ದೇವಾಲಯವನ್ನು ನಿರ್ಮಿಸಿ 
ದ್ದಾರೆ, ಈ ಮಧ್ಯದ ಕಟ್ಟಡವನ್ನು ಮೇ ಇ ಪರ್ವತವೆಂದಾ ಕರೆಯುತ್ತಾರೆ. 
ದೇವಾಲಯ ಸುತ್ತಲೂ ನಾಗಗಳಿಂದ ರಕ್ಷಿಸಲ್ಪಟ್ಟಿದೆ. ನಾಲ್ಕೂ ಪಾಕಾರ 
ಗಳು ನಾಲ್ಕೂ ಖಂಡಗಳೆಂದೂ, ಮೇರುಪರ್ವತ ಭೂಮಿಯ ಕೇಂಠ್ರ 
ವೆಂದೂ, ಇಲ್ಲಿ ವ್ಯಾಖ್ಯಾನಿಸಲಾಗಿದೆ. ದೇವಾಲಯದ ಹೊರ ಪ್ರಾಕಾರನ 
ಶುತ್ತಲೂ ಕಂದಕವಿದೆ. ಮೂರನೆಯ ಪ್ರಾಕಾರಕ್ಕೂ ನಾಲ್ಕನೆಯ ಪ್ರಾಕಾರಕೂ 
ಮಧ್ಯೆ ವಿಶಾಲವಾದ ಬಯಲಿದೆ, ಮೂರನೆಯ ಪ್ರಾಕಾರದ ಹೊಕ 
ಗೋಡೆಗಂಟಿದಂತೆ ಛಾವಣಿ ಹಾಕಲಾಗಿದೆ. ಈ ಗೋಡೆಯ ಮೇಲೆ ಸುತ್ತಲೂ 
ಕೆತ್ತನೆಯನ್ನೂ ವಠಾಡಲಾಗಿದೆ, ಒಂದು ಕಡೆಯ ಗೋಡೆಯ ಮೇಲೆ 
ರಾವಷಾಯಾಣ ಕಥಾನಕವನ್ನು, ಇನ್ನೊಂದು ಗೋಡೆಯ ಮೇಲೆ ಮಹಾ 
ಭಾರತ ಪ್ರಸಂಗಗಳನ್ನು, ಮತ್ತೊಂದು ಕಡೆ ಕೃಷ್ಣ ಕಥೆಯನ್ನು, ಇನ್ನೊಂದ್ಕ 
ಕಡೆ ಕಾಂಭೋಜರ ಇತಿಹಾಸವನು ಸ್ಪಷ್ಟವಾಗಿ ಕೆತ್ತಿದ್ದಾರೆ. ಹನುಮಂತನಿಗೆ 
ಗರುಡನಿಗೆ ಈ ಕೆತ್ತನೆಗಳಲ್ಲಿ ಆಗ್ರಸ್ಮಾನ ನೀಡಲಾಗಿದೆ. ಒಂದು ಮೂಲೆಯ 
ಕವರಾನಿನಲ್ಲಿ ಸಮುದ್ರಮಥನವನ್ನೂ ರಾವಣನು ಕೈಲಾಸವನ್ನೆತ್ತಿದ ಪ್ರಸಂಗ 


ಒಲ 
ವನ್ನೂ ವಾಲಿಸುಗ್ರೀ ರ ಕಾಳಗವನ್ನೂ ಕಾವಂದಹನದ ಅಂಕವನ್ನೂ ಬಾಲ 


ಕಾಂಬೋಡಿಯಾ ೧೬೯ 


ಕೃಷ್ಣನಲೀಲೆಯನ್ನೂ ಕೆತ್ತಲಾಗಿದೆ. ಮತ್ತೊಂದು ಕಡೆ ಸೂರ್ಯವರ್ಮನು 
ಗರುಡ ವಾಹನ ಗೋವಿಂದನ ಜೊತೆಗೆ ಕಾಂಭೋಜ ಸೈನ್ಯವನ್ನು ವೆ ರಿನಾಶಕ್ಕೆ 
ಮುನ್ನಡೆಸುತ್ತಿರುವುದು ರೂಪಿಸಲ್ಪಟ್ಟಿದೆ. MG ಕೊಡಲಿಯನು. 
ಆಯುಧವಾಗಿ ಧರಿಸಿದ್ದಾರೆ, ಸೈನ್ಯ ದ ಮುಂದೆ ಬ್ರಾಹ್ಮಣರು ದಿವ್ಮಾ ಗ್ಗ 
ಯನ್ನು ಹಿಡಿದು ಹೊರಟಿದ್ದಾರೆ, ಕಾಂಭೋಜದ ಜೊತೆಗೆ ಕಾಡು ಜನಾಂಗ 
ವಾಗಿದ್ದ ಸಯಣವಿಕಾ ಸೈನಿಕರೂ ಇದ್ದಾರೆ. ಪೂರ್ವದಿಕ್ಕಿನಲ್ಲಿ ಯಮನ 
ಆಸ್ಥಾನವನ್ನೂ, ನರಕ ಶಿಕ್ಷೆಗಳನ್ನೂ ಚಿತ್ರಿಸಲಾಗಿದೆ. ಒಂದು ಕಡೆ ಬಾಣಾ 
ಸುರನ ವಧೆಯನ್ನೂ ಚಿತ್ರಿಸಿದ್ದಾರೆ. ಪ್ರಜಾವತ್ಸಲ ಜಯವರ್ಮನ ಓಲಗ 
ವನ್ನು ಅತ್ಯಂತ ಆಟ್ಟಹಾಸದಿಂದ ಕೆತ್ತಿದ್ದಾರೆ, ಈ ಚಿತ್ರವನ್ನು ನೋಡಿದ 
ಕೂಡಲೆ ಅಜಂತಾದ ಪುಲಕೇಶಿಯ ಓಲಗವು ನೆನಪಿಗೆ ಬರುತ್ತದೆ. ಆದೇ 
ಠೀವಿ, ಅದೇ ಕಳೆ, 


ಪ್ರೊ ದೇವಾಲಯದಲ್ಲಿ ಅನೇಕ ಪಾಳೀ ಭಾಷೆಯ ಮತ್ತು ಸಂಸ್ಕ ತದ 
ಶಿಲಾಶಾಸನಗಳಿವೆ. ೧೩-೧೪ ನೇ ಶತಮಾನದ ಒಂದು ಶಾಸನದಲ್ಲಿ "ಶಿವ 
ಸಂಕೀರ್ತನೆಯನ್ನೂ ಹತ್ತು ಮಂದಿ ಆಚಾರ್ಯರ ಕೀರ್ಶನೆಯನ್ನೂ 
ಮಾಡಲಾಗಿದೆಯಂತೆ. ಇಲ್ಲಿಯ ಮಹತ್ವದ ಅಂಶವೆಂದರೆ ಅಲಂಕಾರವು 
ವಾಸ್ತುವಿನ ಮೇಲುಗೈಯಾಗದಂತೆ ನೋಡಿಕೊಂಡಿರುವುದು. ಒಟ್ಟಾರೆ 
ಗುಡಿಯ ಆಕರ್ಷಕ ಸಂವಿಧಾನ ಶ್ರೇಷ್ಠವಾದ ರೀತಿಯಲ್ಲಿ ಸೃಜಿ”ಲ್ಪಟ್ಟಿದೆ. 
ನೋಡಿದಷ್ಟೂ ನೋಡಬೇಕೆಂಬ ಆಸೆಯನ್ನೂ ಬೆಳೆಸುತ್ತದೆ. ದೂರದ 
ನಾಡಿನಲ್ಲಿ ಭಾರತೀಯ ಸಂಸ್ಕೃತಿಯ ಕುರುಹಾಗಿ ನಮ್ಮ ಪುರಾತನರು ನಿರ್ಮಿಸಿದ 
ಈ ವಾಸ್ತು ನಿಜಕ್ಕೂ ಪ್ರಪಂಚದ ಅದ್ಭುತಗಳಲ್ಲಿ ಒಂದಾಗಿದೆ. 


ಆಂಕರ್‌ ಥಾಮ್‌ (ಕೇಂದ್ರ ನಗರ) ; ಮೂಲವಾಗಿ ಕೇಂದ್ರ ನಗರ 
ವೆಂದಾ ಅರಸು ಯಶೋದಧರಪುರವೆಂಬ ಹೆಸ ರಿನಲ್ಲಿ ಸುಮಾರು ೯ನೇ 
ಶತವಕಾನದ ಅಂತ್ಮದಲ್ಲ ಇದನ್ನು ಸ್ಥಾ ಹಿಸಿದನೂ, ಇದೊಂದು ದೊಡ್ಡ 
ಕೋಟಿ. ಈ ಕೋಟಿಗೆ ನಾಲ್ಗು ದಿಕ್ಕಿ ಗೆ ನಾಲ್ಕು ಬಾಗಿಲುಗಳಲ್ಲದೇ ವಿಜಯದ 
ಬಾಗಿಲೆಂದಾ ದಿಗ್ವಿಜಯಕ್ಕೆ ಸೇನೆ ಚಾ ತೆರೆಯಲ ) ಡುತ್ತಲಿದ್ದ 
ಐದನೆಯ ಬುಗಿಲೊಂದಿದೆ. ಕೋಟೆಯ ಸುತ್ತಲೂ ವಿಶಾಲವಾದ ಕಂದಕವಿದೆ. 


೧೭ರ “ಬಹುರೂಪಾ ವಸುಂಧರಾ... 


ಪ್ರತಿದ್ವಾರಕ್ಕೆ ಎದುರಾಗಿ ಶಿಲೆಯ ಸೇತುವೆಗಳಿವೆ. ದ್ವಾರಗಳು ಆನೆಗಳು 
ಸಲೀಸಾಗಿ ದಾಟಿ ಬರುವಂತೆ ದೊಡ್ಡ ಪ್ರವಣಣದಲ್ಲಿ ನಿಠ್ಮಿಸಲ್ಪಟ್ಟಿವೆ. 
ದ್ವಾರದ ಮೇಲೆ ಚತುರ್ಮುಖ ಬ್ರಹ್ಮನನ್ನೂ (ಬರೀ ಶಿರೋಭಾಗ ವಕಾತ್ರ) 
ನಿರ್ಮಿಸಿದ್ದಾರೆ. ಬೌದ್ಧಧರ್ಮ ಬಂದಮೇಲೆ ಅವನನ್ನೇ ಚತುರ್ಮಾಖ 
ಅವಲೋಕಿತೇಶ ಎಂದೂ ಕರೆದರು, ಎಲಿಫೆಂಟಾ ಗುಹೆಯಲ್ಲಿರುವ 
ತ್ರಿಮೂರ್ತಿಯನ್ನು ಹೋಲುವ ಈ ಶಿಲ್ಪಗಳನ್ನು ಪ್ರತಿದ್ದಾರದ ಮೇಲೂ 
ನಿರ್ಮಿಸಿದ್ದಾರೆ. ದ್ವಾರ ಸೇತುವೆಯ ಇಕ್ಕೆಲಗಳಲ್ಲಿ ವಾಸುಕಿಯನ್ನು ಹಿಡಿದು 
ಸಮುದ್ರಮಥನ ಮಾಡುವ ದೇವದಾನವರನ್ನೂ ರೂಪಿಸಿದ್ದಾರೆ. 

ಈ ಕೋಟೆಯ ಒಳಗಡೆ ಅನೇಕ ದೇವಾಲಯಗಳೂ ರಂಜಮನೆತನದ 
ನಿವಾಸಗಳೂ ಪ್ರಭುಮನೆಯೂ ಇದ್ದವು. ದೇವಾಲಯಗಳು ಭಗ್ನ ಸ್ಥಿತಿ 
ಯಲ್ಲಾದರೂ ಉಳಿದಿವೆ. ಆದರೆ ಅರಮನೆ ನಾಶವಾಗಿದೆ. ಹಂಪೆಯ 
ಮಹಾನವವಾ ದಿಬ್ಬದಂತೆ ಕಾಣುವ ದಿಬ್ಬಗಳಿವೆ. ಈಜುಕೊಳವಿದೆ, ಈ 
ಆವರಣದ ಪ್ರಮುಖ ದೇವಾಲಯ, ಬಯೋನ್‌. ಈ ದೇವಾಲಯವನ್ನು 
ನಿರ್ಮಿಸಿದ ಉದ್ದೇಶ ಇನ್ನೂ ತಿಳಿದುಬಂದಿಲ್ಲ. ಈ ಆವರಣದ ಕೇಂದ್ರಬಿಂದು 
ವಾಗಿ ನಿಂತಿರುವ ಈ ಮಂದಿರವನ್ನು ಏಳನೆಯ ಜಯವರ್ಮನು ಹನ್ನೆರಡ 
ನೆಯ ಶತವಠಾನದಲ್ಲಿ ನಿರ್ಮಿಸಿರಬೇಕೆಂದು ಊಹೆ. ಈ ಪ್ರಭುವು ಬೌದ್ಧ ಮತಾ 
ವಲಂಬಿಯಕಾದ ಕಾರಣ ಈ ದೇವಾಲಯವನ್ನು ಅವಲೋಕಿತೇಶನಿಗೇ ನಿರ್ಮಿಸಿರ 
ಬೇಕೆಂದು ಹಲವರ ಅಭಿಪ್ರಾಯ. ಉನ್ನತ ಸ್ಥಾನದಲ್ಲಿರುವ ಮೂಲ ಗರ್ಭ 
ಗಂಡಿ, ಅದಕ್ಕೆ ನೇರವಾಗಿ ಇರುವ ಏಳು ಬಾಗಿಲುಗಳು, ಮಧ್ಯದ ಗರ್ಭ 
ಗುಡಿಗೆ ನಾಲ್ಕುದಿಕ್ಕಿನಲ್ಲಿ ನಾಲ್ಕು ಮರಿಗುಡಿಗಳು, ಮಧ್ಯದಲ್ಲಿ ಅತಿ ಎತ್ತರದ 


ಶಿಖರ. ಅನಂತರ ನಾಲ್ಕು ಕೊಂಚ ಕಡಿಮೆ ಎತ್ತರದ ಶಿಖರಗಳು. ಈ ಶಿಖರ 
ದಲ್ಲಿ ಚಿತ್ರಿತವಾಗಿರುವ ಚತುರ್ಮುಖಗಳು ಇದೊಂದು ಹಿಂದೂ ದೇವಾಲಯ 


ವೆಂದೇ ನಂಬಿಕೆ ಹುಟ್ಟಿಸುತ್ತವೆ, ಹೊರಗಿನಾವರಣದ ಗೋಡೆಯ ಮೇಲೆ. 
ಜಯರ್ಮನ ದಿಗ್ವಿಜಯಗಳನ್ನು ಕೊರೆಯಲಾಗಿದೆ. ಅತ್ಮಿಂತ ಅದ್ಭುತವೂ, 
ಕಲೆ ಮತ್ತು ಇತಿಹಾಸಧರ್ಮಗಳ ದೃಷ್ಟಿಯಿಂದ ಮಹತ್ವದ್ದೂ ಆದ ಈ 
ದೇವಾಲಯದ ಮೇಲೆ ಪ್ರಕೃತಿ ವಿಪರೀತ ದಾಳಿವಕಾಡಿತ್ತು. ಸದ್ಯ ಎಲ್ಲವನ್ನೂ 
ಪುನರ್‌ವ್ಯವಸ್ಥೆಗೊಳಿಸಿದ್ದಾರೆ. 


ಕಂಂಬೋಡಿಯಾ ೧೭೧ 


ಬ್ಯಾಂಟ ಶ್ರೀ (BANTEY 58821) ಅಸವಕಾನ ಶಿಲ್ಪ ; ೧೯೧೪ 
ರಲ್ಲಿ ಫ್ರೆಂಚ್‌ ಲೆಫ್ಡಿ ನೆಂಟ ಮರೆಸ್‌ ಪ್ರಥವಾತಃ ಈ ದೇವಾಲಯವನ್ನೂ 
ಪತ್ತೆ ಹಚ್ಚಿದರು. ೧೯೨೩ರಲ್ಲಿ ವಕಾರ್ಷಲ್‌ ಎಂಬ ವಾಹನೀಯರು 
ಸ್ವಯಂ ತನಿಖೆಯಲ್ಲಿ ಇದನ್ನು ಜೀರ್ಣೋದ್ಧಾರ ವಾರಾಡಿಸಿದರು. ಇಲ್ಲಿ 
ರುವ ಶಾಸಿನಗಳ ಪ್ರಕಾರ ಪರಮ ಶಿವಭಕ್ತನಾದ ಐದನೆಯ ಜಯವರ್ಮನು 
ತನ್ನ ಇಷ್ಟದೈವ ಶಿವನಿಗಾಗಿ ಈ ಸುಂದರ ಮಂದಿರವನ್ನು ನಿರ್ಮಿಸಿದನೂ. 


ಈ ಸ್ಥಳಕ್ಕೆ ಈಶ್ವರಪುರವೆಂದು ನಾಮಕರಣ ವಕಾಡಿದನಾ. ಈ ದೇವಾಲ 


ಯದ ಪ್ರಾಂಗಣವು ಆಯತಾಕಾರವಾಗಿದೆ, ಕೂಟಗರ್ಭಗುಡಿಗಳಲ್ಲಿ ಪ್ರಧಾನ 
ವಾಗಿ ಮಧ್ಮಮಂದಿರದಲ್ಲಿ ಲಿಂಗವನ್ನು, ಬಲಗಡೆಗೆ ವಿಷ್ಣುವನ್ನು ಎಡಗಡೆಗೆ 
ಮೂರ್ತಿಮಂತ ಶಿವನನ್ನೂ ಪ್ರತಿಷ್ಠೂಪಿಸಿದ್ದರಂತೆ. ಈ ದೇವಾಲಯದಲ್ಲಿ 
ದೊರೆತ ಶಿವಪಂಚಾಯತನ ಶಿಲ್ಪ ನಾಂಪೆನ್‌ ಮ್ಯೂಜಿಯಂ ಸೇರಿದೆ. ಈ 
ದೇವಾಲಯದ ' ಗೋಪುರ ಶಿಲ್ಪ,. ಗರ್ಭಗುಡಿಯ ಪೀಠದ ಶಿಲ್ಪ ಮತ್ತು 
ನಯವಾದ ಕುಸುರಿನ ಕೆತ್ತನೆಯ ಕೆಲಸ, ಸೋಮನಾಥಪುರದ ಕೇಶವ 
ದೇವಾಲಯವನ್ನು ನೆನಪಿಗೆ ತರುತ್ತವೆ. 


ಬಾಗಿಲು ಚೌಕಟ್ಟಿನ ಸುಳುವಿನ ಕೆಲಸ, ಬೋದಿಗೆಯ ಮೇಲೆ ವಕಾಡಿ 
ರುವ ಚಿತ್ತಾರ ಅಪೂರ್ವವಾಗಿದೆ. 


ರಾವಕಾಯಣದ ಕಥಾನಕಗಳನ್ನೂ ಸ್ಮಂದನನ್ನೂ ಗಣಪತಿಯನ್ನೂ 
ಆನೇಕ ರಾವಣಾದಿ ಶಿವಭಕ್ತರನ್ನೂ ಕೊರೆದಿದ್ದಾರೆ. ಗರ್ಭಗಾಡಿಯ ಬಾಗಿ 
ಲಲ್ಲಿ ವೀರಮಂಡೆ ಹಾಕಿ ಕುಳಿತ ಭಜರಂಗಬಲಿ, ಹನುಮಂತ ಮತ್ತು 
ಗಂಡರು ಯಾರನ್ನಾದರೂ ಆಕರ್ಷಿಸುತ್ತಾರೆ. ಶಿವಪುರಾಣದ ಅನೇಕ 
ಪ್ರಸಂಗಗಳನ್ನು ಒಂದಾ ಕಡೆಗೆ ಕೆತ್ತಿದ್ದಾರೆ. ಕಂಸವಧೆಯ ಪ್ರಸಂಗವನ್ನೂ 
ಮತ್ತೊಂದು ಕಡೆ ಕೆತ್ತಿದ್ದಾರೆ. ಈ ದೇವಾಲಯದ ಮುಂಭಾಗದ ಗೋಪುರ 
ಗಳು ಐಹೊಳೆಯ ವಕಾದರಿಯಾಗಿವೆ, ಇಲ್ಲಿಯ ಮುಖ್ಯ ಅಂಶವೆಂದರೆ 
ಶಿವನ ಈ ದೇವಾಲಯದಲ್ಲಿ ವಿಷ್ಣುವಿಗೂ ಸ್ಥಾನ ನೀಡಿದ್ದಾರೆ. ಶಿವಕಥೆಯ 
ಪಕ್ಕದಲ್ಲಿ ಕೃಷ್ಣಕಥೆಯನ್ನು ಚಿತ್ರಿಸಿದ್ದಾರೆ. ಈ ಸಂಗವು, ಈ ಏಕತೆ ಹೃದ 
ಯಂಗಮವಾಗಿದೆ. 


4 


೧೭೨ "ಬಹುರೂಪಾ ವಸುಂಧರ್ಲ್ಲಾ' 


ಭಾರತೀಯ ಆಲಯಶಿಲ್ಪ ಮತು. ಶಿಲ್ಪಕಲೆಯ ಪ್ರಬುದ್ಧ ಕುಸುಮ 
ಈ ದೇವಾಲಯ, ಜಕಣಾಚಾರಿಯ ಶಿಲ್ಪದಂತೆಯೇ ತೋರುವ ಈ ಮಂದಿರ 
ಆಶ್ಚರ್ಯಕರವ:ಗಿ ಕುಂದಿಲ್ಲದಿ ರೂಪಗೊಂಡಿದೆ. 

ಶಿವನ ಬಂಟ ನಂದಿ ಫಾಸಿಯಾಗಿದ್ದಾನೆ. ಎದುರಿನ ಧ್ವಜಸ್ತಂಭ 
ಎಲ್ಲಗೋ ಪಯಣಿಸಿದೆ. ಬಾಗಿಲುವಾಡಗಳು ತಲೆತಗ್ಗಿಸಿ ನಡೆವಷ್ಟು ಚಿಕ್ಕ 
ವಾಗಿವೆ, ಆದರೆ ಶೊಟಗಿನಲಿ ಈ ದೇವಾಲಯ ಕಿರಿದಾದರೂ ಹಿರಿವೆ 
ಯನ್ನು ಪಡೆದಿದೆ, ಸುತ್ತಲಿನ ವನರಾಶಿ, ಪಕ್ಷಿಸಂಕುಲ, ನಿರ್ಜನ ನೀರವತೆ, 
ಈ ಶಿಲ್ಪದ ಅಚ್ಚ ಭಾರತೀಯತೆ, ನಿಮಗೆ ಕಾಂಭೋಜವನ್ನು ನಮ್ಮ 
ನಾಡೆನಿಸುವಂತೆ ವರಾಡುತ್ತನೆ. 


ಆ್ಕಂಕರ್‌ವಾಟ್‌ ದೇವಾಲಯದ ಅಂಗಳದಲ್ಲಿ ವಾರಕ್ಕೆ ಮೂರು ಬಾರಿ 
ಸರಕಾರದವರು ನೃತ್ಕಕಾರ್ಯಕ್ರಮ ಏರ್ಪಡಿಸುತ್ತಾರೆ. ಇಂತಹ ಒಂದೂ 
ಕಾರ್ಯಕ ಮವನ್ನು ನೋಡುವ ಸುಂಸಂಧಿ ನನಗೆ ದೊರೆಯಿತು. ಅರಮನೆಗೆ 
ಸೇರಿದ ರಾಯಲ್‌ ಬ್ಯಾಲೆ ಶಿಕ್ಷಣಕೇಂದ್ರದಲ್ಲಿ ಚಿಕ್ಕಮಕ್ಕಳಿಗೆ ಪುಕ್ಕಟೆ 
ತರಬೇತಿ ನೀಡಲಾಗುತ್ತದೆ. ನೃಚ[ ವ್ಯವಸಾಯದಿಂದ ವಿರಾಮ ಪಡೆದ 
ಹೆಂಗಳೆಯರು ಶಿಕ್ಷಣ ನೀಡುತ್ತಾರೆ. ಕಾಂಭೋಜ ನಕ್ಕ ಸಂಪ್ರದಾಯದಲ್ಲಿ 
ಗಂಡು ಪಾತ್ರಧಾರಿಗಳು ಪಾತ್ರಕ್ಕೆ ತಕ್ಕಂತಹ ಮುಖವಾಡಗಳನ್ನು ಧರಿಸು 
ತ್ತಾರೆ. ಸ್ತ್ರೀ ಪಾತ್ರಧಾರಿಗಳು ವೈಭವಯುತವಾಗಿ ಅಲಂಕರಿಸಿಕೊಳ್ಳುತ್ತಾರೆ. 
ನ್ಯತ್ಯಗಾರರಿಗೆ ಬಹುಬೆಲೆಯ ದುಕೂಲಗಳನ್ನು, ಸುವರ್ಣಕಿರೀಟಾದಿ 
ಆಭರಣಗಳನ್ನು ಕಯಾರಿಸಿಸುತ್ತಾರೆ ಇವರ ವಾದ್ಮಮೇಳದಲ್ಲಿ ಅನೇಕ 
ಚೀನೀ ವಾದ್ಯಗಳಿವೆ. ಜಲತರಂಗದಂತೆ ನಾದ ಹೊಮ್ಮಿಸುವ ಬಿದರಿನ 
ಚೀನೀ ವಾದ್ಯವೇ ಪ್ರಮುಖವಾದುದು. 


ಭಾರತೀಯ ವಾದ್ಯಗಳಾದ ತಾಳ ಕೊಳಲು ಢಕ್ಕೆ ಉಪಯೋಗದಲ್ಲಿವೆ. 
ಯಕ್ಷಗಾನ ಬಯಲಾಟದಲ್ಲಿ ಹಿಮ್ಮೇಳದವರು ನಿಧಾನವಾಗಿ ಹಾಡಿದಂತೆ 
ಆಗಾಗ್ಗೆ ಬಹಃನಿಧಾನವಾದ ರಾಗದಲ್ಲಿ ಕಥಾಭಾಗವನ್ನು ರೂಪಿಸುತ್ತಾರೆ. 
ಆ್ಯಂಕರ್‌ದಲ್ಲಿ ದೇವತೆಗಳನ್ನೂ ರಾಕ್ಷಸರನ್ನೂ ಹನುವಾಗರುಡಾದಿಗಳನ್ನೂ-: 
ರಾಮಕೃಷ್ಣರನ್ನೂ ರಾಜಮಹಾರಾಜಗನ್ನೂ ಕಿನ್ನರ ಕಿಂಪುರುಷ ಅಪ್ಸರೆಯ 


ಕಾಂಬೋಡಿಯಾ ೧೭೩ 


ರನ್ನೂ ಯಾವ ರೀತಿ ಶಿಲ್ಪದಲ್ಲಿ ಮೂಡಿಸಿರುವರೋ ಅನೇ ರೀತಿ ಪಾತ್ರ 
ಗಳಿಗೆ ಅಲಂಕಾರ ಮಾಡುತ್ತಾರೆ. 

ಪ್ರಮುಖವಾಗಿ ಭರತನಾಟ್ಯ ಮತ್ತು ಕಥಕ್ಕಳಿಯ ಪ್ರಭಾವ ಈ ನತ್ಯ 
ಗಳೆ ಮೇಲೆ ಎದ್ದು ಕಾಣುತ್ತದೆ. ನೃತ್ಯದ ಮೊದಲಿಗೆ ಸುಸ್ವಾಗತ ಮತ್ತು 
ರಂಗಪೂಜೆ, ಆದರೆ ತಾಳ ಮತ್ತು ಗತಿ ಬಹು ನಿಧಾನ. ಮುದ್ರೆಗಳು 
ಸನಾತನವಾಗಿರುವುದರಿಂದ, ಅದರ ಮೇಲೆ ಯಕಾವ ಕಲಾವಿದನೂ ಪ್ರಯೋ 
ಗಕ್ಕೆ ಕೈಹಾಕದಿರುವುದರಿಂದ ಭರತನಾಟ್ಯದ ಮುದ್ರೆಗಳಂತೆ ವೈವಿಧ್ಯವಂಯ 
ವಾಗಿ ಪ್ರಸ್ಫುಟವಾಗಿ ಇಲ್ಲ. ಇವರ ಹಿಮ್ಮೇಳ ಸಂಗೀತದ ಧಾಟಿ, ಕರ್ನಾ 
ಟಕದ ಅನೇಕ ಜಾನಪದ ಮಟ್ಟುಗಳನ್ನು ಹೋಲುತ್ತದೆ. ಪ್ರತಿಯೊಂದು 
ನೃತ್ಕಕಾರ್ಯಕ್ರಮದಲ್ಲಿ ರಾಮಾಯಣದ ಒಂದು ಪ್ರಸಂಗ, ಕಿನ್ನರಿಯ ಒಂದು 
ಕಥೆ, ಕಾಂಬೋಡಿಯಾಕ್ಕೆ ಆಗಮಿಸಿದ, ಪ್ರಥಮ ಹಿಂದು ಮುಂತಾದ ಕಾರ್ಯ 
ಕ್ರಮಗಳಿರುತ್ತವೆ. 


ರಾಮಾಯಣದ ವಾಲಿ ಸುಗ್ರೀವರ ಕದನಪ್ರಸಂಗವನ್ನು ಹತ್ತು 
ಹದಿನೈದು ವರ್ಷದ ಹೈದರು ಅದ್ಭುತವಾಗಿ ಅಭಿನಯಿಸಿದರು. *ಕಾಂಭೋ 
ಬಕ್ಕೆ ಆಗನಿಸಿದ ಮೊದಲ ಹಿಂದು” ಪ್ರಸ:ಗವಂತೂ ಮರೆಯಲು 
ಸಾಧ್ಯವಿಲ್ಲ. ಪಂಚೆಯುಟ್ಟು ಅರ್ಧ ತೋಳಿನ ಮೇಲಂಗಿ ಹಾಕಿ ಕೈಯಲ್ಲಿ 
ಮೃದಂಗ ಹಿಡಿದು ಧೃತ ತಾಳ ಗತಿಯಿಂದ ನರ್ತಿಸುತ್ತಾ ಕೆಳಗಿಳಿದನಂತೆ. 
ಅವನ ಜೊತೆಗಾರರು ತಾಳ ಕೊಳಲು ಮೃದಂಗ ಧರಿಸಿ ಮುಖವಾಡ 


ಧರಿಸಿ ಮಾಡಿದ ನ್ಯತ್ಯ ನಿಜಕ್ಕೂ ಭಾರತೀಯವೇ ಆಗಿತ್ತು. 


ಸರಕಾರದ ಪ್ರವಾಸೀ ವಿಭಾಗದವರು ಒಂದೆರಡು ಪ್ರಚಾರ ಸಿನಿವಕಾ 
ತೋರಿಸಿದರು. ಕಾಂಭೋಜದಲ್ಲಿ ಮೊದಲ ಮಳೆಯಾಗಿ ಭೂಮಿಯನ್ನು 
ವಾಗಿ ಮಾಡುವ ಕಾಲ ಸಂಧಿಸಿದಾಗ ಶುಭ ಮಹೋ್ಲದದಲ್ಲಿ ಅರಸಿ 
ಬಹಿರಂಗಸಭೆಯಲ್ಲಿ ನೇಗಿಲಪೂಜೆ ಮಾಡಿ, ಒಂದು ಸುತ್ತು ಉತ್ತು ವ್ಯವ 
ಸಾಯಾಶಂಭಕ್ಕೆ ದಾರಿ ತೋರುತ್ತಾನೆ. ಈ ಸಮಾರಂಭದ ವಿಶೇಷ ಚಿತ್ರ 
ವನ್ನ ನೋಡಿದೆವು. ಅರಸು ನರದೊಂ ಸಿಹನೋಕ್‌ ಧರಿಸಿದ ವೇಷ 
ಭೂಷಣ ಮತ್ತು ಶಿರಸ್ತ್ರಾಣ ನವ್ಮೂ ಪಾಂಡ್ಕ ಅರಸರನಷಿ ಹೋಲುತ್ತಿ 


೧೭೪ “"ಬಹುರೂಪಾ ವಸುಂಧರಾ? 


ದವು, ಅವರ ನೇಗಿಲಪೂಜೆ, ಮೈಸೂರು ಅರಮನೆಯ ಆಯುಧಪೂಜೆಯ 
ಸಮಾರಂಭವನ್ನು ನೆನಪಿಗೆ ತರುತ್ತಿತ್ತು. 


ಕಾಂಭೋಜರ ಭಾಷೆ ಪಾಲಿಯಿಂದ ಜನ್ಮವಾದುದೆಂದು ತೋರುತ್ತದೆ. 
ಆದರೆ ದ್ರಾವಿಡ ಭಾಪೆಗಳ ಪ್ರಖರ ಪ್ರಭಾವ ಅದರ ಮೇಲಾಗಿದೆ. ಅಕ್ಷರ 
ವಕಾಲೆಯ ಅನೇಕ ಶಬ್ದಗಳು ತಮಿಳು ಮತ್ತು ಮಳೆಯಾಳದಂತೆ ತೋರುತ್ತವೆ, 
ಪೆನ್‌-ಪೆಣ್‌ ಎಂದೇ ಅವರ ಭಾಷೆಯ ಅರ್ಥ. ಸ್ರಾಸ್‌-ಸರಸ್‌-ಕೊಳ. ಅನೇಕ 
ದ್ರಾವಿಡ ಭಾಷಾ ಪದಗಳು ಅಪಭ್ರಂಶಗೊಂಡು ಸೇರಿವೆ. ಎಲ್ಲಕ್ಕಿಂತ ದುರ 
ದೃಷ್ಟಕರ ಸಂಗತಿ ಎಂದರೆ ಈ ದೇಶದಲ್ಲಿ ನಾನಾಕಡೆ ನಶಿಸಿ ಹೋಗುತ್ತಿ 
ರುವ ಅನೇಕ ಅಮೂಲ್ಯ ಶಿಲಾಶಾಸನಗಳು (ಸಂಸೃತ ಮತ್ತು ಪಾಲಿ) 
ಇನ್ನೂ ಓದಿಲ್ಲ. ಸಮರ್ಥ ಭಾರತೀಯ ವಿದ್ವಾಂಸರು ಇವನ್ನು ಅಭ್ಯಸಿಸಿ 
ಅರ್ಥೈಸಿದರೆ ಭಾರತೀಯ ಮತ್ತು ಕಾಂಭೋಜದ ಐತಿಹಾಸಿಕ ಪರಂಪರೆಯ 
ನಿಜವಾದ ಎತ್ತರ ಬಿತ್ತರಗಳು ತಿಳಿದಾವು. ಅನೇಕ ದೇವಾಲಯಗಳನ್ನು 
ಮತ್ತು ಐತಿಹಾಸಿಕ ಸ್ಮಾರಕಗಳನ್ನು ಫ್ರೆಂಚ್‌ ತಜ್ಞರ ಸಹಾಯದಿಂದ ಪುನ 
ರುಜ್ಜೀವನಗೊಳಿಸಿದ್ದಾರೆ. ಭಾರತೀಯ ದರ್ಶನದ ಅಜ್ಞಾನದಿಂದ ಈ 
ಮಹನೀಯರುಗಳು ಈ ದೇವಾಲಯಗಳಿಗೆ ಚಿತ್ರವಿಚಿತ್ರ ಹೆಸರಿಟ್ಟಿದ್ದಾರೆ. 
ಅನೇಕ ಬಾರಿ ಈ ಹೆಸರುಗಳಿಗೆ ಅರ್ಥವೇ ಇಲ್ಲ. ಪ್ರತಿಯೊಂದು ಸ್ಥಳಕ್ಕೆ 
ಸರಕಾರ ಅಯಾ ಸ್ಥಳದ ಪುರಾತನವಾದ-ನಿಜವಾದ-ಹೆಸರನ್ನೇ ಕರೆಯ ಬೇಕು. 
ವಿಜಯವಿಠ್ಕಲನ ಗುಡಿಗೆ ಆ ಹೆಸರಿನ ಬದಲು ಸ್ಟೋನ್‌ಕಾರ್‌ ಟೆಂಪಲ್‌ 
ಎಂದಾಗಲೀ, ಪುರಂಧರ ಮಂಟಪಕ್ಕೆ ರಿವರ್‌ಸೈಡ್‌ ಪೆವಿಲಿಯನ್‌ ಎಂದಾಗಲೀ. 
ಕರೆದರೆ ವಾಕರಿಕೆ ಬರುವುದಿಲ್ಲವೇ ? ಅನೇಕ ಸ್ಥಳಗಳಲ್ಲಿ ಅತಿಜರೂರಾಗಿ 
ಜೀರ್ಣೋದ್ಧಾರ ಕಾರ್ಯ ಜರುಗಬೇಕಾಗಿದೆ. 


ಸರಕಾರ ಪಕ್ಕದ ಧಾಲುರ್‌ಲ್ಮಾಂಡ್‌ ಮತ್ತು ದಕ್ಷಿಣ ವಿಯೆಟ್ನಾಂ 


ಜೊತೆಗೆ ಸೌಹಾರ್ದವಾಗಿಲ್ಲದ ಕಾರಣ ಸೈನ್ಯಕ್ಕೆ ಹೇರಳವಾಗಿ ಖರ್ಚು 


ಮಾಡುತ್ತಿದೆ, ಯಾವತ್‌ ಪ್ರಪಂಚದ ಕಲಾಭಂಡಾರಕ್ಕೆ ಸೇರಿದ ಮತ್ತು 


ವಕಾನವತೆಯ ಮಹತ್ವದ ಐಶ್ವರ್ಯಭಾಗವಾದ ಈ ದೇವಾಲಯಗಳನ್ನೂ 


- 


ಕಾಂಬೋಡಿಯಾ ೧೭೫ 


ಕೂಡಲೇ ರಕ್ಷಿಸಲು ಯುನೆಸ್ಕೋದಂತಹ ಸಂಸ್ಥೆಗಳಾದರೂ ಮುಂದೆಬರ 
ಬೇಕಾ, ಇಲ್ಲವಾದರೆ ಈಗಾಗಲೇ ನೆಲಸಮವಾಗಿರುವ ಅನೇಕ ಸ್ಥಳಗಳಂತೆ 
ಇವೂ ಆಗುತ್ತವೆ. 


ಕಾಂಭೋಜ ಜನಾಂಗ ತೀರ ಸರಳರು. ಮನೆಮನೆಯಲ್ಲಿ ಕೈಗಾರಿಕೆ, 
ಕಲೆ ರಕ್ತಗತವಾಗಿ ಬಂದಿವೆ. ಬಿದಿರು, ಎಮ್ಮೆಯಕೋಡು, ಉಕ್ಕು ಮತ್ತು 
ಕಲ್ಲಿನಲ್ಲಿ ಅನೇಕ ವಸ್ತುಗಳನ್ನು ವಠಾದುತ್ತಾರೆ. ದೇವಾಲಯದ ಗೋಡೆಯ 
ಅದ್ಭುತ ಬೊಂಬೆಗಳ ಪಡಿಯಚ್ಚು ತೆಗೆದು 4ರಬ್ಬಿಂಗ್ಸ್‌' ಮಾಡುತ್ತಾರೆ 
ವಿಧವಿಧವಾದ ವರ್ಣಗಳಲ್ಲಿ ತೆಗೆದ ಈ ಪಡಿಯಚ್ಚುಗಳು ಮೋಹಕವಾಗಿರು 
ತ್ತವೆ. ಇಂತಹ ಉಪಯೋಗದಿಂದ ಕಾಲಾಂತರದಲ್ಲಿ ಶಿಲ್ಪದ ಸ್ಫುಟತೆ 
ವಕಾಯವಾಗಬಹುದು. ಸರಕಾರ ಇದನ್ನು ಯೋಚಿಸಿಲ್ಲ. ಈ ಜನ ತುಂಬಾ 
ಸ್ನೇಹಪರರು, ಇವರ ಜೀವನ ಆಹಾರ, ವಿಹಾರ, ಹಬ್ಬ ಹುಣ್ಣಿಮೆ ಭಾರತೀ 
ಯರ ಪ್ರಭಾವಕ್ಕೆ ಒಳಗಾಗಿದೆ. ಕಾಂಬೋಡಿಯಾದ ಅತಿ ಪ್ರಿಯವಾದ 
ವಾಹನ ಸೈಕಲ್‌ ಮತ್ತಾ ಅತಿಪ್ರಿಯವಾದ ಆಹಾರ ಅಕ್ಕಿ. 


ಈ ದೇಶದ ರಾಜರೂ ಎಂದಿನಿಂದಲೂ ಜನಾನುರಾಗಿಗಳಾಗಿದ್ದಾರೆ. 
ದೇಶದ ನುಣ್ಯವಾದ "ರೀಲ್‌? ಬೆಲೆಯನ್ನು ಕೃತಕವಾಗಿ ಮೇಲೇರಿಸಿದ್ದಾರೆ- 
ರೀಲ್‌ದ ಸರಕಾರೀ ಬೆಲೆ ಒಂದು ಅಮೇರಿಕನ್‌ ಡಾಲರ್‌ಗೆ ಮೂವತ್ನಾಲ್ಕು. 
ಆದರೆ ಪ್ರವಾಸಿಗರಿಗೆ ಬೋನಸ್‌ ಎಂದು ೨೫ ಸೇರಿಸಿ ಸುಮಾರು ೫೯ ನೀಡು 
ತ್ತಾರೆ. ಪ್ರಪಂಚದಲ್ಲಿ ಈ ದೇಶದಲ್ಲಿ ವಕಾತ್ರ ನಾಣ್ಯಗಳೇ ಇಲ್ಲ. ಬರೀ 
ಕಾಗದದ ಹಣ. ರೀಲ್‌ ಮಿಕ್ಕರೆ ಮರುಪಾವತಿ ಮಾಡಿ ಡಾಲರ್‌ ಪಡೆ 
ವುದು ಸಾಧ್ಯವೇ ಇಲ್ಲ. ಈ ದೇಶದಲ್ಲಿ ಪತ್ರಿಕಾ ಪ್ರತಿನಿಧಿಗಳಿಗೆ ಪ್ರವೇಶ 
ಎಲ್ಲ. ಸರಕಾರದ ವಿದೇಶ ನೀತಿ ಒಮ್ಮೊಮ್ಮೆ ವಿಚಿತ್ರವೆನಿಸುತ್ತದೆ. ಆದರೆ 
ದೇಶದ ಸುತ್ತಲೂ ಸಂದಿಗ್ನ ಮತ್ತು ಸಾಂಕ್ರಾಮಿಕ ವಾತಾವರಣ ಈ 
ಎಲ್ಲ ನಿರ್ಬಂಧಗಳಿಗೆ ಕಾರಣವಾಗಿರಬೇಕು. ಪ್ರತಿಯೊಂದರಲ್ಲಿ ಪ್ರವಾಸಿ 
ಗಳಿಂದ ಚೆನ್ನಾಗಿ ಹಣ ವಣಾಡುತ್ತಾರೆ. 


ಸಿಯಂ ರೀಪ್‌ನಿಂದ (SEAM REAP) ನಾಂಪೆನ್‌ಗೆ ಬಂದ ನನು 
ರೂಮಿನಲ್ಲಿ ಸರಕೆಲ್ಲಾ ಇಳಿಸಿ ನರೋತ್ತ» ಅರಮನೆ ನೋಡಲು ತೆರಳಿದೆ. 


(೭೬ “ಬಹುರೂಪಾ ವಸುಂಧರಾ, 


ನಾಂಪೆನ” ತುಂಬಾ ಸುಂದರ ನಗರ, ವಿಶಾಲವಾದ ಬೀದಿಗಳು, ಬೀದಿಯ 


` ಮಧ್ಯೆ ಹಸಿರು ಹುಲ್ಲಿನ ಹಾಸು. ಬೀದಿಗಳನ್ನು ವೀಧಿ ಎಂದು ಕರೆಯು 


ತ್ತಾರೆ. ಗೊಡ್ಡ ರಸ್ತೆಗಳನ್ನು ಮಹಾವೀಧಿ ಎಂ ಕರೆಯುತ್ತಾರೆ ಪಂಡಿತ 
ಜವಾಹರಲಾಲ್‌ ನೆಹರೂರವರ ಹೆಸರಿನ ವೀಧಿಯೊಂದಿದೆ. ಪುರಾತನ ಅ ೨ಸರಾದ 
ಜಯವರ್ವ ಮತ್ತು ಸೂರ್ಯವರ್ಮರ ಹೆಸರಿನ ವೀಧಿ 'ಳಿವೆ. ಆಧುನಿಕ 
ವಿಶ್ವವಿದ್ಯಾಲಯವನ್ನು. ಕಟ್ಟಿದ್ದಾರೆ. ಅರಮನೆಯ ಆವಾರದಲ್ಲಿ ಅನೇಕ ಕಟ್ಟಡ 
ಗಳಿವೆ. ಈಗಿನ ಅಧಿಪತಿಯಾದ ನರೋದವಾ*್‌ ಸಿಹನೋಕರು ನ್ರಕ್ಕೇಕವಾದ 
ಆಧುನಿಕ ಅರಮನೆಯಲ್ಲಿ ವಾಸಿಸುತ್ತಾರೆ. ಇಲ್ಲಿಯ ಅರಮನೆಯಲ್ಲಿ ರಾಜವಕಠಾತೆ 
ವಾಸಿಸುತ್ತಾರೆ. ರಾಜವಾಡೆಯ ಒಂದು ಬದಿಗೆ ಅನೇಕ ಗ್ರೂಪಗಳಿವೆ. ಮೊದ 
ಲಿನ ರಾಜರ ಭಸ್ಮ ಮತ್ತು ಆಸ್ತಿಗಳನ್ನು ಈ ಸ್ತೂಸಗಳಲ್ಲಿ ಇರಿಸಿದ್ದಾರೆ, 
ಇನ್ನೊಂದು ಕಡೆಯ ಎರಡು ಕಟ್ಟಡಗಳಲ್ಲಿ ಬ್ಯಾಲೆ ನೃತ್ಯ ಕಲಿಸುತ್ತಾರೆ. 


' ಮಧ್ಯವರ್ತಿಯಾಗಿರುವ ಕಟ್ಟಡವೇ ದರ್ಬಾರ್‌ ಹಾಲು, ಇಲ್ಲಿಯೇ ಕಾಂಭೋ 


ಜರ ಸಿಂಹಾಸನವಿದೆ. ಪಟ್ಟಾಭಿಷೇಕದ ಕಾಲದ , ವಕಾತ್ರ ರಾಜನು ಈ ಸಿ:ಹಾ 
ಸನವನ್ನು ಏರುತ್ತಾನೆ. ಉಳಿದಂತೆ ಬೇರೊಂದತಿ ಆಸನವನ್ನು ಉಪ 
ಯೋಗಿಸುತ್ತಾರೆ. ಈ ಭವನದ ಮುಚ್ಚಿನಲ್ಲಿ ರಾವಕಾಯಣವನ್ನು ತೈಲ 
ವರ್ಣದಲ್ಲಿ ಚಿತ್ರಿಸಿದ್ದಾರೆ. ದೇಶದ ಅಟ್ಟಹಾಸಕ್ಕೆ ತಕ್ಕಂತೆ ವೈಭವಪೂರಿತ 
ವಾಗಿದೆ ಈ ಭವನ. 


ಇನ್ನೊಂದಾ ಭಾಗದಲ್ಲಿ ರಾಜವ ಡೆಯ ದೇವಾಲಯವಿದೆ, ಈ ದೇವಾ 
ಲಯದಲ್ಲಿ ಗಣೇಶನ ಮೋಹಕ ವಿಗ್ರಹವಿದೆ. ಆತನ ಹಿಂದೆ ಅನೇಕ ಹಿಂದೂ 
ದೇವರುಗಳಿವೆ. ಇವರಿಗೆ ಸದಾ ಬೆಳಗುವ ಮಂಗಳ ದೀಪವನ್ನು ವ್ಯವಸ್ಥೆ 
ಮಾಡಿದ್ದಾರೆ, ರಾಜಮನೆತನದ ಪೌರೋಹಿತ್ಮಕ್ಕೆ ಕಾಶಿಯಿಂದ ಸಕಲ ಶಾಸ್ತ್ರ 
ವಿಶಾರದರು ನೇಮಿತರಾಗಿದ್ದುರೆ. 

ಇಲ್ಲಿಯೇ ಇರುವ ಚಿಕ್ಕ ವಸ್ಮುಸಂಗ್ರಹಾಲಯನಲ್ಲಿ ರಾಜಮನೆತನಕ್ಕೆ 
ಸೇರಿದ ಆಭರಣಗಳಿವೆ. ಆ್ಯಂಕರದಲ್ಲಿ ದೊರೆತ ಅಮೂಲ್ಕವಾದ ರಾಜಖಡ್ಗ 
ಎದೆ. ರತ್ನಖಚಿತವಾದ ಈ ಸುವರ್ಣ ಕರವಾಲವನ್ನು ಕಾಂಭೋಜ ದೇಶದ 


ಹೆಮ್ಮೆಯ ಗಾರುತೆಂದೂ ಗೌರವವೆಂದೂ ಇತಿಹಾಸದ ಕುರುಹೆಂದೂ ಪವಿತ್ರ 


ಕಾಂಬೋಡಿಯಾ ೧೭೭ 


ಸಂಪ್ರದಾಯದ ಚೇತನವೆಂದೂ ಅಮೂಲ್ಕ ಆಸ್ತಿಯೆಂದೂ ತಿಳಿಯಲಾಗುತ್ತದೆ, 
ಕಾಂಬೋಡಿಯಾದ ಹಿಂದಿನ ಅರಸರಿಗೆ ಪ್ರಪಂಚದ ಅನೇಕ ಕಡೆಯಿಂದ ಬಂದ 
ಒಸಗೆಗಳು ಕೂಡಾ ಇಲ್ಲಿವೆ. ಅರಸರಿಗೆ ಸೋಮವಾರೆ ಪವಿತ್ರ ದಿನ- ಪೂಜೆಯ 
ದಿನ. 

ಇಲ್ಲಿಯ ಸೈಕಲ್‌ ರಿಕ್ಷಾ ತುಂಬಾ ಅನುಕೂಲ ವಾಹನ. ನಮ್ಮಲ್ಲಿ 
ಸವಾರಿ ರಿಕ್ಷಾವಾಲನ ಹಿಂದೆ ಕುಳಿತರೆ, ಇಲ್ಲಿ ರಿಕ್ಷಾವಾಲನ ಮುಂದೆ ಕುಳಿತು 
ಕೊಳ್ಳುವಂತೆ ಈ ವಾಹನವನ್ನು ನಿರ್ಮಿಸಿದ್ದಾರೆ. ಕುರ್ಚಿಯಂತಿರುವ ಈ ಆರಾ 
ವಾಸನದಲ್ಲಿ ಕುಳಿತು ಗಂಟೆಗೆ ಸುನಠಾರು ರೂಪಾಯಿ ಕೊಟ್ಟು ಊರೆಲ್ಲಾ 
ತಿರುಗಿದೆ. ಜನತೆ ಎಲ್ಲ ಪೂರ್ವೀದೇಶಗಳಂತೆ ಬಡತನದಲ್ಲಿದೆ. ಸೋವರಾರಿ 
ಯಾಗಿದೆ. ನಿರ್ವಾಸಿತರಾಗಿ ಓಡಿಬಂದ ಚೈನೀಯರು ವ್ಮಾಪಾರ ಮಾಡಿ, ಸಾಕಷ್ಟು 
ಗಳಿಸಿದ್ದಾರೆ. 

ಕಡೆಗೊಮ್ಮೆ ಏರ್‌ ವಿಯಟ್ನಾಂ ಕಂಪನಿಯ ವಿವರಾನದಲ್ಲಿ ನಾಂಪೆನ್‌ಗೆ 
ಪ್ರಣಾಮ ಮಾಡಿ ಸಯಾವುದ ರಾಜಧಾನಿ ಬಾಂಕಾಕ್‌ಗೆ ಪಯಣಿಸಿದೆ. 
ಭಾರತಕ್ಕೆ ಹತ್ತಿರ ಬಂ ನಂತೆ ಮನಸ್ಸು ಮನೆಯ ಕಡೆ ಓಡುತ್ತದೆ, ಆದಷ್ಟು 


ಬೇಗನೇ ಮನೆ ಸೇರಬೇಕೆಂಬ ಆಸೆ ಪ್ರಬಲವಾಗುತ್ತದೆ. ಸಯಾಮ್‌ ಅಥವಾ 
ಥಾಯ್‌ಲ್ಮಾಂಡ್‌ ಕೂಡಾ ಪ್ರಬಲವಾಗಿ ಭಾರತೀಯ ಪ್ರಭಾವಕೆ ಒಳಗಾದ 
ದೇಶ. ಈ ದೇಶಗಳಿಗೆ ಹೃದಯವಂತಿಕೆಯನ್ನು ನೀಡಿದ ನಾಡು ನಮ್ಮದು, 
ಬದುಕಿನ ಹವಣವನ್ನು ಅರಿಯದೆ ಬಳಲುತ್ತಿದ್ದ ಅನೇಕ ಜನಾಂಗಗಳಿಗೆ ದಾರಿ 
ತೋರಿದ ಆ ನಮ್ಮ ಸ್ಕೈರ್ಯು ಮತ್ತೆ ಪ್ರಜ್ವಲಿಸೀತೆ ? 


೧೩ | ಬಾಂಕಾಕ್‌ 


ನಾಂಪೆನ್‌ನಿಂದ ಸುವಪಣಾಸು ಒಂದು ಗಂಟೆಯ ಪಯಣದ ನಂತರ 
ಬಾಂಕಾಕ್‌ ಸೇರಿದೆವು. ವಿವ; ನವು ಸುವಕಾರು ಹತ್ತು ಸಾವಿರ ಅಡಿ ಎತ್ತರ 
ದಲ್ಲಿ ವಾಾತ್ರ್ರ ಯಾನ ವಕಾಡಿದುದರಿಂದ ನಾವು ಮೇಘಾಲಯದಲ್ಲಿಯೇ ಹಾದು 
ಬಂದೆವು, ಕೆಳಗೆ ಕಣ್ಣು ಕಾಣುವವರೆಗೆ ಭತ್ತದ ಗದ್ದೆಗಳು. ಚಿತ್ರವಿಚಿತ್ರ 
ವಾಗಿ ಹರಿದಿರಾವ ಧಾಯರ್‌ಲ್ಮಾಂಡ್‌ದ ಗಂಗಾ-ಮೆಕೊಂಗ್‌, ಭರಪೂರ ಮಳೆ 
ಯಿಂದ ಮೆಕೊಂಗ್‌ ಕೆಲವೆಡೆ ದಂಡೆಯೊಡೆದು ಹರಿದಿತ್ತು. ಬೇಸಗೆಯಲ್ಲಿ 
ಇಲ್ಲಿಯ ಹಿಮಾಲಯದಲ್ಲಿಯ ಹಿಮ ಕರಗಿ ಮ್ಮೂಂ ನದಿ ತುಂಬಿ ಬರುತ್ತದೆ. 
ಈ ನದಿಯಿಂದ ಮತ್ತು ಇದರ ಉಪನದಿಗಳಿಂದ ಕಾಂಬೋಡಿಯಾ ಮತ್ತು 
ಥಾಯ್‌ಲ್ಯಾಂಡ್‌ ದೇಶದ ನೆಲ ನೀರುಣ್ಣುತ್ತದೆ. 


ಬಾಂಕಾಕ್‌ ವಿಮಾನ ತಾಣದಿಂದ ಒಂದೂವರೆ ತಾಸು ಪಯಣಿಸಿ 
ನ್ಯೂರೋಡ್‌ನ ಪ್ರಿನ್ಸೆಸ್‌ ಹೋಟೆಲ್‌ ಸೇರುವ ಹೊತ್ತಿಗೆ ಸಾಕಾಯಿತು. 
ಬಾಂಕಾಕ್‌ ಅತಿ ಪುರಾತನ ರಸ್ತೆ ಈ ನ್ಕೂರೋಡ್‌. ಆ ಕಾಲದಲ್ಲಿ 
ಮೊದಲಿಗೆ ಹಾಕಿದ ರಸ್ತೆಯಾದ ಕಾರಣ ನ್ಯೂರೋಡ್‌ ಎಂದು ಕರೆಯ 
ಲ್ಪಟ್ಟಿತು. ಸುಮಾರು ಒಂದು ಕೋಟಿಯ ಜನಸಂಖ್ಯೆಯ ಥಾಯ್‌ಲ್ಕ್ಯಾಂಡಿಗೆ 


ಬಾಂಕಿಂಕ್‌ ೧೭೯ 


ಚಕ್ರ ವಂಶದ ಒಂಬತ್ತನೆಯ ರಾಮ, ಭೂಮಿಪಾಲದೇವ ಅರಸು. ಮೂವತ್ತು 
ವರುಷಗಳ ಕೆಳಗೆ ಅರಸೊತ್ತಿಗೆ ರಾಜ್ಯಘಟನೆಗೆ ಒಳಪಟ್ಟು ರಾಜಮಕುಟ 
ದೇಶದ ಚಿಹ್ನೆಯಾಗಿ ಮತ್ತು ಐತಿಹಾಸಿಕತೆಯ ಕುರುಹಾಗಿ ಉಳಿದರು. 
ಪ್ರಜಾಪ್ರಭುತ್ವ ಪದ್ಧತಿಯಲ್ಲಿ ಇಲ್ಲಿ ರಾಜ್ಯ ವ್ಯವಸ್ಥೆ ನಡೆದಿದೆ. 
ಥಾಯೆ3ಲ್ಕಾಂಡ್‌ ಬುದ್ಧನ ನಾಡು. ಈ ನಾಡಿನ ರಾಜಧಾನಿ ಮೊದಲಿಗೆ 
ಸುಖೋದಯ, ಅನಂತರ ಅಯೋಧ್ಯೆ ಮತ್ತೆ ಕೊನೆಗೆ ಬಾಂಕಾಕಿಗೆ ಸ್ಹ ಸಳಾಂತರಿ 


ಸಲ್ಪಟ್ಟಿದೆ. ಈ ದೇಶದ ಜನರಿಗೆ ಬೌದ್ಧ ಧರ್ಮ, ಜಾತಕಕತೆಗಳು. ಮತ್ತು 
ರಾಮಾಯಣ ಕಾವ್ಯ ಅಸ್ತಿಭಾರವೆನಿಸಿವೆ. ಒಂದನೆಯ ಮತ್ತು ಎರಡನೆಯ 


ರಾಮದೊರೆಗಳು ಸ್ವಯಂ ಥಾಯಿ ಭಾಷೆಯಲ್ಲಿ ರಾಮಾಯಣ ರಚಿಸಿದ್ದಾರೆ. 
ನೂರಕ್ಕೆ ಎಂಬತ್ತರಷ್ಟು ಜನ ಬುದ್ಧನ ಅನುಯಾಯಿಗಳು, ಬಾಂಕಾಕ್‌ನಲ್ಲಿ 


ಮಾತ್ರ ಚೀನೀಯರು ಮತ್ತು ಇ ಇದ್ದಾರೆ. ಬರೀ ಬಾಂಕಂಕ್‌ 
ನಗರದಲ್ಲಿ ಐನೂರಕ್ಕೂ ಮಿಕ್ಕು ಬುದ್ಧ ದೇವಾಲಯಗಳಿವೆ. ೨೫೦೦೦ ಬುದ್ಧ 


ಭಿಕ್ಷುಗಳಿದ್ದಾ ರೆ. ಪ್ರತಿ ಹುಡುಗ ೨೦ ವರ್ಷ ಪ್ರಾಪ್ತಿಸುತ್ತಲೇ ಮೂರು 
ತಿಂಗಳ ಕಾಲ ವಿಹಾರವೊಂದರಲ್ಲಿ ಬೌದ್ಧಭಿಕ್ಷಂವಾಗಿ ಧಾರ್ಮಿಕ ತರಪೇತಿ ಪಡೆಯ 
ಬೇಕು ಈ ಭಿಕ್ಷುಗಳು ವಿಹಾರಗಳಲ್ಲಿಯೇ ವಾಸಿಸುತ್ತಾರೆ. ಪ್ರತಿ ಬೆಳಗಿನಲ್ಲಿ 
ಮನೆ ಮನೆಗೆ ಭಿಕ್ಷಾಂದೇಹಿ ಎಂದು ಭಿಕ್ಷೆಬೇಡುತ್ತಾರೆ. ಥಾಯಿಗಳು ಬೆಳಗಿ 
ನಲ್ಲಿಯೇ ಎದ್ದು ಮೊದಲು ಇವರಿಗಾಗಿ ಅಡಿಗೆ ಮಾಡುತ್ತಾರೆ. ಕಡುಬಡವ 
ರಾದ ಹುಡುಗರು ಈ ಭಿಕ್ಷುಗಳಿಗೆ ಸಹಾಯ ಮಾಡುತ್ತಾರೆ ಮತ್ತು 
ಅವರೊಡನೆ ಉಣ್ಣುತ್ತಾರೆ, ಬೆಳಗಿನ ಹನ್ನೊಂದು ಗಟೆಯೊಳಗೆ ಒಂದಾವರ್ತಿ 
ಇವರು ಭುಜಿಸುತ್ತಾ ರೆ. ಆನಂತರ ಏನೂ ಸ್ಹೀಕರಿಸೆ ಎವುದಿಲ್ಲ. ಎಲ್ಲ ವಿಹಾರಗಳಲ್ಲಿ 


ಬಡ ಮಕ್ಕಳಿಗಾಗಿ ಪುಕ್ಕಟೆ ಶಾಲೆಗಳಿವೆ ಈ ಶಾಲೆಗಳನ್ನು ಭಿಕ್ಷುಗಳ ಸಹಾಯ 
ದಿಂದ ಸರಕಾರ ನಡೆಸ ಸುತ್ತ ದೆ. ಶಾಲೆಗಳಲ್ಲಿ ಇಂಗ್ಲಿಷ್‌ ಎರಡನೆಯ ಭಾಷೆ ಎಂದು 


ಕಲಿಸಲ್ಪಡುತ್ತದೆ, ಎಲ್ಲ ವಿಷಯಗಳನ್ನು ಥಾಯ್‌ ಭಾಷೆಯಲ್ಲಿ ಕಲಿಸು 
ತ್ತಾರೆ. ಬುದ್ಧಭಿಕ್ಷುಗಳು ತಮ್ಮ ಧಾರ್ಮಿಕ ಪ್ರಸಂಗಗಳನ್ನು ಥಾಯಿಭಾಷೆ 
ಯಲ್ಲಿಯೇ ಮಾಡುತ್ತಾರೆ. ಪ್ರಾರ್ಥನೆಯನ್ನು ಪಾಲಿ ಮತ್ತು ಸಂಸ್ಕೃತ 


ಪುಸ್ತಕಗಳಿಂದ ಪಡಿಸುತ್ತಾರೆ. ಪ ್ರತಿಯೊಂದು ಪಗೋಡ ಮತ್ತು ವಿಹಾರಗಳಲ್ಲಿ 
ಧಾರ್ಮಿಕ ಗ್ರಂಥದ ಗ ್ರಂಥಾಲಯವಿರುತ್ತ ದೆ. ಎಲ್ಲವೂ ಪುರಾತನ ತಾಳೆಯೋಲೆ 


ಗ್ರಂಥಗಳೇ, ಇವರು ಬುದ್ಧನ ಎದುರಿಗೆ ನೇರ ಕುಳಿತು ಪ್ರಾರ್ಥಿಸದೆ ಭಾರತದ 


೧೮೦ "ಬಹುರೂಪಾ ವಸುಂಧರಾ... 


ಕಡೆ (ಪಶ್ಚಿಮ) ಮುಖ ಮಾಡಿ ಪ್ರಾರ್ಥಿಸುತ್ತಾರೆ. ಬುದ್ಧನ ನಾಡಾದ 
ಭಾರತಕ್ಕೆ ಅವರ ಪ್ರಾರ್ಥನೆ. 
ಹಿಂದೆ ಇಲ್ಲಿಯ ದ್ವಾರುನತಿ ಎಂಬ ಸ್ಥಳದಲ್ಲಿ ದೊಡ್ಡ ವಿಶ್ವವಿದ್ಯಾ 


' ಲಯವಿತ್ತಂತೆ. ಬಾಂಕಾಕಿನ ಮಧ್ಯದಲ್ಲಿಯ ವನವನ್ನು ಲುಂಬಿನೀ ವನವೆಂದು 


ಕರೆಯುತ್ತಾರೆ. ಈ ನಗರದಲ್ಲಿ ನಾಲ್ಕು ಮುಖ್ಯ ದೇವಾಲಯಗಳಿವೆ. ಮೊದಲನೆ 
ಯದಾಗಿ ೫॥ ಟನ್‌ ಭಾರದ ಅಖಂಡ ಸುವರ್ಣ ಬುದ್ಧನ ದೇವಾಲಯ 
ಥಾಯಾ್‌ಲ್ಕ್ಮಾಂಡಿನ ಉತ್ತರ ಪೀಠಭೂಮಿಯಲ್ಲಿದ್ದ ಮೊದಲ ರಾಜಧಾನಿಯಾದ 
ಸುಖೋದಯದಲ್ಲಿ ಉತ್ಸನನ ನಡೆಸಿದಾಗ ಈ ಮಹಾಬಲ ಸ್ವಾಮಿ ದೊರೆತ 
ನಂತೆ, ಈ ಸುವರ್ಣ ಮೂರ್ತಿಗೆ ಭದ್ರ ಕವಚವಾಗಿ ಪ್ಲಾಸ್ಟರಿನ ಹೊರಾವರಣ 
ವಿತ್ತಂತೆ. ಅದರ ಕೆಲ ತುಣಕುಗಳನ್ನು ಇಟ್ಟಿದ್ದಾರೆ. ಕಣ್ಣುಗಳನ್ನು ಮುತ್ತಿ 
ನಿಂದ ವಕಾಡಿದ್ದಾರೆ, ಅರ್ಧನಿವಿಕಾಲಿತ ಕರುಣಾಮಯ ದೃಷ್ಟಿಯ ಈ ದೇವ 
ನನ್ನು ಯಣವ ಭಕ್ತನೂ ವರಾಡಿಸಿದ ಎಂಬುದು ಇದುವರೆಗೆ ತಿಳಿದುಬಂದಿಲ್ಲ. 


ಥಾಯಿಗಳು ಈ ಮೂರ್ತಿಗೆ ತಕ್ಕುದಾದ ಗುಡಿಯನ್ನು ಕಟ್ಟಿಲ್ಲ. ಆಲಯ 
ತೀರ ಚಿಕ್ಕದಿದೆ, 


ಕ್‌ ಎರಡನೆಯದಾಗಿ ಐದನೆಯ ರಾಮದೊರೆಯಿಂದ ನಿರ್ಮಿಸಲ್ಪಟ್ಟ ಅನಂತ 
ಶಯನ ಬುದ್ಧ. ತಿರುವೇಂಡ್ರಂನ ಅನಂತಪನ್ಮನಾಭನಂತೆ ಉತ್ತ ರ ಮತ್ತು 
ದಕ್ಷಿಣ ಧ್ರೊ ವಗಳಿಗೆ ತಾನೇ ತಾನಾಗಿ ಮಲಗಿದಂತೆ ತೋರುವ ಈ ಬುದ್ಧ 
ಅದ್ಭುತವಾಗಿದ್ದಾನೆ. ತೇಗದ ಮರದಿಂದ ಮೂರ್ತಿಯನ್ನು ವರಾಡಿ ಅದಕೆ? 

ಪ್ಲಾಸ ರ್‌ ಮೆತ್ತಿ ಅನಂತರ ಸುವರ್ಣಪತ್ತದಿಂದ ಅಲಂಕರಿಸಿದ್ದಾರೆ (ಹೊದಿ 
ಹತ್ತಿ ಈ ಮೂರ್ತಿಯ ಬೃಹತ್‌ ಆಲಯದ ಗೋಡೆ ಮತ್ತು ಕವಾಟ 
ಗಳ ಮೇಲೆಲ್ಲ ಶಂಖದ ಇನ್‌ಲೇ ಕೆಲಸ ವಣಡಿದ್ದಾರೆ. ಹೊರಗಿನ ಗೋಪುರ 
ಮತ್ತು ಛಾವಣಿಯನ್ನೆಲ್ಲಾ ಚೈನೀ ಪಿಂಗಾಣಿಯ ವಿವಿಧಾಕ್ಕ ತಿಗಳಿಂದ ಸಿಂಗರಿ 
ಸಿದ್ದಾರೆ. ಈ ದೇವಾಲಯದ . ಪಕ್ಕದಲ್ಲಿ ೧, ೨, ೩ ಮತ್ತು ೪ನೆಯ 
ಆರಾಮದೊರೆಗಳ ಚಿತಾಭಸ್ಮವನ್ನೊಳಗೊಂಡ ಸ್ತೂಪಗಳಿವೆ. ದೇವಾಲಯದ. 
ಆರಣದ ಮಧ್ಮೆ ಬೋಧಿವೃಕ್ಷವಿದೆ, ದೇವಾಲಯದ ಪ್ರಾಕಾರದ ತುಂಬಾ 
೩೯೪ ವಿವಿಧಾಕೃತಿಯ ಬುದ್ಧನ ಮೂರ್ತಿಗಳಿವೆ, ತವಕಾಷೆಯಣಗಿರುವ 


ಬಾಂಕಾಕ್‌ ೧೬೧ 


ಅನೇಕ ಚೈನೀ ಶಿಲ್ಪಗಳಿವೆ. ಮೊತ್ತ ಮೊದಲಿಗೆ ಚೈನಾ ಸಂದರ್ಶಿಸಿದ 
ಪಾಶ್ಚಾತ್ಯ ಸಾಹಸಿ ವಾರ್ಕೊಪೋಲೋ ವಿಗ್ರಹವನ್ನು ಚೀನೀಯರು ಸೃಷ್ಟಿಸಿ 
ದ್ಧಾರೆ, ಬುದ್ಧಮತಕ್ಕೆ ಸಂಬಂಧಿಸಿದ ವಸ್ತುಸಂಗ್ರಹಾಲಯದಂತಿರಾವ ಈ 
ದೇವಾಲಯ ಅಮೂಲ್ಯವಾಗಿದೆ. 


ಐದನೆಯ ರಾಮದೊರೆ ಕಟ್ಟಿಸಿದ ಸಂಗಮರಮರಿ (ಚಂದ್ರಕಾಂತ) 
ಶಿಲೆಯ ಬೌದ್ಧಾಲಯ ಅತಿ ನವೀನ ದೇವಾಲಯವಾಗಿದೆ. ಅರವಾನೆಗೆ ಅತಿ 
ಸವಿಕಾಪದಲ್ಲಿ ಇದನ್ನು ನಿರ್ಮಿಸಿದ್ದಾರೆ. ಬೌದ್ಧರಿಗೆ ಇದೊಂದಾ ' ಪವಿತ್ರ 
ಕ್ಷೇತ್ರವಾಗದೆ, ವಿಶೇಷವೆಂದರೆ ಬುದ್ಧದೇವಾಲಯದಲ್ಲಿ ಕೂಡಾ ಗರಾಡನೇ 
ರಕ್ಷಕ ದೇವ. ಅರಸರ ಚಿಹ್ನೆ ವರಾನವಾಕೃತಿಯ ಗರುಡ, ಈ ವಂಶದ 
ಚಿಹ್ನೆ ಚಕ್ರಾಂತರ್ಗತ ತ್ರಿಶೂಲ. ಶೈವ, ವೈಷ್ಣವ ಮತ್ತು ಬೌದ್ಧ ಧರ್ಮಗಳ 
ಸಂಗವಾ ಈ ಹವಣೂ ಈ ದೇವಾಲಯದಲ್ಲಿ ಧಾಯ್‌ಲ್ಮಾಂಡಿನಲ್ಲಿ ದೊರೆತ 
ವಿವಿಧ ರೀತಿಯ ಬುದ್ಧ ಮೂರ್ತಿಗಳಲ್ಲದೆ ಚೀನೀ, ಲಾವೋಷಿಯನ್‌, ಇಂಡೋ 
ಚೈನೀ, ಕೊರಿಯನ್‌ ಮತ್ತಾ ಜಪಾನೀಸ್‌ ವಕಾದರಿಯ ಬುದ್ಧನ ವರ್ತಿ 
ಗಳಿವೆ. ನಲವತ್ತು ದಿನಗಳವರೆಗೆ ದೇಹ ದಂಡಿಸಿ ತಪಗೈದಾಗ ಬುದ 
ಹೇಗಾಗಿದ್ದ ಎಂಬ ಶಿಲ್ಪ ಹೃದಯವಿದ್ರಾವಕವಾಗಿದೆ. 3 

೫ನೇ ರಾಮದೊರೆಯು ಮೊದಲಬಾರಿಗೆ ಪಶ್ಚಿಮ ಪ್ರವಾಸ ವಾಡಿ 
ಮರಳಿದ ಮೇಲೆ ಥಾಯ್‌ಲ್ಯಾಂಡಿಗೆ ವಿದ್ಯುಚ್ಛಕ್ತಿ ಮತ್ತಾ ರೈಲು ಪ್ರವೇಶಿ 
ಸಿದವು. ದೊರೆಗಳು ಹಳೆಯ ಸಯಕಾವಿಕಾ ಉಡುಪನ್ನು ತೊರೆದಾ ಪಾಶ್ಚಾತ್ಮ 
ಮಿಲಿಟರಿ ಉಡಾಗೆ ಧರಿಸಿದರು. ಇಟಾಲಿಯನ್‌ ಶೈಲಿಯಾಲ್ಲಿ ನವೋನವವಾದ 
ಅರಮನೆ ನಿವರ್ಕಾಣವಾಯಿತು. ಆದರೆ ಕಾಲಾಂತರದಲ್ಲಿ ಈ ಅರಮನೆ 
ಕೂಡಾ ರಾಜಮನೆತನಕ್ಕೆ ಬೇಡವೆನಿಸಿ ಚಿಕ್ಕದಾದ ಯೂರೋಪಿಯನ್‌ ಸ್ಟೈಲ್‌ 
ಐಲ್ಲಾದಲ್ಲಿ ಅರಸು ಈಗ ವಾಸಿಸುತ್ತಾನೆ. ಬೋಸ್ಟನ್‌ನಲ್ಲಿ ಜನಿಸಿ ಅಲ್ಲಿಯೇ 
ಎದ್ಯಾಭ್ಯಾಸ ವಕಾಡಿದ ಈ ದೊರೆಗೆ ಸಾಕಷ್ಟು ಆಸ್ತಿ ಪಾಸ್ತಿ ಇದೆ. ಅಲ್ಲದೆ ಸರ 
ಕಾರದಿಂದ ತಿಂಗಳಿಗೆ ೨೫೦೦-೦೦ ರೂಪಾಯಿ ಜೀವನಭತ್ಮ ದೊರೆಯುತ್ತದೆ. 
ಇಟಾಲಿಯನ್‌ ಶೈಲಿಯ ಭವ್ಯ ಅರಮನೆ ಇಂದು ಅತಿಥಿ ಸತ್ಕಾರಕ್ಕೆ 
ವುತ್ತು ರಾಜಬೇಟೆಗೆ  ಉಪಯೋಗಿಸಲಾಗುತ್ತದಲ್ಲದೆ ಸಾಂಪ್ರದಾಯಿಕ 


ಡ್‌ 
ಆ 


Pd 


೧೮೨ ಬಹುರೂಪಾ ವಸುಂಧರಾ 


ಉತ್ಸವ, ಹಬ್ಬ ಹರಿದಿನ ಇಲ್ಲಿಯೇ ನಡೆಯುತ್ತವೆ. ಈ ಅರಮನೆಯ ಪಕ್ಕ 
ದಲ್ಲಿಯೇ ಪ್ರತ್ಕೇಕ ರಾಜಾತಿಧಿಗೃಹವಿದೆ. ಈ ಅರಮನೆಯ ವಠಾಡನ್ನು 
ಹೊತ್ತು ನಿಂತ ಸುವರ್ಣ ಗರುಡರು ಅದ್ಭುತವಾಗಿದ್ದಾರೆ. ಚಕ್ರ ತ್ರಿಶೂಲ 
`ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸಲ್ಪಟ್ಟಿವೆ, 

ಅರಮನೆಯ ವಠಾರದಲ್ಲಿ ರತ್ನಬುದ್ಧ(ಎಮೆರಾಲ್ಡ್‌ ಬುದ್ಧ)ನ ದೇವಾ 
ಲಯವಿದೆ. ಪುರಾಣ ಕಾಲದಲ್ಲಿ ಪಾಟಲೀಪುತ್ರದ ನಾಗಸೇನನೆಂಬ ಭಕ್ತನಿಗೆ 
ದೇವತೆಗಳು ಈ ರತ್ನಬುದ್ಧನನ್ನು ಅನುಗ್ರಹಿಸಿದರಂತೆ. ಈ ಬುದ್ಧನನ್ನು 
ಯಾವ ಭಕ್ತನೋ ಲಾವೋಸ್‌ ದೇಶಕ್ಕೆ ತಂದನು. ಅಲ್ಲಿಂದ ಬಾಂಕಾಕಿಗೆ 
ಪ್ರಯಾಣ ಬೆಳೆಸಿತು. ಸುವಕಾರು ಎರಡೂವರೆ ಅಡಿ ಎತ್ತರದ ಅಖಂಡ 
ರತ್ತದ ಈ ಬುದ್ಧನಿಗಾಗಿ ಲಾವೋಸ್‌ ಮತ್ತು ಥಾಯ್‌ಲ್ಕಾಂಡ್‌ ಎರಡು 
ಕದನಗಳನ್ನೇ ವರಾಡಿದವಂತೆ. ಕೊ:ಗೆ ಜಯಶಾಲಿಯಾದ ಥಾಯ್‌ಲ್ಯಾಂಡಿ 
ನಲ್ಲಿ ಈ ದೇವರು ನೆಲೆಸಿದ್ದಾನೆ. ಅರಮನೆಗೆ ವಕಾತ್ರ ವಿಸಾಸಲಾಗಿದ್ದ 
ಈ ದೇವಾಲಯವನ್ನು ಐದನೆ ರಾವಾದೊರೆ ಎಲ್ಲ ಜನರಿಗಾಗಿ ಮೂವತ್ತು 
ವರ್ಷಗಳ ಕೆಳಗೆ ಮುಕ್ತಮಾಡಿದನಂತೆ ಯತು ಬದಲಿಸಿದಂತೆ ಖುತುವಕಾನಕ್ಕೆ 
ತೆಕ್ಕಂತೆ. ಬಂಗಾರದ ಉಡುಗೆಯನ್ನು ಭೂಮಿಪಾಲ ರಾಜನೇ ತೊಡಿಸುತ್ತಾನೆ. 
ಜಯವನ್ನೂ ಯಶಸ್ಸನ್ನೂ ನೀಡುವ ಆಲಯವೆಂದು ಇದು ಪ್ರಸಿದ್ಧವಾಗಿದೆ. 
ಕಾರ್ಯ, ಪ್ರವಾಸ, ಉದ್ಯಮ ಇತ್ಮಾದಿಗಳಾರಂಭದಲ್ಲಿ ಈ ಬುದ್ಧನಿಗೆ 
ಮೊರೆಹೋಗುತ್ತಾರೆ. ದೇವಾಲಯದ ಹೊರಗಡೆ ವಿಶೇಷ ಕುಸುರಿನ ಕೆಲಸ 
ಮಾಡಿದ್ದಾರೆ. ಆಕರ್ಷಕ ಕಿನ್ನರಿಯರೂ ದುಷ್ಟಭಯಂಕರ ಗರುಡರೂ 
ರಾಕ್ಷಸ ದಮನ ಮಾಡುವ ದ್ವಾರಪಾಲಕರೂ ಆಲಯವನ್ನು ರಕ್ಷಿಸುತ್ತಾರೆ. 
ಭಗವಾನ್‌ ಬುದ್ಧನ ಅಮೂಲ್ಕ ಅಸ್ತಿಯನೆ ಇಳಗೊಂಡ ಬೃಹತ್‌ ಸುವರ್ಣ 
ಪಗೋಡ ಇಲ್ಲಿಯೇ ಇದೆ. ಕಾಂಭೋಜದ ಆಂಕರ್‌ವಾಟಿನ ಸುಂಒರ ಶಿಲ್ಪ 
ಪ್ರತಿಕೃತಿ (REPLICA) ಇಲ್ಲಿಯೇ ಇದೆ. ಹೊರವಠಾರದ ಒಳಗೋಡೆಯ 
ಮೇಲೆ ರಾಮಾಯಣದ ದಿವ್ಯಕಥೆಯನ್ನು ವಿಸ್ತಾರವಾಗಿ ಚಿತ್ರಿಸಿದ್ದಾರೆ. 
ಸಾವಿರಾರು ವರ್ಷ ಹಳೆಯದಾದರೂ ಈ ಚಿತ್ರಗಳು ವಕಾತಿನ ಮಲ್ಲರಾಗಿ 
ದಾರೆ. ಥಾಯ್‌ ಶೈಲಿಯ ವರ್ಣಚಿತ್ರಗಳಿಗೆ ಇವು ಶ್ರೇಷ್ಠ ಆಧಾರವೆನಿಸಿವೆ. 


ಬಾಂಕಾಕ್‌ ೧೮೩ 


ಫಕಾವಾಲಿ ರಂಗಮಂದಿರದಲ್ಲಿ ಥಾಯಿ ನ ತ್ಯ ಕಾರ್ಯಕ್ರಮವಿತ್ತೂ, ಈ 
ರಂಗಮಂದಿರದವರು ಪ್ರಪಂಚದಾದ್ಯಂತ ತಿರುಗಿ ಪ್ರದರ್ಶನಗಳನ್ನು ನೀಡಿ 
ಬಂದಿದ್ದಾರೆ. ಚಿಕ್ಕದಾದ ಏರ್‌ ಕಂಡೀಷನ್ನ್‌ ರಂಗಮಂದಿರ, ದೊಡ್ಡ 
ವಾದ್ಯಗೋಷ್ಠಿ, ಸಂಪ್ರದಾಯದಂತೆ ಮೊದಲಿಗೆ ರಂಗಪೂಜೆ, ಸುಸ್ವಾಗತ 
ನಡೆಯ:ತು. ಅನಂತರ ಮನೋಹರಿ ಎಂಬ ಕಿನ್ನರಿಯ ಕಥೆ-ಜಾನಪದ 
ಶೈಲಿಯ ನೃತ್ಯ. ಕಿನ್ನರಿಯಕಾದ ಮನೋಹರಿ ದುರದೃಷ್ಟವಶಾತ್‌ ವ್ಯಾಧನ 
ಕೈಗೆ ಸಿಕ್ಕುತ್ತಾಳೆ. ಅವಳನ್ನು ಕಂಡ ರಾಜಕುವರ ಅವಳನ್ನು ವರಿಸುತ್ತಾನೆ. 
ಇದಾ ರಾಜಪುರೋಹಿತರಿಗೆ ಗ್ರಾಹ್ಯವಾಗಲಿಲ್ಲ. ಸವಯ ಸಾಧಿಸುತ್ತಿದ್ದ 
ಅವರು ರಾಜಕುವರನು ಯುದ್ಧದಲ್ಲಿ ತೊಡಗಿದಾಗ ರಾಜ್ಯದ ಎಲ್ಲಾ ಅನಿಷ್ಠ 
ಗಳಿಗೆ ಮನೋಹರಿಯೇ ಕಾರಣ, ಅವಳನ್ನು ಸಜೀವ ದಹಿಸಿದರೆ ರುಜ್ಮ 
ದೇವತೆಗೆ ಶಾಂತಿಯಾಗುತ್ತದೆ ಎಂದು. ಸಕಲರನ್ನೂ ಒಪ್ಪಿಸುತ್ತಾರೆ. ಸಜೀವ 
ದಹನಕ್ಕೆ ಮುಂಚೆ ದೇವತೆಗಳನ್ನು ಕುರಿತು ಪ್ರಾರ್ಥನೆಯ ನೃಕ್ಕ ವಕಾಡಲು 
ಕಿನ್ನರಿ ಅನುಮತಿ ಬೇಡಿದಳು, ದೈವ ಪ್ರಾರ್ಥನೆಯ ನೃತ್ಯ ವರಾಡಾತ್ತಾ 
ವಕಾಡುತ್ತಾ ಮನೋಹರಿ ಕಿನ್ನರ ಲೋಕಕ್ಕೆ ಹಾರಿಹೋಗುವ ಸಂದರ್ಭವೇ ಈ 
ನೃತ್ಯದ ಅಡಿಪಾಯ, ಏಕಪಾತ್ರನೃತ್ಯವಾದ ಇದನ್ನು ಕಿಶೋರಿಯೋರ್ವಳು 
ಅಪೂರ್ವವಾಗಿ ಅಭಿನಯಿಸಿದಳು. ಅನಂತರ ಶೂರ್ಪಣಖಾಪ್ರಸಂಗ, ಈ 
ಪ್ರಸಂಗ ಸಮಕಾಲೀನ ಭಾರತೀಯ ಗೇಯನಾಟಕಕ್ಕೆ ತೀರ ಹತ್ತಿರವಾಗಿತ್ತು. 


ಥಾಯಿ ವೀಶೆಷಗಳಾದ ನೆಲ್ಲು ಒಕ್ಕುವ ಕುಣಿತದಲ್ಲಿ ಎಶೇಷವೆಂದರೆ 
ನೆಲ್ಲೂ ಬಡಿವ ಉದ್ದನೆಯ ಕೊಲುಗಳನ್ನೆ ಇಲ್ಲಿ ವಾದ್ಯಕ್ಕೆ ಬಳಸಲಾಗುತ್ತದೆ. 
ನಲದ ಮೇಲೆ ಕುಳಿತು ಕೋಲಿನಿಂದ ಕೋಲಿಗೆ ಬಡಿದು ನೆಲ್ಲು ಬಡಿವಾಗ 
ಒಂದು ರೀತಿಯ ತಾಳ ಮತ್ತು ಲಯ ತಂತಾನೇ ಉಂಟಾಗುತ್ತದೆ. ಆಗ 
ರೈತಕನೈಯರು ಹೊರೆಗಳನ್ನು ತಂದು ಹಾಕುತ್ತಾ ತುಂಟತನದಿಂದ ಬಡಿ 
ಗೆಗಳ ಮಧ್ಯದಲ್ಲಿ ಆಗಾಗ ಕಾಲಿರಿಸುತ್ತಾ, ಚಾಕಚಕ್ಕತೆಯಿಂದ ಕಪ್ಪಿಸಿಕೊಳ್ಳುತ್ತು 
ಕುಣಿಯುತ್ತಾರೆ. ಥಾಯಿ ಮೇಳದಲ್ಲಿ ಶಹನಾಯಿಯನ್ನು ಉಪಯೋಗಿಸುತ್ತಾರೆ. 

ಕರವಾಳ ನೃತ್ಯವೆಂಬುದು ಯಥಾವತ್‌ ಕತ್ತಿಯುದ್ದ. ಶಹನಾಯಿ 


ಮತ್ತು ಢಕ್ಕೆಯ ಮೇಳದೊಂದಿಗೆ ರಭಸದ ಕತ್ತಿಯುದ್ಧ ವಾಣಾಡುತ್ತಾರೆ, 


೧೮೪ ಬಹುರೂಪಾ ವಸುಂಧರಾ 


ಮುಂದೆ ಬಂದ, ಮೃದಂಗನೃತ್ಕ ಮತ್ತು ರನಾದ ಎಂಬ ವಾದ್ಮನೃತ್ಯ 
ಸಾವಕಾನ್ಕವಾಗಿತ್ತು. ಥಾಯಿ ಜನರು ಕಾಂಭೋಜರಿಗಿಂತ ಭಾರತೀಯ 
ಸಂಪ್ರದಾಯಕ್ಕೆ ಹತ್ತಿರ ಹತ್ತಿರ ಬರುತ್ತಾರೆ. ಇವರ ನೃತ್ಯದಲ್ಲಿ ವೇಗ, 
ಭಾವಸ್ಪಷ್ಟತೆ ಹೆಚ್ಚು. ಇವರ ಸಂಗೀತದಲ್ಲಿ ವೈವಿಧ್ಯ ಮತ್ತು ಧ್ವನಿ 
ಹೆಚ್ಚು, ಕಾರ್ಯಕ್ರಮದ ಕೊನೆಗೆ ಅರಸರ ಗೀತೆಯನ್ನು ನುಡಿಸುತ್ತಾರೆ, 
ಟಿವೆಲ್ಕಾಂಡ್‌ (TIMLAND) ಎಂಬುದೊಂದು ಉದ್ಯಾನವನ 
ಅಲ್ಲಿ ಉತ್ತರ ಥಾಯ್‌ಲ್ಕಾಂಡ್‌ನಲ್ಲಿ ಆನೆಗಳ ಸಹಾಯದಿಂದ ಯಕಾವ ರೀತಿ 
ಕಟ್ಟಿಗೆಯ ರವಾನೆ ವಾಡುತ್ತಾರೆಂಬುದನ್ನು, ಥಾಯಿ ರೈತ ಕೋಣದ ಸಹಾಯಕಿ 
ದಿಂದ ಯಾವ ರೀತಿ ಬೇಸಾಯ ಮಾಡುವನೆಂಬದನ್ನು ಹೂವಿನ ಫಾರ್ಮ್‌ಗಳಲ್ಲಿ 
ಯಾವ ರೀತಿ ಹಾವುಗಳನ್ನು ಸಾಕಿ ವಿಷ ತೆಗೆದು ಉಪಯುಕ್ತ ಕೆಲಸಗಳಿಗೆ 
ವಿಷವನ್ನು  ಉಪಯೋಗಿಸುತ್ತಾರೆಂಬುದನ್ನು ತೋರಿಸುತ್ತಾರೆ. ಥಾಯ್‌ 
ಲ್ಮಾಂಡ್‌ದ ಕುಂಬಾರನ ಜೀವನ, ಕೊಟ್ಟಣದ ಅಕ್ಕಿಯ ತಯಾರಿ, ಕೋಳಿ 
ಪಂದ್ಕ, ಕತ್ತಿವರಸೆ, ಬಾಕ್ಸಿಂಗ್‌, ದಂಡವರಸೆ ಎಲ್ಲ ನೋಡಬಹುದು. 


ಪಾಶ್ಚಾತ್ಮ ಪ್ರವಾಸಿಗರಿಗಾಗಿ ಸ್ಥಾಪಿಸಿದ ಕೇಂದ್ರವಿದು, 


ಥಾಯಿ ಜನರಿಗೆ ಭಾರತೀಯರ ಮೇಲೆ ಮೇರೆಯಿಲ್ಲದ ಅಕ್ಕರೆ. ಕಮ್ಮು 
ನಿಸ್ಪರೆಂದರೆ ಅವರಿಗೆ ಆಗದು. ಅಮೇರಿಕೆಯೊಂದಿಗೆ ಸೀಟೋ(SEATO) 
ಮುಂತಾದ ಸೈನಿಕ ಕೂಟಗಳಲ್ಲಿ ಈ ದೇಶ ಸೇರಿದೆ. ಅಮೇರಿಕೆಯ ಸೈನಿ 
ಕರೊ ಹೇರಳವಾಗಿ ಕಾಣಬರುತ್ತಾರೆ, ವಿಯಟ್ನಾಂದಿಂದ ರಜೆಯ ಮೇಲೆ 
ಬರುವ ಅನೇಕ ಅಮೇರಿಕನ್‌ ಸೈನಿಕರು ಇಲ್ಲಿ ಯಥೇಚ್ಛ ಖರ್ಚು ವರಾಡು 
ತ್ತಾರೆ. ಇವರ ವಿಲಾಸೀ ಮನೋಭಾವದಿಂದ ಇಲ್ಲಿಯ ಜೀವನ ಕಲುಷಿತ 
ವಾಗಿದೆ. ವೇಶ್ಯಾವಾಟಿಕೆಗಳು ಹೆಚ್ಚಿವೆ. ಸಾಯಂಕಾಲ ಸಮಯದಲ್ಲಿ ಹೊರ 
ಹೆರಟರೆ ನಿಮಗೆ ಹುಡುಗಿ ಬೇಕೇ, ಎಕ್ಕೈಟಿಂಗ್‌ ಹುಡುಗಿ ಬೇಕೇ ಎಂದು 
ಫೋಟೋಗಳೊಂದಿಗೆ ಬೆನ್ನು ಹತು ತ್ತಾರೆ, ಟಿಂಲ್ಕಾಂಡ್‌ಗೆ ಬಂದ ಅನೇಕ 
ಸ ಅಮೇರಿಕನ್ನರು, ಥಾಯ್‌ ಹುಡುಗಿಯರನ್ನು ಬಗಲಿಗಿರಿಸಿಕೊಂಡು ಬಂದಿದ್ದರು. 
ಸ್ಫೋವಿಯಲ್ಲಿ ದೊರೆವುದೆಂದು ಈ ಜನ (ಅಮೇರಿಕನ್‌) ಕಂಡದ್ದು ಕೊಳ್ಳು 
ತ್ತಾರೆ. ಕಂಠಮಟ್ಟ ಕುಡಿಯುತ್ತಾರೆ. ಸೂಳೆಗೇರಿಗಳಲ್ಲಿ ತಿರುಗುತ್ತಾರೆ, ಅನೇಕ 


ಬಾಂಕಾಕ್‌ ೧೮೫ 


ಅಮೇರಿಕನ್‌ ಸೈನಿಕರ ಮೇಲೆ ಹತ್ಯೆಯ ದೂರುಗಳು ಪೇಪರಿನಲ್ಲಿ ಬರು 
ತ್ತವೆ. ದೇಶದಲ್ಲಿ ಶ್ರೀಮಂತ ವಿದೇಶೀ ಸೈನಿಕರ ವಾಸ್ತವ್ಯದಿಂದ ಉಂಟಾ 
ಗುವ ದುಷ್ಪರಿಣಾಮಗಳಿವು. ಆದರೆ ಥಾಯಕ್‌ಲ್ಯಾಂಡಿಗೆ ಇವರಿಂದ : ವಿಶೇಷ 
ಲಾಭವಿದೆ. ವಿದೇಶೀ ದ್ರವ್ಯ ಸೈನಿಕ ರಕ್ಷೆ ಎಲ್ಲವೂ ದೊರೆಯುತ್ತದೆ. 


ಮೂರು ದಿನಗಳ ವಾಸ್ತವ್ಮದ ನಂತರ ಸಂತೃಪ್ತ ಮನಸ್ಸಿನಿಂದ ಬಾಂಕಾ 
ಕ್‌ಗೆ ನಮಸ್ತೆ ಹೇಳಿ ಟ್ರಾನ್ಸ್‌ವರ್ಲ್‌ ಏರ್‌ಲೈನ್ಸ್‌ರವರ ಸಾರಿಗೆಯಲ್ಲಿ 
ಕೊಲಂಬೋಕ್ಕೆ ಪಯಣಸಲು ಸಿದ್ಧನಾದೆ. ಇನ್ನೇನು ನಾಲ್ಕು ದಿನಗಳಲ್ಲಿ 
ಮರಳಿ ನನ್ನ ನಾಡಾ ಸೇರುವೆನೆಂಬ ಆತುರ ಹೃದಯವನ್ನು ಹಗಲೂ ರಾತ್ರಿ 
ಹಿಂಡುತ್ತದೆ. ಮನೆಗೆ ಹತ್ತಿರ ಬಂದಂತೆ ಓಟ ಹೆಚ್ಚಲ್ಲವೆ? ದಾರಿ ಸುಲಭ 
ವಾಗಿ ಸಾಗುತ್ತದೆ. ಸಮಯ ಹಕ್ಕಿಯಂತೆ ಹಾರುತ್ತದೆ. 


೧೪ ಸಿಂಹಳ - ಮುಂಬಯಿ - ಮನೆ 


ಸ: ಜೆಗತ್ತಲಿನ ಉಡ್ಡಾಣದಲ್ಲಿ ಟ್ರಾನ್ಸ್‌ ವರ್ಲ್ಡ್‌ ಏರ್‌ಲೈನ್ಸ್‌ ಕಂಪೆನಿಯ 
ವಿವಕಾನದಲ್ಲಿ ಬಾಂಕಾಕ್‌ನಿಂದ ಸಿಂಹಳಕ್ಕೆ ಪಯಣಿಸಿದೆ, ನಾವು ಕೊಲಂಬೊ 
ವಿನ ಕಟುನಾಯಕೆ ವಿವರಾನತಾಣವನ್ನು ತಲ:ಪಿದಾಗ ರಾತ್ರಿ ೧೦ ಗಂಟೆಯ 
ಮೇಲಾಗಿತ್ತು, ಭಾರವಾದ ಕೈಚೀಲ, ಕೆಮೆರಾ ವಗೈರೆ ಹೊತ್ತುಕೊಂಡಾ 
ಮೆಲ್ಲಮೆಲ್ಲನೆ ಗೇಟ್ಸ್‌ ಕಡೆ ನಡೆದೆ. ಹೆಲ್‌ ಚೆ" ಆದಮೇಲೆ ವೀಸಾ ಕಿಟಕಿಗೆ 
ಹೋದೆವು. ಅನೇಕ ಅಮೆರಿಕನ್‌, ಕೆನಡಿಯನ್‌ ಇತ್ಕಾದಿಯರಿಗೆಲ್ಲಾ ಕೆಲಸ 
ತ್ವರೆಯಿಂವ ನಡೆಯಿತು. ನನ್ನ ಸರಶಿ ಬಂತು. ನಸ್ನ ಪಾಸ್‌ಪೋರ್ಟ್‌ 
ನೋಡಿದ ಆ ಆಫೀಸರ್‌, ನಾನು ವಿವರಾನತಾಣದಲ್ಲಿ ವೀಸಾ ಕೇಳಿದ್ದನ್ನು 
ನೋಡಿ ಅಚ್ಚರಿಗೊಂಡು “Indian? A South Indian? You 
have come without a Visa? Impossible!” 

ನನಗೆ ಈಗ ಪೂರ್ಣ ಎಚ್ಚರವಾಯಿತು. ಬೇರೆ ನಾಲ್ಕಾರು ಜನ 
ಆಫ್ರೀಸರುಗಳು ನನ್ನನ್ನು ಬೇರೊಂದು ಕೊಠಡಿಗೆ ಕರೆದೊಯ್ದರಾ. ಅಲ್ಲಿ 
ನನಗೆ' ಅನೇಕ ರೀತಿಯ ಪ್ರಶ್ನೆಗಳನ್ನ್ನಿ ಹಾಕಲಾಯಿತು, ಬೇರೆ ಬೇರೆ ಅಪ್ಲಿ 
ಕೇಶನ್‌ ತುಂಬಿಸಿಕೊಳ್ಳಲಾಯಿತು. ಆದರೆ ಮೇಲಧಿಕಾರಿಗಳು ನನ್ನನ್ನು 


ಸಿಂಹಳ . ಮುಂಬಯಿ - ಮನೆ ೧೮೭ 


ದೇಶದ ಒಳಗಡೆಗೆ ಬಿಡಲು ಸಾಧ್ಯವಿಲ್ಲ ಎಂದರು. ನನ್ನ ವಾನಸ್ಸಿಗೆ ಅತೀವ 
ನೋವಾಯಿತು. ನೆರೆಯ ಮಿತ್ರ(ದೊಡ್ಡ), ರಾಷ್ಟ್ರದ ಸ್ನೇಹೀ ನಾಗರಿಕ 
ನೋರ್ಪನಿಗೆ ಕನಿಷ್ಠ ೭೨ ಗಂಟೆಗಳ ವೀಸಾ ಕೂಡಾ ನಿರಾಕರಿಸುವಷ್ಟು ನಮ್ಮ 
ಅವರ ಸಂಬಂಧ ಉತ್ತವೂವಾಗಿದೆಯೇ? ಪ್ರಪಂಚದ ಅನೇಕ ರಾಷ್ಟ್ರಗಳಲ್ಲಿ 
ತಿರುಗಾಡಿ, ಕೊನೆಯ ಹಂತವಾಗಿ ಸಿಂಹಳದಲ್ಲಿ ನಾನಾ ಭಾರತೀಯನಿಂಬ 
ಕಾರಣದಿಂದ ಈ ಠೀತಿ ಆದುದು ತೀರಾ ವಿವಂಚನೀಯವೆನಿಸಿತು. 


ಇಲ್ಲಿ ಕೊಂಚ ವಿವರಣೆ ಅಗತ್ಯವೆನಿಸುತ್ತದೆ. ನಾನು ವಾಂಕೂವರ್‌ 
ಬಿಡುವಾಗ ನನ್ನ ಪ್ರಯಾಣದ ವಹಿವಾಟನ್ನೂ ಅಲ್ಲಿಯ ಮೆಸರ್ಸ್‌ ಥಾಮಸ್‌ 
ಕ ಕ್‌ ಅಂಡ್‌ ಸನ್ಸ್‌ ಅವರು ನೋಡಿಕೊಂಡರು. ಕಾಮನ್‌ವೆಲ್ತ್‌ ದೇಶದ 
ಪ್ರಜೆಯಾದ ನನಗೆ ಕಾಮನ್‌ವೆಲ್ತ್‌ ದೇಶವಾದ ಸಿಂಹಳದಲ್ಲಿ ವಾಸ್ತವ್ಯಕ್ಕೆ ವೀಸಾ 
ಬೇಕಿಲ್ಲ ಎಂದು ಅವರು ತಿಳಿಸಿದರು. ಅಲ್ಲದೇ ಬಾಂಕಾಕ್‌ನಲ್ಲಿ ಮೂರು ದಿನ 
ಉಳಿದಾಗ ನಾನು ಟಿ.ಡಬ್ಲ್ಯು.ಎ. ಕಛೇರಿಗೆ ಎರಡು ಬಾರಿ ಹೋಗಿ ಬಂದಿ 
ದ್ದೇನೆ, ನನ್ನ ಕಾಗದ ಪತ್ರಗಳನ್ನು ಪರಿಶೀಲಿಸಿದ ಅವರು ನನಗೆ ಸಿಂಹಳ- 
ಭಾರತ ವಿಶೇಷ ವ್ಯವಸ್ಥೆಯನ್ನು ತಿಳಿಸಬೇಕಿತ್ತು. ಕೊನೆಯ ಪಕ್ಷ ಬೋರ್ಡಿಂಗ್‌ 
ಪಾಸ್‌ (ವಿವಕಾನ ಹತ್ತಲು) ಕೊಡುವಾಗಲಾದರೂ ಈ ವಿಷಯ ಗಮನಿಸಿ 
ತಿಳಿಸಿದ್ದರೆ ನಾನು ಮತ್ತೊಂದು ದಿನ ಬಾಂಕಾಕ್‌ನಲ್ಲಿಯೇ ಉಳಿದು ಅಲ್ಲಿಯೇ 
ಇದ್ದ ಸಿಂಹಳದ ದೌತ್ಯ ಕಛರಿಗೆ ತೆರಳಿ ವೀಸಾ ಪಡೆಯಬಹುದಿತ್ತು. ಈ 
ವಿಷಯದ ಮೇಲೆ ಟಿ.ಡಬ್ಲ್ಯು ಎ. ಕಛೇರಿಗೆ ಪತ್ರ ವ್ಯವಹಾರ ನಡೆಸಿದರೆ ಬರಿ 
ಹೊಣೆ ಹಾರಿಸಿಕೊಳ್ಳುವ ಸವರಾಧಾನ ವರಾಡುವ ವರಾತಷ್ಠೆ ಕೆ ದೊರೆತದ್ದು | 


ಕಟುನಾಯಕೆ ವಿಮಾನ ಬಂದರಿನಲ್ಲಿ ಕೆಲಸವಕಾಡುತ್ತಿದ್ದ ಭಾರತೀಯ 
ತಮಿಳುಬಂಧುಗಳು ಕೊಂಚ ಸಾಂತ್ವನಪರವಾಗಿಯೇ ಮಾತನಾಡಿ, ಸಾಧ್ಯ 
ಎದ್ದ ಎಲ್ಲ ಪ್ರಯತ್ನ ಮಾಡಿದರು. ನನ್ನ ಪರವಾಗಿ ಟಿ.ಡಬ್ಲು.ಎ. ವಿವಕಾನದ 
ಕಪ್ತಾನನು ಸೆಕ್ಕುರಿಟಿ ಬರೆದುಕೊಡಲು ತಯಾರಾದನು, ಆದರೆ ಇಮಿಗ್ರೇಶನ್‌ 
ಎಭಾಗದ ಮುಖ್ಯ ಅಧಿಕಾರಿ, ಗುರುರತ್ನೆ "10, No; No. Put him 
back on board” ಎಂದಾಗ ಮರುವಣಾತಿಲ್ಲದೆ TWA ದವರು 
ನನ್ನನ್ನು ಮತ್ತೆ ವಿವರಾನಕ್ಕೆ ಕರೆದೊಯ್ದರು. ನಾನು “Where are you 


೧೮೮ ಬಹುರೂಪಾ ವಸುಂಧರಾ 


taking me ?” ಎಂದಾಗ ಅವರು “To Bombay, our next 
stop, We would have taken you to any place, 
even ifit is New York, if there was no stop at 
Bombay’ ಎಂದಾಗ ನನಗೊಂದು ರೀತಿಯ ರೋವರಾಂಚನವೆನಿಸಿತು, 
ಟಿಕೆಟಿಲ್ಲದೇ ಮುಂಬೈಗೆ ವಿವಕಾನಯಕಾನ್ಕ ಸರಿ, ಇದೊಂದು ರೀತಿಯ ಅನು 
ಭವ ಪಕ್ಕದ ಪ್ರಯಾಣಿಕರೆಲ್ಲ ಪ್ರಶ್ನೆ ಕೇಳಿದ್ದೇ ಕೇಳಿದ್ದು: ಲಂಕೆಯ ಕಟು 
ನೀತಿಯನ್ನು ಬೈದದ್ದೇ ಬೈದದ್ದು. ವಿವಕಾನದ ವಿರಾವಕಾಸನದಲ್ಲಿ ಒರಗಿ ನನ್ನ 
ಮನಸ್ಸ ಮದರಾಸಿನ ಕಡೆಗೆ ಓಡಿತು. ಮೂರು ದಿನಗಳಲ್ಲಿ ಮದರಾಸ್‌ ಸೇರು 
ತ್ತಿದ್ದ ನನ್ನನ್ನು ಸ್ವಾಗತಿಸಲು ನನ್ನ ಹೆಂಡತಿ, ನನ್ನ ತಮ್ಮ ಮದರಾಸ್‌ಗೆ 
ಈಗಾಗಲೇ ಪಯಣಿಸಿರಬಹುದೆ ? ಅವ:ಗಾಗುವ ನಿರಾಶೆಯ ಅಗಾಧತೆ 
ಎಷು ದೀತಾ? ಯೋಚನೆಯ ಮಡಿಲಲ್ಲಿರುವಾಗೆಲೇ ಸಾಂತಾಕ್ರುಜ್‌ ಬಂದಿತು, 
ಜನನೀ ಜನ್ಮಭೂಮಿ ಸ್ವರ್ಗಕಿಂತ ಮೇಲು ಅಲ್ಲವೇ? ಇಲ್ಲಿ ಸುನಾಯಕಾಸ 
ಒಳಗೆ ಹೋಗಬಹುದು. ಏಕೆಂದರೆ ಇದು ನನ್ನ ದೇಶ, ನನ್ನ ವಕಾತೃಭೂಮಿ 


ರಾತ್ರಿಯ ಮೂರು ಗಂಟೆಯ ಸಮಯಕ್ಕೆ ಮುಂಬಯಿ ಸಾಂತಾಕ್ರುಜ್‌ 
ಒಳಗೆ ಬಂದೆವು, ಇಲ್ಲಿ ಸುಂಕದ ಅಧಿಕಾರಿಗಳ ಕಪಾಸಣೆ ಒಂದು ದೊಡ್ಡ ತಲೆ 
ನೋವು, ನಾನು ತಂದ ಕೆಲ ಸಾವಕಾನುಗಳಿಗೆ ಡ್ಕೂಟಿ ಹಾಕಿದರು. ಅಸಿಸ್ಟೆಂಟ್‌ 
ಕಲೆಕ್ಟರ್‌ ಕಡೆಗೆ ನಾನು ವಕಾಡಿದ ಅಪೀಲು ಉಪಯೋಗಕ್ಕೆ ಬರಲಿಲ್ಲ. ಅವರು 
ಕೇಳಿದಷ್ಟು ಸುಂಕ ತೆತ್ತೆ, ಈ ಸಂಕದ ಅಧಿಕಾರಿಗಳ ವರ್ತನೆ ವಕಾತ್ರ ಅತಿ ಒರಟು. 
ಯಾವ ಪ್ರಶ್ನೆಗೂ ಸರಿಯಾಗಿ ಉತ್ತರ ಸಿಗುವುದಿಲ್ಲ. ವಿವಕಾನ ತಾಣದ ಲೌಂಜಿಗೆ 
ಬಂದವನೇ ಊರಿಗೆ ಫೋನು ಮಾಡಿದೆ. ನನ್ನ ತವ್ಮೂ ಮತ್ತು ನನ್ನ ಹೆಂಡತಿ 
ಮದ್ರಾಸಿಗೆ ಒಂದು ದಿನ ಮುಂಚೆಯೇ ಪಯಣ ಬೆಳೆಸಿದ ವಿಷಯ ತಿಳಿಯಿತಂ. 
ವಿಧಿಯಿಲ್ಲ. ಅವರಿಗೆ ನಿರೀಕ್ಷೆ ನಿರಾಶೆ ಕಟ್ಟಿಟ್ಟದ್ದು. ಮುಂಬಯಿಯಲ್ಲಿ ಬಂಧಾ 
ಗಳಾದ ಫ್ರೀ ದೀಪಾಲಿ ಅವರಲ್ಲಿ ಒಂದು ದಿನ ಉಳಿದು ಅನಂತರ ಬೆಳಗಾವಿಗೆ" 
ವಿಮಾನದಲ್ಲಿ ತೆರಳಿ ಆಗಸ್ಟ್‌. ೨೬, ೧೯೬೯ ಹೊಸಪೇಟೆ ಸೇರಿದೆ. 
ಆಗಸ್ಟ್‌ ೨೮, ೧೯೬೯ ರಂದು ಮದ್ರಾಸಿನಿಂದ ವಾಪಸಾದವರನ್ನು ನಾನೇ 
ಹೊಸಪೇಟೆ ರೆ ೈಲುತಾಣದಲ್ಲಿ ಎದುರ್ಗೊಂಡೆ, 


ಸಿಂಹಳ - ಮುಂಬಯಿ - ಮನೆ ೧೮೯ 


ಸುವಾರು ತೊಂಬತ್ತು ದಿನಗಳ ಪರ್ಯಂತ ಭೂಮಿಯ ಒಂದು 
ಪ್ರದಕ್ಷಿಣೆ ಮಾಡಿಬಂದ ನನ್ನ ಮನಸ್ಸು ಅನುಭವ ಭಾರದಿಂದ ಬೀಗಿತ್ತು. 
ತಾಯಿ ವಸುಂಧರೆ ಒಂದೊಂದು ಕಡೆ ಒಂದೊಂದು ರೂಪು ತೋರಿದ್ದಾಳೆ, 
ಆದರೆ ಅಕೆಯ ಅಮಲ ಅಂತಃಕರಣ ಎಲ್ಲೆಡೆ ಅನಂತವಾಗಿ ಹೊರಹೊಮ್ಮಿದೆ 
ಆ ಸಾಗರಗಳು, ಆ ಪರ್ವತ ಶ್ರೇಣಿಗಳು, ಆ ವನುಂತರಗಳು, ಆ ವಕಾನವ 
ಜನಾಂಗಗಳು ಒಂದೊಂದನ್ನೇ ನೆನೆದಾಗ ಮನಸ್ಸು ಭಾವ ಉಕ್ಕುತ್ತದೆ, 
ಅಂತೆಯೇ ದ್ರಷ್ಟಾರರು “ಬಹುರತ್ನಾ ವಸುಂಧರಾ ಬಹುರೂಪಾ ವಸುಂಧರಾ | 
ಎಂದು ಕರೆದರು, 


ಹಿನ್ನುಡಿ 


ನನ್ನ ಈ ಪ್ರಪಂಚ ಪ್ರವಾಸದ ಹಿನ್ನೆಲೆಯಲ್ಲಿ ಭಾರತೀಯರಿಗೆ ಬರುವ 
ಕೆಲ ತೊಂದರೆಗಳನ್ನು ಗಮನದಲ್ಲಿಟ್ಟುಕೊಂಡು ಕೆಲ ವಿಷಯಗಳನ್ನು 
ಮುಂದಿನ ಜಗತ್ಸ್ಪವಾಸಿಗಳ ಅನುಕ ಲಕ್ಕೆಂದು ಬರೆಯುತ್ತಿದ್ದೇನೆ. 


೧. 


ನಾವು ತಟಸ್ಥ ದೇಶಸ್ಥರಾದ ಕಾರಣ ನಮಗೆ ಜಗತ್ತಿನಲ್ಲಿ ನಿಜ 
ನುಡಿಯಬೇಕೆದರೆ ಸ್ನೇಹಿತರು ಕಡಿಮೆ ಬಡರಾಪ್ಟ್ರ ವಾದ 
ಕಾರಣ ಇಂದಿಲ್ಲ ನಾಳೆ ಈ ತಟಸ್ಥತೆ ಕಮ್ಮುನಿಸಂ ಕಡೆಗೆಯೇ 
ವಾಲುತ್ತದೆ ಎಂದು ಅನೇಕರ ಖಚಿತ ಅಭಿಪ್ರಾಯ, ತತ್ತರಿ 
ಣಾಮವಾಗಿ ಅನೇಕ ದೇಶಗಳ ಪ್ರವೇಶಕ್ಕೆ ಮುಂಚೆಯೇ ಆಯಾ 
ದೇಶಗಳ ವೀಸಾ ಬೇಕು. ಸರಕಾರದ ಪ್ರವಾಸೀ ಕಛೇರಿಗಳು ಈ 
ವಿಷಯದ ಕುರಿತ ಅಜ್ಞಾನದಿಂದ ತುಂಬಿವೆ, ಏರ್‌ ಇಂಡಿಯಾ 
ಸಂಸ್ಥೆಯೇ ಸಹಾಯವರಾಡಬೇಕು, 

ಪಾಶ್ಚಾತ್ಮ ದೇಶಗಳಲ್ಲಿಯಂತೆ ಪ್ರವಾಸಿಗರ ಸಕಲ ಅನುಕೂಲ 
ಕೈಂದು ಅತ್ಯುತೃಷ್ಟ ಹೋಟೆಲ್‌ಗಳ ಜಾಲವನ್ನು ನಮ್ಮಲ್ಲಿ 
ನಿರ್ಮಿಸಬೇಕು. ಈ ಹೋಟೆಲ್‌ಗಳಲ್ಲಿ ವಿದೇಶೀ ಪ್ರವಾಸಿಗಳಿಗೆ 
ಎಲ್ಲ ಅನುಕೂಲಗಳೂ ದೊರೆಯಬೇಕು, ಆಯಾ ನಗರ, ರಾಜ್ಕ 
ಗಳ ಪ್ರೇಕ್ಷಣೀಯ ಸ್ಥಳಗಳ ಸಂದರ್ಶನ ಸುಲಭವೂ ಸುಖ 
ಮಯವೂ ಆಗಬೇಕು, ನಮ್ಮಲ್ಲಿಂದ ಹೊರಡುವ ಪ್ರವಾಸಿಗರು 
ಹೋಟೆಲ್‌ ವಗೈರಾ ಏರ್ಪಾಡುವಾಡಿಕೊಂಡೇ ಹೋಗಬೇಕು. 


"ಬಹುರೂಪಾ ವಸುಂಧರ? ೧೯೧ 


ಪ್ರಪಂಚದ ಎಲ್ಲಾ ಭಾಗಗಳಲ್ಲಿ ಭಾರತೀಯ ಕಲಾವಸ್ತು ಗಳಿಗೆ 
ಬೇಡಿಕೆ ಇರುವುದು ಕಾಣುತ್ತದೆ. ಈ ಅವಕಾಶವನ್ನು ಉಪ 
ಯೋಗಿಸಿಕೊಂಡು ಸರಕಾರವು ಎಲ್ಲಾ ದೇಶಗಳಲ್ಲಿ ನಮ್ಮ 
ಮಳಿಗೆಗಳನ್ನು ತೆರೆಯಬೇಕು, ಇಂತಹ ಮಳಿಗೆಗಳಲ್ಲಿ ಎಲ್ಲಾ 
ರೀತಿಯ ಭಾರತೀಯ ಕಲಾವಸ್ತುಗಳೂ ಅಲ್ಲದೆ-ಕೈಮಗ್ಗದ 
ಬಟ್ಟೆಗಳೂ ರೇಶ್ಮೆಯ ವಸ್ತ್ರಗಳೂ ಇತ್ಯಾದಿ ಇತ್ಯಾದಿ ಎಲ್ಲಾ 
ಭಾರತೀಯ ವಸ್ತುಗಳೂ ದೊರೆಯಬೇಕು. ಇಂತಹ ಮಳಿಗೆಗಳಲ್ಲಿ 
ಭಾರತೀಯ ವಣದರಿಯ ತಿಂಡಿ 'ಊಟ ದೊರೆಯು 
ವಂತಾಗಬೇಕು. 


ಪ್ರವಾಸಿಗರ ಅನುಕೂಲಕ್ಕೆಂದು ಅಮೇರಿಕನ್‌ ಎಕ್ಸ್‌ಪ್ರೆಸ್‌ 
ಅಥವಾ ಡೈನರ್ಸ್‌ ಕ್ಲಬ್‌ ಮಾದರಿಯ ಸಂಸ್ಥೆಗಳನ್ನು ಪ್ರಾರಂ 
ಭಿಸಬೇಕು. ಇದರಿಂದ ನಗದು ಹಣ ತೆಗೆದುಕೊಂಡು ಹೋಗುವ 
ಕಷ್ಟವು ತಪ್ಪುತ್ತದೆ, ಪ್ರವಾಸಕ್ಕೆ ಒಮ್ಮೆಗೇ ಹಣ ಜೋಡಿಸ 
ಬೇಕೆಂಬ ತಾಪತ್ರಯವೂ ತಪ್ಪುತ್ತದೆ. ಪ್ರತಿಯೊಂದು ಪ್ರೇಕ್ಷ 
ಣೀಯ ಸ್ಥಳದಲ್ಲಿ ಸಾಕಷ್ಟು ಫೋಟೊಗಳೂ ಸ್ತ ಡ್‌ಗಳೂ 
ಪುಸ್ತಕಗಳೂ ವಕಾರಾಟಕ್ಕೆ ದೊರೆಯಬೇಕು. ಇಂಗ್ಲಿಷ್‌ 
ಬಲ್ಲ ವಾರ್ಗದರ್ಶಿಗಳು ಬೇಕು. 


ವಿಶ್ವದಾದ್ಕಂತ ಇರುವ ವ್ಯಾಪಾರೀ ಮತ್ತು ರಾಜಕೀಯ 
ದೂತಾವಾಸಗಳು ನವಗೆ ಬೇಕಾದ ಮತ್ತು ವಿದೇಶೀ ಪ್ರವಾಸಿ 
ಗಳಿಗೆ ಬೇಕಾದ ವಕಾಹಿತಿಯನಕ್ನಿ ನೀಡಲು ಸಮರ್ಥವಾಗ ಬೇಕು. 


ಅನೇಕ ವಿಷಯಗಳನ್ನು ನಾವು ಬೇರೆಬೇರೆ ಜನಾಂಗಗಳಿಂದ ಕಲಿತು 
ಅಳವಡಿಸಿಕೊಳ್ಳ ಬೇಕು. ಅಲ್ಲದೆ ನಮ್ಮತನದಲ್ಲಿರುವ ಒಳಿತನ್ನು ಗುಂಭೀರ್ಕ 
ದಿಂದ ತೋರ್ಪಡಿಸಬೇಕು. ರಾಷ್ಟ್ರೀಯ ಪ್ರಜ್ಞೆ, ಮತ್ತು ಅಭಿವಕಾನಗಳುಳ್ಳ 
ಜನ, ದೂತಾವಾಸಗಳಿಗೆ ನೇಮಿಸಲ್ಪಡಬೇಕು. ಸಂಪದ್ಭರಿತ ಭವ್ಯ ಭಾರತದ 
ನಿಜರೂಪವನ್ನು ತೋರಿಸಲು ನಾವು ಸಮರ್ಥರಾದಾಗ ಮಾತ್ರ ಜಗತ್ತೂ 
ನಮಗೆ ಗೌರವ ನೀಡುತ್ತದೆ. ಗೌರವವೇ ರಾಷ ಕದ ಬದುಕು. 


